ಜನವರಿ - ಮಾರ್ಚ 1983 
ಸಂಚಿಕೆ 9 
ಸಂಪಾದಕ 
೦ ಯು . ಆರ್ . ಅನಂತಮೂರ್ತಿ 


ಹವಾ 


ಪಾರಿವಾಳಗಳು 
ಬಾಶೆನಿಶ್ ಸಿಂಗರ್ | ರಾಘವೇಂದ್ರ ಪಾಟೀಲ 
ಶಿಕಾರಿ : ಒಂದು ಅಧ್ಯಯನ 

ಆರ್ . ರಾಮಚಂದ್ರ 
ಕುರುಕ್ಷೇತ್ರದ ದುರಂತ ರಂಗಕ್ಕೆ ಪಾತ್ರವಿನ್ಯಾಸ 

• ಜಿ, ಎನ್ , ಚಕ್ರವರ್ತಿ 
ತಿರುಮಲೇಶರ ಕಾವ್ಯ 
• ಎಸ್ . ಆರ್ . ವಿಜಯಶಂಕರ 

ಹುಟ್ಟುವುದೆಂದರೆ.... 
ಎರಿಕ್ ಫ್ರಾಮ್ / ಎಲ್ . ಎನ್ . ಗೋಪಾಲಕೃಷ್ಣ 

ವಿಜ್ಞಾನದಲ್ಲಿ ಪರಂಪರೆ 
* ವರ್ನ‌್ರ ಹೈ ಸನ್ ಬರ್ಗ್/ ಜಿ, ಟಿ. ನಾರಾಯಣರಾವ್ 

ಈ ನಮ್ಮ ಸಂಸ್ಕೃತಿ 
ಯು . ಆರ್ . ಅನಂತಮೂರ್ತಿ 


ಕವಿತೆಗಳು : 
- ೧ ಎ . ಪುರುಷೋತ್ತಮ ದ ಬಿದರಹಳ್ಳಿ ನರಸಿಂಹಮೂರ್ತಿ 
0 ಎಸ್ . ಮಂಜುನಾಥ 0 ಜಿ . ಎಸ್ . ಅವಧಾನಿ 0 ಡಿ , ಎ , ಶಂಕರ್ 


0 ಸೃಜನಶೀಲ ಹೊಸಪ್ರಯೋಗಗಳಿಗಾಗಿ 
0 ಹೊಸ ದಿಕ್ಕುಗಳ ಹುಡುಕಾಟಕ್ಕಾಗಿ 
0 ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದ ಶೋಧಕ್ಕಾಗಿ 


ಸಂಪಾದಕ : 


ತ್ರೈಮಾಸಿಕ 


ಯು . ಆರ್ . ಅನಂತಮೂರ್ತಿ 


ಸಹ ಸಂಪಾದಕರು : 


ಸರ್ವಮಂಗಳಾ 
ಎಚ್ , ಪಟ್ಟಾಭಿರಾಮ ಸೋಮಯಾಜಿ 


Ye 


ವ್ಯವಸ್ಥಾಪಕ ಸಂಪಾದಕ : 
ಎನ್ . ವಿದ್ಯಾಶಂಕರ್ 


ಸಹಾಯ : 


ಮೂಾನಾ ಮೈಸೂರು 


ಲೇಖಕರಿಗೆ ಸೂಚನೆ : ದಯಮಾಡಿ ಲೇಖನವನ್ನು ಟ್ರೈ ಮಾಡಿ ಕಳುಹಿಸಬೇಕು ಅಥವಾ 
ಒಂದೇ ಮಗ್ಗುಲಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು. ಲೇಖನದ ಒಂದು ಪ್ರತಿಯನ್ನು ಲೇಖಕರು ಉಳಿಸಿ 
ಕೊಂಡಿರಬೇಕು. ಲೇಖನ ಸ್ವೀಕೃತವಾದರೆ ತಿಳಿಸಲಾಗುವುದು . ಲೇಖನವನ್ನು ಸಂಪಾದಕರ ವಿಳಾಸಕ್ಕೆ 
ಕಳುಹಿಸಬೇಕು. 
ಚಂದಾದಾರರಿಗೆ ಸೂಚನೆ : ಚಂದಾವನ್ನು ಕೆಳಗೆ ಕೊಟ್ಟಿರುವ ಸಂಪಾದಕರ ವಿಳಾಸಕ್ಕೆ ಮನಿ 
ಆರ್ಡರ್ ಅಥವಾ ಡಾನ್ಸ್ ಮೂಲಕ ಕಳುಹಿಸಬೇಕು. ಚೆಕ್ಕಿನಲ್ಲಿ ಕಳುಹಿಸುವವರು ಬ್ಯಾಂಕ್ 
ಕಮಿಷನ್ ಎರಡು ರೂಪಾಯಿಗಳನ್ನು ಸೇರಿಸಿ ಕಳುಹಿಸಬೇಕು. ಚೆಕ್ ಮತ್ತು ಡ್ರಾಫ್ಟ್ಗಳು 
ಸಂಪಾದಕ, ರುಜುವಾತು – ಈ ಹೆಸರಿನಲ್ಲಿರಬೇಕು. 
ವಿಳಾಸ : ಯು . ಆರ್ . ಅನಂತಮೂರ್ತಿ, ಸಂಪಾದಕ , ರುಜುವಾತು , 849 , ಟ, ಕೆ. ಲೇಔಟ್ , 
ಸರಸ್ವತಿಪುರಂ , ಮೈಸೂರು-570 009 . 
ಚಂದಾವಿವರ : ಆಜೀವ ಚಂದಾ : 250 ರೂಪಾಯಿಗಳು ಅಥವಾ 50 ರೂಪಾಯಿಗಳ ಐದು ಕಂತು 
ಗಳು ; ಆರು ವರ್ಷದ ಚಂದಾ : 100 ರೂಪಾಯಿಗಳು ; ವಾರ್ಷಿಕ ಚಂದಾ : 20 ರೂಪಾಯಿಗಳು ; 
ಬಿಡಿಪ್ರತಿ : 6 ರೂಪಾಯಿಗಳು . 


ಕ್ರ . ಸಂ . ೧೪ 


ಕಥೆ : ಪಾರಿವಾಳಗಳು | ಬಾಶೆವಿಶ್ ಸಿಂಗರ್ 
ನಿಶಂಕನಿಗೆ ಸ್ವರ್ಗ ಸಿಕ್ಕಿದ್ದು | ಎ . ಪುರುಷೋತ್ತಮ 
ಚಿತ್ತಾಲರ ಶಿಕಾರಿ : ಒಂದು ಅಧ್ಯಯನ | ಆರ್ . ರಾಮಚಂದ್ರ 
ಕುರುಕ್ಷೇತ್ರದ ದುರಂತರಂಗಕ್ಕೆ ಪಾತ್ರವಿನ್ಯಾಸ | ಜಿ . ಎನ್ , ಚಕ್ರವರ್ತಿ 
ಇನ್ನೊಂದು ಹಾಡು | ಬಿದರಹಳ್ಳಿ ನರಸಿಂಹಮೂರ್ತಿ 
ತಿರುಮಲೇಶರ ಕಾವ್ಯ | ಎಸ್ . ಆರ್ , ವಿಜಯಶಂಕರ 
ಬದುಕು | ಜಿ ಎಸ್ , ಅವಧಾನಿ 
ಹುಟ್ಟುವುದೆಂದರೆ | ಎರಿಕ್ ಫ್ರಾಮ್ 
ಮೂರು ಪದ್ಯಗಳು | ಎಸ್ . ಮಂಜುನಾಥ 
ವಿಜ್ಞಾನದಲ್ಲಿ ಪರಂಪರೆ | ವರ್ನ‌್ರ ಹೈ ಸನ್ ಬರ್ಗ್ 
ಆರು ಪದ್ಯಗಳು | ಡಿ . ಎ. ಶಂಕರ್ 
ಈ ನಮ್ಮ ಸಂಸ್ಕೃತಿ | ಸಂಪಾದಕನ ಟಿಪ್ಪಣಿಗಳು 


ಈ ಸಂಚಿಕೆಯ ಲೇಖಕರು 


0 


0 


೧ ಬಾಶೆನಿಶ್ ಸಿಂಗರ್‌ ನೊಬೆಲ್ ಪ್ರಶಸ್ತಿ ಪಡೆದಿರುವ ಖ್ಯಾತ ಯಹೂದ್ಯ ಲೇಖಕ ; 

ಯಿಡ್ಡಿಷ್ ಭಾಷೆಯಲ್ಲಿ ಈತ ಬರೆಯುತ್ತಾರೆ. 
ರಾಘವೇಂದ್ರ ಪಾಟೀಲ : ಮಲ್ಲಾಡಿಹಳ್ಳಿಯಲ್ಲಿ ಅಧ್ಯಾಪಕರಾಗಿದ್ದಾರೆ. ಕತೆಗಾರರು. 

ಪ್ರತಿಮೆಗಳು ಇವರ ಇತ್ತೀಚಿನ ಕಥಾಸಂಕಲನ. 
೧ ಎ . ಪುರುಷೋತ್ತಮ : ಪ್ರಜಾವಾಣಿಯಲ್ಲಿ ಕೆಲಸಮಾಡುತ್ತಿದ್ದಾರೆ. ಜನವರಿ ತಿಂಗಳ 
- ಶೂದ್ರದಲ್ಲಿ ವಿನೋಬಾ ಭಾವೆಯವರ ಬಗೆ ಇವರ ಲೇಖನವಿದೆ. 

ಆರ್ . ರಾಮಚಂದ್ರ : ಮೈಸೂರಿನ ಮಾನಸಗಂಗೋತ್ರಿಯಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ 
ರುವ ಇವರು ಕಾನಾಡ್ ಮತ್ತು ಮೇಲ್ವಿಲ್‌ರ ಬಗ್ಗೆ ತೌಲನಿಕ ಅಧ್ಯಯನಮಾಡಿ ಡಾಕ್ಟರೇಟ್ 
ಪಡೆದಿದ್ದಾರೆ. 
ಜಿ, ಎನ್ . ಚಕ್ರವರ್ತಿ : ಖ್ಯಾತ ಸಂಸ್ಕೃತ ವಿದ್ವಾಂಸರು . ಋಗ್ವೇದವನ್ನು ಕನ್ನಡಿಸಿ 
ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. 
ಬಿದರಹಳ್ಳಿ ನರಸಿಂಹಮೂರ್ತಿ: ಭದ್ರಾವತಿಯ ಸಿಲ್ವರ್ ಜ್ಯೂಬಿಲಿ ಜ್ಯೂನಿಯರ್ 
ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರು ; ಕಾಡಿನೊಳಗಿದೆ ಜೀವ ಇವರ ಕವನ ಸಂಕಲನ. 
೧ ಎಸ್ , ಆರ್ . ವಿಜಯಶಂಕರ : ಕಲ್ಯಾಣಪುರದ ಮಿಲಾಗ್ರಿಸ್ ಕಾಲೇಜಲ್ಲಿ ಇಂಗ್ಲಿಷ್ 

ಅಧ್ಯಾಪಕರು , ರುಜುವಾತು 3 ರಲ್ಲಿ ಪರ್ವದ ಮೇಲೆ ಇವರ ಲೇಖನವಿದೆ. 
ಎರಿಕ್ ಫಾಮ್ : ಖ್ಯಾತ ಮನೋವಿಜ್ಞಾನಿ. 
೧ ಎಲ್ . ಎನ್ . ಗೋಪಾಲಕೃಷ್ಣ : ಬೆಂಗಳೂರಿನ ಶೇಷಾದ್ರಿಪುರಂ ಕಿರಿಯ ಕಾಲೇಜಿನಲ್ಲಿ 

ಇಂಗ್ಲಿಷ್ ಅಧ್ಯಾಪಕರು ; ಕ್ರಿಯಾಶೀಲ ಸಮಾಜವಾದಿ ಚಿಂತಕರು, 
ಎಸ್ . ಮಂಜುನಾಥ: ಕೆ. ಆರ್ . ನಗರದಲ್ಲಿ ಟೆಲಿಫೋನ್ ಆಪರೇಟರ್ ಆಗಿದ್ದಾರೆ; ಇವರ 
ಪದ್ಯಗಳು ರುಜುವಾತುನಲ್ಲಿ ಪ್ರಕಟವಾಗಿವೆ . 
ವರ್ನರ್ ಹೈಸನ್ ಬರ್ಗ್ : ಜರ್ಮನಿಯ ಭೌತವಿಜ್ಞಾನಿ; Principle of uncertainity 

ಯ ಪ್ರತಿಪಾದಕ. 
೧ ಜಿ . ಟ ನಾರಾಯಣರಾವ್ : ಕನ್ನಡ ವಿಶ್ವಕೋಶದ ವಿಜ್ಞಾನ ವಿಭಾಗದ ಸಂಪಾದಕರು ; 

ಆಲ್ಬರ್ಟ್ ಐನ್ಸ್ಟೈನ್, ಆಲ್ಬರ್ಟ್ ಐನ್ ಸೈನರ ಮಾನವೀಯ ಮುಖ, 
ನಿಕೊಲಾಸ್ ಕೊಪರ್ನಿಕಸ್ ಇವರ ಈಚೆಗಿನ ಕೆಲವು ಕೃತಿಗಳು, 
೧ ಡಿ ಎ , ಶಂಕರ್ : ಮಾನಸಗಂಗೋತ್ರಿಯಲ್ಲಿ ಇಂಗ್ಲಿಷ್ ರೀಡರ್ ಆಗಿರುವ ಇವರು ಖ್ಯಾತ 
ವಿಮರ್ಶಕ ಕ್ರಿಯಾಂಥ್ ಬೂಕ್ಸ್ನ ವಿಮರ್ಶೆಯ ಮೇಲೆ ಅಧ್ಯಯನ ನಡೆಸಿ ಡಾಕ್ಟರೇಟ್ 
ಪಡೆದಿದ್ದಾರೆ ; ಇವರ ಇತ್ತೀಚಿನ ವಿಮರ್ಶಾ ಸಂಕಲನ ನಿರ್ವಹಣೆ. 
ಜಿ . ಎಸ್ . ಅವಧಾನಿ : ಹೊನ್ನಾವರದ ಎಸ್ ಡಿ . ಎಂ . ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರು; 
ಹೊತ್ತು ಮುಳುಗುವ ಮುನ್ನ ( ಕವನ ಸಂಕಲನ), ಪರಿಚಯ ( ವಿಮರ್ಶಾ ಸಂಕಲನ) 
- ಗಳು ಅಚ್ಚಿನಲ್ಲಿರುವ ಇವರ ಕೃತಿಗಳು, 


0 


0 


0 


ರುಜುವಾತು ವೇದಿಕೆ 


ವಿಚಾರಗೋಷ್ಠಿ ಯ ವರದಿ 


ಜನವರಿ 21, 1983ರಂದು ರುಜುವಾತು ವೇದಿಕೆ ' 
ಯ ಆಶ್ರಯದಲ್ಲಿ On Being a Writer 
ಎಂಬ ವಿಷಯದ ಬಗ್ಗೆ ವಿಜಾರಗೊಸಿ ಬೆಂಗಳೂರಿ 
ನಲ್ಲಿ ನಡೆಯಿತು. " 
- ಈ ಕಾರ್ಯಕ್ರಮದಲ್ಲಿ ಇಂಗ್ಲೆಂಡಿನ ಸಂಕ್ 
ಆಂಗಸ್ ವಿಲ್ಸನ್ , ಕನ್ನಡದ ಶ್ರೀ ಶ್ರೀರಂಗ, ಶ್ರೀ 
ಗೋಪಾಲಕೃಷ್ಣ ಅಡಿಗ ಮತ್ತು ಶ್ರೀ ಶಾಂತಿನಾಥ 
ದೇಸಾಯಿ ಅವರು ಭಾಗವಹಿಸಿದ ರು . 
- ಮೊದಲು ಮಾತನಾಡಿದ ಸರ್ ಅ೦ ಗ ಸ್ 
ವಿಲ್ಸನ್ನರು ತಮ್ಮ ಹಿರಿಯರು ಸುಳ್ಳುಗಾರರೂ 
ಕಲ್ಪನೆಗಳನ್ನು ಕಟ್ಟುವವರೂ ಆಗಿದೆ ಬರೆಯಲು 
ತಮಗೆ ಪ್ರೇರಣೆ ನೀಡಿತು ಎಂದರು. ಕಲ್ಪನೆಯನ್ನು 
ಹೆಣೆಯುತ್ತಿರುವಾಗಲೇ ಅದು ಕೇವಲ ಕಲ್ಪನೆ 
ಮಾತ್ರ ಎಂಬ ಪ್ರಜ್ಞೆ ಮೂಡಿದಾಗ ಅದೂ ಸಹ 
ಬೇರೆಲ್ಲದರಂತೆ ವಾಸ್ತವವಾದದ್ದೆ ಎಂದು ಗೋಚರ 
ನಾಯಿತು ಎಂದು ನುಡಿದರು . ತಾವು ಬರೆಯಲು 
ಪ್ರಾರಂಭಿಸಿದ್ದು ಮಧ್ಯ ವಯಸ್ಕ ರಾದ ಮೇಲಾದರೂ 
ತಮ್ಮ ಬಾಲ್ಯ , ಮನೆಯ ಸಾಂಪ್ರದಾಯಿಕ ವಾತಾ 
ವರಣ, ಹಿರಿಯರ ಸಂಭಾಷಣೆ ಇವೆಲ್ಲಾ ತನ್ನ 
ಮೇಲೆ ಪ್ರಭಾವ ಬೀರಿತು ಎಂದು ಹೇಳಿದರು, 

ನಂತರ ಮಾತನಾಡಿದ ಶ್ರೀ ಶ್ರೀರಂಗರು ತಾವು 
ಬೆಳೆದುಬಂದ ಜಡ್ಡು ಕಟ್ಟಿದ ಬ್ರಾಹ್ಮಣ ಹಿನ್ನೆಲೆಯೇ 
ತಮಗೆ ಬರೆಯಲು ಪ್ರೇರೇಪಿಸಿತು ಎಂದರು. ತನ್ನ 
ಸುತ್ತಲಿನ ಪರಿಸರದ ಕೃತ್ರಿಮಕ್ಕೆ ಪ್ರತಿಕ್ರಿಯೆ 
ಯಾಗಿ ತಾವು ನಾಟಕ ಬರೆಯಲು ಪ್ರಾರಂಭಿಸಿದು : 
ಎಂದು ಹೇಳಿದರು. ಮೊದಲಿಗೆ ತನ್ನ ಬರಹಗಳು | 
ದಿನಚರಿಯ ಸಂವಾದಗಳಾಗಿದ್ದು ಕ್ರಮೇಣ ನಾಟಕದ 
`ರೂಪವನ್ನು ಪಡೆದುಕೊಂಡವು ಎಂದರು . ತಮ್ಮ 
ಇಬ್ಬರು ಅಜ್ಜಂದಿರು, ಇಂಗ್ಲೆಂಡಿನ ದಿನಗಳು, 
ಗಾಂಧೀಜಿಯವರೊಡನೆ ಭೇಟ ಇವೆಲ್ಲಾ ತಮ್ಮ 
ಬರವಣಿಗೆಯನ್ನು ರೂಪಿಸಿದವು ಎಂದು ನುಡಿದರು . 

ಮಧ್ಯಾಹ್ನದಗೋಷ್ಠಿ ಯನ್ನು ಪ್ರಾರಂಭಿಸುತ್ತಾ 
ಮಾತನಾಡಿದ ಶ್ರೀ ಶಾಂತಿನಾಥ ದೇಸಾಯಿ ಅವರು 
ತಮ್ಮ ಬರವಣಿಗೆಯನ್ನು ಎರಡು ಭಾಗಗಳಾಗಿ | 
ವಿಂಗಡಿಸಿಕೊಂಡರು . ಮೊದಲನೆಯ ಹಂತದಲ್ಲಿ 
ತನ್ನನ್ನು ತಾನೇ ಗುರುತಿಸಿಕೊಳ್ಳುವ, ತಂದೆಯ 
ಮೇಲಿನ ದ್ವೇಷ-ತಾಯಿಯ ಮೇಲಿನ ಪ್ರೀತಿಯ 
ಘರ್ಷಣೆಯಿಂದ ಮುಕ್ತನಾಗುವ ಅಂತರ್ಮುಖ 


ಸಾಹಿತ್ಯವನ್ನು ಬರೆದೆ ; ಎರಡನೆಯ ಹಂತದಲ್ಲಿ 
ಹೆಚ್ಚು ಸಾಮಾಜಿಕವಾಗುವ ಸಾಹಿತ್ಯದ ಸೃಷ್ಟಿಯಲ್ಲಿ 
ತೊಡಗಿದೆ ಎಂದರು. ಸೃಷ್ಟಿಯ ಸಮಸ್ಯೆ , 
ಭದ್ರತೆಯ ಸಮಸ್ಯೆ ಇವು ತಮಗೆ ಮುಖ್ಯ ಕಾಳಜಿ 
ಯಾಗಿವೆ ಎಂದ ಅವರು ತಮಗೆ ಪಾಶ್ಚಾತ್ಯ ಮತ್ತು 
ಮರಾಠಿ ಲೇಖಕರು ಸ್ಫೂರ್ತಿ ನೀಡಿದರು ಎಂದು 
ನುಡಿದರು. 

ಕೊನೆಯಲ್ಲಿ ಮಾತನಾಡಿದ ಶ್ರೀ ಗೋಪಾಲ 
ಕೃಷ್ಣ ಅಡಿಗರು ದೇಹ ಮತ್ತು ಮನಸ್ಸುಗಳ 
ಘರ್ಷಣೆ ತನ್ನ ಕಾವ್ಯದ ಪ್ರಮುಖ ಕಾಳಜಿ 
ಎಂದರು . ಕವಿ ತ್ರಿಕಾಲಗಳನ್ನು ಏಕಕಾಲಕ್ಕೆ 
ಸೆರೆ ಹಿಡಿದಾಗ ಮಾತ್ರ ಯಶಸ್ವಿಯಾಗುತ್ತಾನೆ 
ಎಂದ ಅವರು ಕಾವ್ಯ ಸಂಪೂರ್ಣ ಗಮನವನ್ನು 
ಅಪೇಕ್ಷಿಸುವ 6 ಅಸೂಯೆಯ ಹೆಂಡತಿ' ಎಂದು 
ಹೇಳಿದರು. ಒಂದು ಅರ್ಥದಲ್ಲಿ ತಮ್ಮ ಸೋಮಾರಿ 
ತನವೇ ತಮಗೆ ಬರೆಯಲುಪ್ರೇರಣೆ ನೀಡಿತು ಎಂದು 
ನುಡಿದರು . 
- ಬೆಳಗಿನ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾ . 
ಯು . ಆರ್ . ಅನಂತಮೂರ್ತಿಯವರೂ , ಮಧ್ಯಾ 
ಹ್ನದಗೋಷ್ಠಿಯ ಅಧ್ಯಕ್ಷತೆ ಯನ್ನು ಡಾ . ಎನ್ . 
ಎಸ್ , ಪ್ರಭುರವರೂ ವಹಿಸಿದರು. 

ಈ ಸಂಕಿರಣವನ್ನು ನಡೆಸುವುದರಲ್ಲಿ ನನಗೆ 
ನೆರವಾದ ಬ್ರಿಟಿಷ್ ಕೌನ್ಸಿಲ್ಲಿನ ಡಾ . ಎನ್ . ಎಸ್ . 
ಪ್ರಭು ಅವರಿಗೆ ನಾವು ಕೃತಜ್ಞರಾಗಿದೆ ವೆ . 

ಬೇರೆ ಬೇರೆ ಭಾಷೆಗಳ ಲೇಖಕರನ್ನೊಳಗೊಂಡು 
ವಿಚಾರ ಸಂಕಿರಣಗಳನ್ನು ನಡೆಸುವ ಉದ್ದೇಶ 
( ರುಜುವಾತು ವೇದಿಕೆಗೆ ಇದೆ . ಕಳೆದ ವರ್ಷ 
ಮಲೆಯಾಳಂ ಲೇಖಕರೊಂದಿಗೆ ಮೈಸೂರಿನಲ್ಲಿ 
' ಸಂವಾದ' ವನ್ನು ನಡೆಸಲಾಗಿತ್ತು . ಈ ರೀತಿಯ 
ಮತ್ತು ಇತರ ಬಗೆಯ ವಿಚಾರಗೋಷಿ ಗಳನ್ನು 
ಸಾಧ್ಯವಾದಾಗಲೆಲ್ಲ ಬೇರೆ ಬೇರೆ ಊರುಗಳಲ್ಲಿಯೂ 
ನಡೆಸುವ ಯೋಜನೆ ಇದೆ. 

ಮುಂದಿನ ರುಜುವಾತು ' ಸಂಚಿಕೆಯಲ್ಲಿ On 
Being a Writer ಸಂಕಿರಣದ ಲೇಖನಗಳ 
ಕನ್ನಡ ಅನುವಾದವನ್ನು ಪ್ರಕಟಿಸಲಾಗುವುದು. 


ಎ . ಆರ್ . ನಾಗಭೂಷಣ 

ಕಾರ್ಯದರ್ಶಿ 
6 ರುಜುವಾತು ವೇದಿಕೆ 


ಎಂ . ಎನ್ . ಜೈಪ್ರಕಾಶ್ 

ತೀರ್ಥಹಳ್ಳಿಯ ಮೂವತ್ತರ ತರುಣ ಕವಿ , ಕತೆಗಾರ 
ಎಂ . ಎನ್ . ಜೈಪ್ರಕಾಶ್ ಫೆಬ್ರವರಿ 20 , 83 ರಂದು ಶಿರ್ವದಲ್ಲಿ 
ನಿಧನರಾದರು . ಜೈ ಪ್ರಕಾಶರ ಸಾವಿಗೆ ರುಜುವಾತು ವಿಷಾದಿಸು 
ಇದೆ. ಅವರ ಕೃತಿಗಳು ಸಾಂಪ್ರತ ( ಕವನ ಸಂಕಲನ), 
ಎರಡು ಖಂಡಗಳ ನಡುವೆ (ಕಥಾ ಸಂಕಲನ), ಗೆಜ್ಜೆ ದನಿಗಳ 
ನಡುವೆ ( ಹೊರಬರಲಿರುವ ಕವನ ಸಂಕಲನ). 


ಚಂದಾದಾರರಲ್ಲಿ ವಿನಂತಿ 


ಪ್ರತಿ ಸಂಚಿಕೆಗೂ 300 ರಿಂದ 400 ಚಂದಾದಾರರ ವರ್ಷದ ಅವಧಿ ಮುಗಿದಿರುತ್ತದೆ. ಮುಂದಿನ 
ಸಂಚಿಕೆಗೆ ತಯಾರಿ ನಡೆಸಬೇಕಾದ ನಮಗೆ ಇವರಲ್ಲಿ ಎಷ್ಟು ಮಂದಿ ಮತ್ತೆ ಚಂದಾದಾರ 
ರಾಗಬಹುದೆಂಬ ಆತಂಕವಿರುತ್ತದೆ. ಎಷ್ಟು ಪ್ರತಿಗಳನ್ನು ಅಚ್ಚು ಮಾಡಬೇಕೆಂಬುದನ್ನು 
ನಿರ್ಧರಿಸುವುದು ಕಷ್ಟವಾಗುತ್ತದೆ. ಕೆಲವರು ತಮ್ಮ ಅನೇಕ ಕೆಲಸಗಳಲ್ಲಿ ಚಂದಾ ಕಳಿಸಲು 
ಮರೆಯಬಹುದು. ಇನ್ನು ಕೆಲವರು ಚಂದಾ ಕಳಿಸುವುದನ್ನು ಮುಂದೂಡಬಹುದು. 
ಚಂದಾದಾರರಿಗಾಗಿಯೇ ಪ್ರಕಟವಾಗುವ ರುಜುವಾತು ಈ ಕಷ್ಟದಿಂದ ಪಾರಾಗಲು ಇರುವ 
ಮಾರ್ಗ ಒಂದೇ : ಸಾಧ್ಯವಾದಲ್ಲಿ ನನ್ನ ಚಂದಾದಾರರು ಆಜೀವ ಚಂದಾದಾರರಾಗುವುದು. 
50 ರೂ ನಂತೆ 5 ಕಂತುಗಳಲ್ಲಿ ಈ ಹಣವನ್ನು ಒಂದು ವರ್ಷದ ಅವಧಿಯಲ್ಲಿ ಕಳುಹಿಸಬಹುದು.. 
ಈ ಹಣ ಸಿಂಡಿಕೇಟ್ ಬ್ಯಾಂಕ್‌ನ ಫಿಕ್ಸೆಡ್ ಡಿಪಾಸಿನಲ್ಲಿ ನಿಮ್ಮ ಹಣವಾಗಿ ಇರುತ್ತದೆ. 
ಅದರ ಬಡ್ಡಿಯನ್ನು ಮಾತ್ರ ನಾವು ಬಳಸುತ್ತೇವೆ. ಯಾವ ಕಾರಣಕ್ಕಾಗಲೀ ರುಜುವಾತು. 
ಪ್ರಕಟಣೆ ನಿಂತಲ್ಲಿ ಈ ಹಣವನ್ನು ವಾಪಾಸು ಕೊಡಲಾಗುವುದು. 


ಮುಂದಿನ ಸಂಚಿಕೆಗಳಲ್ಲಿ 


ರಾಮಚಂದ್ರ ಉಡುಪರು ಅನುವಾದಿಸಿದ ಚೆಕೊವ್ ಕಥೆ 0 ಮಹಾಬಲೇಶ್ವರರಾವ್ 
ಭಾಷಾಂತರಿಸಿದ ಪ್ರೊ . ಎ. ಬಿ, ಶಾರ ಲೇಖನ 0 ಅಂಗಸ್ ನಿಲ್ಸನ್ , ಶ್ರೀರಂಗ, ಗೋಪಾಲಕೃಷ್ಣ 
ಅಡಿಗ, ಶಾಂತಿನಾಥ ದೇಸಾಯಿ ಇವರುಗಳು On Being a Writer ವಿಚಾರ ಸಂಕಿರಣದಲ್ಲಿ 
ಮಂಡಿಸಿದ ಲೇಖನಗಳು 0 ತಿರುಮಲೇಶ್ , ಪಂಚಲಿಂಗಯ್ಯ , ಬಿ. ಟಿ. ದೇಸಾಯಿ , ವೀ ಚಿ, ಇವರ 
ಕವಿತೆಗಳು.... ದಾಸೊವೆಸಿ ವಿಶೇಷ ಸಂಚಿಕೆ, ಮರಾಠಿ ಸಾಹಿತ್ಯ ಸಂಚಿಕೆ. . 


ಪಾರಿವಾಳಗಳು 


0 ಭಾಶೆನಿಶ್ ಸಿಂಗರ್ 


ಪ್ರೊಫೆಸರ್ ಸ್ಟಾಡಿಸ್ಲಾವ್ ಇಬ್ಬ ಕುರುರ ಹೆಂಡತಿ ತೀರಿಕೊಂಡಾಗ ಅವರ ಹತ್ತಿರ ಉಳಿದದು 
- ಬರೇ ಪುಸ್ತಕಗಳು ಮತ್ತು ಅವರ ಹಕ್ಕಿಗಳು , ಅವರು ನಾರಾ ಯೂನಿವರ್ಸಿಟಿಯ ಇತಿಹಾಸದ 
ಪ್ರೊಫೆಸರ್‌ ಗಿರಿಗೆ ರಾಜೀನಾಮೆ ಕೊಟ್ಟರು. ಓಲ್ ಪೋಲ್ಸಿ ಗುಂಪಿನ ವಿದ್ಯಾರ್ಥಿಗಳ ತರಲೆಯನ್ನು 
ಸಹಿಸುವದು ಅವರಿಗೆ ಅಸಾಧ್ಯವೆನಿಸಿತ್ತು . ಆ ಗುಂಪಿನ ಲಕ್ಷಣವೆನಿಸುವಂತಹ ಜರದ ಎಂಬ್ರಾಯಿಡರ 
ಮಾಡಿದ ಟೊಪ್ಪಿಗೆ ಹಾಕಿಕೊಂಡು ದಪ್ಪ ಬೆತ್ತ ಹಿಡಿದು ಕ್ಲಾಸಿಗೆ ಬರುವ ಆ ಹುಡುಗರೆಲ್ಲ 
ಯಾವಾಗಲೂ ಜಗಳಕ್ಕೆ ಕಾಲುಕೆರೆಯುವವರಂತೆ ಇರುತ್ತಿದ್ದರು. ಇಬ್ಬ ಕುರರಿಗೆ ಈ ಹುಡುಗ 
ರೊಂದಿಗೆ ಹೊಂದಿಕೊಳ್ಳುವದು ಸಾಧ್ಯವಿದ್ದಿಲ್ಲ.... ಕೆಂಪುಮುಖ - ದಪ್ಪನಾದ ಕುತ್ತಿಗೆ- ಡೊಣ್ಣೆಮೂಗು 
ಚಚ್ಕಾದ ದವಡೆಗಳ ಅವರೆಲ್ಲ ಜೂಗಳ ಬಗೆಗಿನ ದ್ವೇಷದಿಂದ ಒಂದೇ ಕುಟುಂಬದವರು ಎನ್ನುವ 
ಹಾಗೆ ತೋರುತ್ತಿದ್ದರು. ಎಲ್ಲಾ ಜೂ ಹುಡುಗರು ಘಟ್ಟ ಬೆಂಚುಗಳ ಮೇಲೇ ಕೂಡಬೇಕು 
ಎಂದು ಕೇಳುವ ಅವರ ಧ್ವನಿಯೂ ಒಂದೇ ರೀತಿಯದೆನಿಸುತ್ತಿತ್ತು . 
- ಇಬ್ಬಕುರು‌ರು ಸಣ್ಣ ಪೆನ್ನಿನ ಮೇಲೆ ನಿವೃತ್ತರಾದವರು. ಕಟಾನಕಟಿಯಾಗಿ ಬಾಡಿಗೆ 
ಊಟಕ್ಕೆ ಸಾಕಾಗುತ್ತಿತ್ತು . ಈ ಮುಪ್ಪಿನ ವಯಸ್ಸಿನೊಳಗೆ ಅದಕ್ಕಿಂತ ಹೆಚ್ಚಿಗೇನು ಬೇಕು ?.. .. ಅವರ 
ಮನೆಗೆಲಸದ ಟೆಕ್ಸಾ ಮಂದದೃಷ್ಟಿ ಯ ಪೋಲಿಶ್ ರೈತ ಹೆಂಗಸು. ಇಬ್ಬ ಕುರು ಅವಳಿಗೆ ಪಗಾರ 
ಕೊಡುವದನ್ನು ಬಹಳ ಹಿಂದೆಯೇ ನಿಲ್ಲಿಸಿಬಿಟ್ಟಿದ್ದರು. ಆಕೆ ಇಬ್ಬರಿಗೆ ಸಾಕಾಗುವಷ್ಟು ಹಲ್ಲಿಲ್ಲದೇ 
ತಿನ್ನಬಹುದಾದಂತಹ ಸಾರು ಮತ್ತು ಮೆತ್ತಗಿನ ಅನ್ನ ಮಾಡುತ್ತಿದ್ದಳು.... ಇಬ್ಬರಿಗೂ ಹೊಸ ಅರಿವೆ 
ಹೋಗಲಿ ಚಪ್ಪಲಿಗಳ ಜೋಡನ್ನು ಸಹ ಖರೀದಿಸುವ ಆವಶ್ಯಕತೆ ಇರಲಿಲ್ಲ. ಪ್ಯಾಂಟು -ಕೋಟು 
ಉಣ್ಣೆಯ ಟೊಪ್ಪಿಗೆ - ಇಷ್ಟಲ್ಲದೇ ಇಬ್ಬ ಕುರು‌ರ ಹೆಂಡತಿಯ ಬಟ್ಟೆಗಳು ಉಳಿದಿದ್ದವು. ಟೆಲ್ಲಾ 
ಎಲ್ಲವನ್ನೂ ಹುಳ ಕಡಿಯದಂತೆ ಗುಳಿಗೆಗಳನ್ನು ಇಟ್ಟು ಕಾಳಜಿಯಿಂದ ಪ್ಯಾಕು ಮಾಡಿ ಇಟ್ಟಿದ್ದಳು. . 

ವರ್ಷಾನುಗಟ್ಟಲೆಯಾಗಿ ಪ್ರೊಫೆಸರರ ಪುಸ್ತಕಸಂಗ್ರಹ ವಿಪರೀತವಾಗಿ ಬೆಳೆದುಬಂದಿತ್ತು . ನೆಲದಿಂದ 
ಮಾಳಿಗೆಯ ತನಕ ಪುಸ್ತಕದ ಸೆಲ್ಪುಗಳಿಂದ ಗೋಡೆಕಾಣದಂತಾಗಿಬಿಟ್ಟಿತ್ತು .... ಅರಿವೆಗಳ ಕಪಾಟಿನಲ್ಲಿ 


ಜನವರಿ - ಮಾರ್ಚ್ 83 0 5 


ಟ್ರಂಕಿನಲ್ಲಿ - ಮೇಜಿನ ಡಾವಿನಲ್ಲಿ -ಗೂಡುಗಳಲ್ಲಿ .... ಎಲ್ಲೆಂದರಲ್ಲಿ ಪುಸ್ತಕಗಳು, ಕೈಬರಹದ ಪ್ರತಿಗಳು 
ತುಂಬಿಕೊಂಡಿದ್ದವು. ಶ್ರೀಮತಿ ಇಬ್ಬ ಕುರು‌ ಇರುವತನಕ ಆಕೆ ಆಗಾಗ ಅವುಗಳನ್ನು ಹೊಂದಿಸುವ 
ಪ್ರಯತ್ನ ಮಾಡುತ್ತಿದ್ದಳು. ಆಕೆ ಪುಸ್ತಕಗಳ ಧೂಳು ಜಾಡಿಸಿ ಗಾಳಿಯಾಡುವಂತೆ ಜೋಡಿಸುವದು, 
ಹರಿದ ಕವರುಗಳನ್ನು ರಿಪೇರಿಮಾಡುವದು - ಹೀಗೆ ಓರಣ ಮಾಡುತ್ತಿದ್ದಳು, ಉಪಯೋಗವಿಲ್ಲ 
ನೆನ್ನುವಂತಹ ಕೈಬರಹದ ಪ್ರತಿಗಳನ್ನು ಸ್ಟೋವಿನಲ್ಲಿ ಸುಟ್ಟು ಬಿಡುತ್ತಿದ್ದಳು. ಆದರೆ ಆಕೆ ತೀರಿಹೋದ 
ಮೇಲೆ ಮನೆಯ ಓರಣದ ನಿರ್ಲಕ್ಷ್ಯವಾಯಿತು. ಅದಲ್ಲದೇ ಪ್ರೊಫೆಸರರು ಇಷ್ಟರೊಳಗೇ ಸುಮಾರು 
ಡಜನ್ನಿನಷ್ಟು ಪಂಜರಗಳಲ್ಲಿ ಗಿಳಿ - ಗೊರವಂಕ - ಗೀಜಗಗಳನ್ನು ಕೂಡಿಹಾಕಿಕೊಂಡಿದ್ದರು, ಅವರಿಗೆ ಹಕ್ಕಿ 
ಗಳೆಂದರೆ ಬಹಳ ಪ್ರೀತಿ. ಅವು ನಿರ್ದಿಷ್ಟವಾಗಿ ಹಾರಾಡುವಂತೆ ಅವುಗಳ ಪಂಜರಗಳ ಬಾಗಿಲುಗಳನ್ನು 
ಯಾವಾಗಲೂ ತೆರೆದಿಟ್ಟಿರುತ್ತಿದ್ದರು. ಅದನ್ನೆಲ್ಲಸ್ವಚ್ಛ ಮಾಡುವದು ಕಷ್ಟವೆನಿಸಿ ಟೆಕ್ಲಾ ಗೊಣಗುಟ್ಟಿದರೆ 
ಅವರು - ಹುಚ್ಚ ! ಭಗವಂತನ ಸೃಷ್ಟಿಯೊಳಗಿನದೆಲ್ಲಾ ಸ್ವಚ್ಛನ ಇರತದೇಳು....! ” ಎಂದೆನ್ನುವರು . 
* ಇದೂ ಸಾಕಾಗದು ಅನ್ನುವಂತೆ ಪ್ರೊಫೆಸರರು ದಿನಾಲು ಓಣಿಯೊಳಗಿನ ಪಾರಿವಾಳಗಳಿಗೂ 
ಕಾಳು ಹಾಕುವರು, ಪ್ರತಿದಿನ ಬೆಳಿಗ್ಗೆ ಸಂಜೆಗೆ ಅವರು ಕಾಳಿನ ಚೀಲ ಹಿಡಿದು ಓಣಿಗೆ ಬರುವದನ್ನು 
ಸುತ್ತಲಿನ ಜನರೆಲ್ಲ ನೋಡುತ್ತಿದ್ದರು.... ಸಣ್ಣ ಅಳು . ಬಾಗಿದ ಬೆನ್ನು . ಅಗಲವಾಗಿದ್ದ ಬಿಳಿದಾಗಿ 
ಆಮೇಲೆ ಹಳದಿ ವರ್ಣಕ್ಕೆ ತಿರುಗಿದ್ದ ಗಡ್ಡ ....ಕೊಕ್ಕೆ ಮೂಗು- ಒಂದಿಷ್ಟು ಒಳಗೆ ಹುಗಿದಂತಹ 
ಬಾಯಿ , ಪೊದೆಯಂತಹ ಹುಬ್ಬಿನ ಕೆಳಗಿನ ಕಂದು ಬಣ್ಣದ ಕಣ್ಣುಗಳು ಚಾಳೀಸಿನ ದಪ್ಪಕಾಜುಗಳ 
ಹಿಂದೆ ದೊಡ್ಡವಾಗಿ ಓರೆಯಾದಂತೆ ಕಾಣಿಸುತ್ತಿದ್ದವು. ಹಸಿರು ಚಲ್ಲಣ - ಹಳೆಯ ರೀತಿಯ 
ದುಂಡನೆಯ ಮುಂಬಡಿಯ ಒಳಗಡೆ ಎಲಾಸ್ಟಿಕ್ ಸೇರಿಸಿದ ಬೂಟು ಹಾಕಿರುತಿದ್ದರು, ಈಗ ಅಂತಹ 
ಬೂಟುಗಳನ್ನೇ ಹೊಲಿಯುವದಿಲ್ಲ....ಸಣ್ಣ ದುಂಡನೆಯ ಟೊಪ್ಪಿಗೆಯಿಂದ ತಪ್ಪಿಸಿಕೊಂಡ ಬಿಳಿಗೂದಲು 
ಹೊರಚಾಚಿರುತ್ತಿದ್ದವು.... ಅವರು ಮನೆಯಿಂದ ಹೊರಬರುವದೇ ತಡ, ಖಳ- ಖುಳ - ಖುಳವೆಂದು 
ಕರೆಯುವದಕ್ಕಿಂತ ಮೊದಲೇ ಎಲ್ಲ ಕಡೆಯಿಂದ ಪಾರಿವಾಳಗಳ ಹಿಂಡು ಸೇರುತ್ತಿತ್ತು .... ಸುತ್ತಲಿನ 
ಹಳೆಮನೆಗಳ ಹೆಂಚುಗಳ ಮೇಲೆ ಅಲ್ಲಿನ ಚರ್ಮವ್ಯಾಧಿಗಳ ಆಸ್ಪತ್ರೆಯ ಸುತ್ತಲಿನ ಮರಗಳ ಮೇಲೆ 
ಅವು ಕಾದುಕೊಂಡಿರುತ್ತಿದ್ದವು. ಇವರು ಇರುವ ಓಣಿ ನೇವೀ ಸೈಯಿಟ್ ಬೊಲೆವಾರ್ಡನಿಂದ 
ಹೊರಟು ವಿಸ್ಸು ಲಾ ಕಡೆಗೆ ಹೊರಳುತ್ತಿತ್ತು . ಇಲ್ಲಿ ಬೇಸಿಗೆಯಲ್ಲಿ ಫರಸಿಯ ಕಲ್ಲುಗಳ ಮಧ್ಯದಿಂದ 
ಹುಲ್ಲು ಚಿಗುರುತ್ತಿತ್ತು . ವಾಹನಸಂಚಾರ ತೀರ ಕಮ್ಮಿ , ಯಾವಾಗಾದರೊಮ್ಮೆ ಸಿಫಿಲಿಸ್ ಇಲ್ಲಾ 
ಲುಪುಸ್ ರೋಗದಿಂದ ಸತ್ತವನ ಹೆಣ ಒಯ್ಯಲಿಕ್ಕೆ ವ್ಯಾನು ಬರುತ್ತಿತ್ತು . ಒಮ್ಮೊಮ್ಮೆ ಗುಹ್ಯ 
ರೋಗಕ್ಕೆ ತುತ್ತಾದ ವೇಶೈಯರನ್ನು ಹೊತ್ತ ಪೋಲೀಸ್ ವ್ಯಾನು ಬರಬೆ ಕು .... ಕೆಲವು ಮನೆಗಳ 
ಸಭಾಂಗಣಗಳಲ್ಲಿ ನೀರು ಸೇದುವ ಕೈಪಂಪುಗಳು ಇನ್ನೂ ಚಾಲ್ತಿಯಲ್ಲಿ ಇದ್ದವು.... ಇಲ್ಲಿನ ಬಾಡಿಗೆ 
ದಾರರು ಕ್ವಚಿತ್ತಾಗಿ ಹೊರಗೆ ಬರುವ ಮುದುಕರು. ಪಟ್ಟಣದ ನಡುವಿನ ಎಲ್ಲ ಗದ್ದಲಗಳಿಂದ 
ದೂರವಾದ ಇಲ್ಲಿ ಪಾರಿವಾಳಗಳು ವಾಸಮಾಡಿಕೊಂಡಿದ್ದವು.... 
- ಟೆಕಾ ಕೇಳಿದರೆ ಪ್ರೊಫೆಸರರು, ಪಾರಿವಾಳಗಳಿಗೆ ಕಾಳು ಹಾಕುವದು ಚರ್ಚಿಗೆ ಹೋದಂತೆ 
ಪ್ರಾರ್ಥನೆ ಮಾಡಿದಂತೆ ಎಂದು ಹೇಳುವರು “....ದೇವರೇನು ತನ್ನ ಹೊಗಳಲಿ ಅಂತ ಅಪೇಕ್ಷಾ 
ಮಾಡೂದಿಲ್ಲ.....ಆದರ ಪಾರಿವಾಳಗಳು ಬೆಳಗಾಗತಿದ್ದಂಗು ಹೊಟ್ಟ ತುಂಬಿಸಿಕೊಲಿಕ್ಕೆ ಹಾತೊರೀ 
ತಿರತಾವ.... ಭಗವಂತನ ಭಜನೀ ಸಲುವಾಗಿ ಅವನು ಹುಟ್ಟಿಸಿದ ಜಂತುಗಳ ಬಗ್ಗೆ ದಯಾವಂತನಾಗೂ 
ದರಷ್ಟು ಒಳ್ಳೆ ಹಾದಿ ಬ್ಯಾರೆ ಯಾವದೂ ಇಲ್ಲ ” ಅಂತ ಅನಬೇಕು. 
- ಬರೇ ಹಸಿದ ಪಾರಿವಾಳಗಳಿಗೆ ಕಾಳು ಹಾಕಿ ಖುಶಿಪಡುವದಷ್ಟೇ ಅಲ್ಲ. ಅವುಗಳಿಂದ ಕಲಿಯು 
ತಲೂ ಇದ್ದರು.... ಅವರು ತಾಲ್ಕು ಡ್ನ ಒಂದು ಭಾಗದಲ್ಲಿ ಜ್ಯೂಗಳನ್ನು ಪಾರಿವಾಳಗಳಿಗೆ 
ಹೋಲಿಸಿದ್ದನ್ನು ಓದಿದ್ದರು. ತೀರ ಇತ್ತೀಚೆಗೆ ಅವರಿಗೆ ಈ ಹೋಲಿಕೆಯ ಅರ್ಥ ಹೊಳೆದಿತ್ತು .... ಈ 


6 0 ರುಜುವಾತು 


ಪಾರಿವಾಳಗಳಿಗೆ ಬದುಕಿನ ಹೋರಾಟಕ್ಕಾಗಿ ಯಾವ ಆಯುಧವೂ ಇಲ್ಲ, ಕೇವಲ ಜನರು ಎಸೆಯುವ 
ಎಂಜಲಿನ ಮೇಲೆಯೇ ಅವುಗಳ ಬದುಕು..... ಸಪ್ಪಳಕ್ಕೆ ಅಂಜುತ್ತವೆ. ಒಂದು ನಾಯಿಯ ಕುನ್ನಿಗೂ 
ಹೆದು ಓಡುತ್ತವೆ.....ತನ್ನು ಊಟದ ಕಾಳುಗಳನ್ನು ಕದಿಯುವ ಗುಬ್ಬಿಗಳನ್ನೂ ಓಡಿಸಲಾರದವು, 
ಜೂ ಇದ್ದ ಹಾಗೆ, ಸುಮ್ಮನಿರುವ ಶಾಂತ ಸುಮನಸ್ಕ ಪ್ರಾಣಿಗಳು. ಆದರೆ ಪ್ರತಿಯೊಂದು 
ನಿಯಮಕ್ಕೂ ಅಪವಾದವಿದ್ದೇ ಇರುತ್ತದೆ. ಈ ಪಾರಿವಾಳಗಳಲ್ಲಕ್ಕೂ ಜನಾಂಗದಲ್ಲಿನಂತೆ 
ಉನ್ನತ ರೀತಿಯವನ್ನೂ ಕಾಣಬಹುದು. ಇವು ಪಾರಿವಾಳಗಳ ಗುಣಕ್ಕೆ ವ್ಯತಿರಿಕ್ತವಾಗಿ ಬೇರೆ 
ಪಾರಿವಾಳಗಳನ್ನು ದೂರ ಓಡಿಸುತ್ತವೆ. ಅವುಗಳನ್ನು ಕುಕ್ಕಿ ಅವುಗಳ ಕಾಳು ಕಬಳಿಸುತ್ತವೆ.... 
ಪ್ರೊಫೆಸರ್ ಇಬ್ಬ ಕುರುರ್‌ರವರು ಬರೇ ಜನಾಂಗವಿರೋಧೀ ಓನ್ಲೈಲ್ ಪೋ ' ಗುಂಪಿನ ಹುಡುಗರ 
ಸಲುವಾಗಿ ಮಾತ್ರ ನಿವೃತ್ತರಾಗಿದ್ದಿಲ್ಲ. ಜೂ ಕಮ್ಯುನಿಸ್ಟ್ ವಿದ್ಯಾರ್ಥಿಗಳು ತಮ್ಮ ಪ್ರಚಾರಕ್ಕಾಗಿ 
ಜ್ಯೂಗಳನ್ನು ಪೀಡಿಸುವದೂ ಇವರ ನಿವೃತ್ತಿಗೆ ಕಾರಣವಾಗಿತ್ತು . 
೦ ೦ ೦ 


ಕಲಿಯುವ - ಕಲಿಸುವ - ಆರೀನ್‌ಗಳಲ್ಲಿ ನೋಡಿ ಅಭ್ಯಸಿಸುವ, ಅದಲ್ಲದೆ ವೈಜ್ಞಾನಿಕ ಪತ್ರಿಕೆ 
ಗಳಿಗೆ ಲೇಖನ ಬರೆಯುತ್ತ ಕಳೆದ ಈ ಎಲ್ಲ ವರುಷಗಳಲ್ಲಿ ಅವರು ತಮ್ಮ ಹುಡುಕಾಟವನ್ನು ಒಂದೇ 
ಸಮನೆ ಮುಂದುವರಿಸಿಕೊಂಡು ಬಂದಿದ್ದರು.... ಅದು ಇತಿಹಾಸದ ಅರ್ಥ ಮತ್ತು ತತ್ತ್ವದ ಹುಡುಕಾಟ 
... ಮಾನವ ಎತ್ತ ಕಡೆಗೆ ಸಾಗುತ್ತಿದ್ದಾನೆ ಎನ್ನುವದನ್ನು ವಿವರಿಸುವ ನಿಯಮದ ಹುಡುಕಾಟ....ಒಂದು 
ಕಾಲದಲ್ಲಿ ಇಬ್ಬ ಕುರು‌ ಘಟನೆಗಳ ಭೌತವಾದೀ ಅರ್ಥ ನಿರೂಪಣೆಯ ಕ್ರಮದ ಬಗ್ಗೆ ಒಲವು ಹೊಂದಿ 
ದ್ದರು. ಆಗ ಅವರು ಲೂಶಿಯಸ್ - ಡೈಡರೊ - ಓಗ್ - ಯರ ಬಾಶ್ ರನ್ನು ಮೆಚ್ಚುತ್ತಿದ್ದರು 
....ಒಂದಿಷ್ಟು ಕಾಲ ಕಾರ್ ಮಾರನನ್ನೂ ನಂಬಿದ್ದರು.... ಆ ಯೌವನದ ಕಾಲ ಬೇಗನೇ ಜಾರಿತು. 
ಈಗ ಅವರು ಇನ್ನೊಂದು ತುದಿಯಲ್ಲಿ !....ಸೃಷ್ಟಿಯ ಹಿಂದಿನ ಉದ್ದೇಶ- ಸತ್ಯಗಳನ್ನು ಕಂಡು 
ಕೊಳ್ಳಲಿಕ್ಕೆ ವೈಜ್ಞಾನಿಕವಾಗಿ ಮಾಡ್ಯವೆನ್ನಿಸಬಹುದಾದ ಸೃಷ್ಟಿನಿಯಮ ತತ್ತ್ವ ' ದ ಅನುಯಾಯಿ 
ಆಗಬೇಕಾಗಿರಲಿಲ್ಲ....ಹೌದು, ಗೊಂದಲಮಯವಾಗಿ ಕಂಡರೂ ಸೃಷ್ಟಿಯ ಹಿಂದೆ ಒಂದು ವ್ಯವಸ್ಥೆ 
ಇತ್ತು ಎಂದಾದರೆ ನಾವೆಲ್ಲರೂ ಬೇಕಾದವರಾದೆವು..... ಜ್ಯೋ -ಕ್ರಿಶ್ಚಿಯನ್ನರು - ಮುಸ್ಲಿಮರು.... 
ಧೀರ ಅಲೆಕ್ಸಾಂಡರಚಾರ ಮಾನ - ನೆಪೊಲಿಯಸ್ ....ಹಿಟ್ಲರ್ ಸಹಿತ !.... ಆದರೆ ಯಾಕೆ ? ಏನನ್ನು 
ಸಾಧಿಸಲಿಕ್ಕೆ ? ಬೆಕ್ಕು ಇಲಿಯನ್ನು ಹಿಡಿಯುವಂತೆ ಮಾಡುವದರಿಂದ.... ಹದ್ದು ಮೊಲಗಳನ್ನು ಕೊಲ್ಲು 
ವಂತೆ....ಪೋಲಿಷ್ ಜನಾಂಗದ ವಿದ್ಯಾರ್ಥಿಗಳು ಜ್ಯೂಗಳ ಮೇಲೆ ಆಕ್ರಮಣ ಮಾಡುವಂತೆ ಮಾಡು 
ವದರಿಂದ ಆ ದೈವ ಏನನ್ನು ಸಾಧಿಸಬೇಕಾಗಿದೆ ? 

....ಇತ್ತೀಚೆಗೆ ಪ್ರೊಫೆಸರರು ಇತಿಹಾಸದ ಅಭ್ಯಾಸವನ್ನು ಬಿಟ್ಟಂತೆಯೇ ಆಗಿತ್ತು . ಈ ಮುಪ್ಪಿನ 
ವಯಸ್ಸಿನಲ್ಲಿ ಅವರಿಗೆ ತಮ್ಮ ನಿಜವಾದ ಆಸಕ್ತಿ ಜೀವಶಾಸ್ತ್ರ ಪ್ರಾಣಿಶಾಸ್ತ್ರಗಳಲ್ಲಿ ಇದೆ ಎಂದು 
ಅನಿಸಿತ್ತು . ಪ್ರಾಣಿ- ಪಕ್ಷಿಗಳ ಬಗೆಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡಿಹಾಕಿಕೊಂಡಿದ್ದರು. 
ಗ್ಲಾಕೋಮಾರೋಗದಿಂದ ಬಳಲಿದ್ದರೂ - ಬಲಗಣ್ಣು ಪೂರ್ಣ ಕಾಣಿಸುವದಿಲ್ಲ ಅನ್ನುವಂತಹ 
ಸ್ಥಿತಿಯಲ್ಲಿಯೂ ಅವರು ಒಂದು ಹಳೆಯ ಸೂಕ್ಷ್ಮದರ್ಶಕಯಂತ್ರ ಕೊಂಡರು. ಅವರ ಅಭ್ಯಾಸ 
ವೃತ್ತಿನಿರತವಾದಂಥದಲ್ಲ . ಆ ಓದು ಸ್ವಂತ ಖುಶಿಗೆ.... ಆಸ್ತಿಕ ಹುಡುಗರು ತಾಲ್ಕುಡ ಓದಿಕೊಂಡಂತೆ 
....ಒಮ್ಮೊಮ್ಮೆ ಅವರು ಆ ಹುಡುಗರಂತೆಯೇ ಗೋಣುಹಾಕುವ ರೀತಿಯಲ್ಲಿ - ಮಂತ್ರ ಹೇಳುವವ 
ರಂತೆ ಮಾಡುವರು.... ಗಡದಿಂದ ಒಂದು ಕೂದಲು ಕಿತ್ತು ಸೈಡಿನ ಮೇಲಿಟ್ಟು ಸೂಕ್ಷ್ಮದರ್ಶಕದಲ್ಲಿ 
ಪರೀಕ್ಷಿಸುವರು....ಪ್ರತಿಕೂದಲಿಗೂ ಅದರದೇ ಸಂಕೀರ್ಣ ತಂತ್ರ !.... ಒಂದು ಎಲೆ....ಈರುಳ್ಳಿಯ 
ಒಂದು ಇಷ್ಟೇ ಇಷ್ಟು ಸಿಪ್ಪೆ .... ಟೆಕ್ನಾಳ ಹೂದಾನಿಯಲ್ಲಿನ ಒಂದು ಚಿಟಿಕೆ ಹಸಿಯಾದ ಮಣ್ಣು .... 


ಜನವರಿ - ಮಾರ್ಚ್ 83 07 


ಎಲ್ಲಾ - ಇದೆಲ್ಲಾ ಅವರಿಗೆ ಸುಂದರ ಮತ್ತು ಸಾರೂಪ್ಯತೆಗಳನ್ನು ತೋರಿಸಿ ಪ್ರೊಫೆಸರರ ಚೈತನ್ಯದ 
ಪುನರುಜೀವನ ಮಾಡುತ್ತಿತ್ತು..... ಇಬ್ಬ ಕುರು ತನ್ನ ಮೈ ಕೊಸ್ಕೋಪಿನ ಮುಂದೆ ಕೂತಿರಬೇಕಾ 
ದರೆ ಅವರ ಕೆನರಿಹಕ್ಕಿಗಳು ಹಾಡುತ್ತಿರಬೇಕು, ಗೊರವಂಕಗಳು ಫಡ.... ಫಡವೆಂದು ರೆಕ್ಕೆ ಜಾಡಿಸಿ 

ಮಾತಾಡಿ ಮುದ್ದಾಡುತ್ತಿರಬೇಕು....' ಮಂಗಾ' - ತರಲೆ'.... ತುಂಟಾ....' ಎಂದು ಗಿಳಿಗಳು 
ಒಂದನ್ನೊಂದು ಟೆಕ್ನಾಳ ಹಳ್ಳಿಯ ಭಾಷೆಯಲ್ಲಿ ಕರೆಯುತ್ತಿರಬೇಕು !....ದೇವರ ದಯಾಪರತೆಯ 
ಬಗೆಗೆ ಸುಲಭವಾದ ನಂಬಿಗೆ ಇಲ್ಲದೇ ಹೋಗಬಹುದು. ಆದರೆ ಅವನ ವಿವೇಕದ ಬಗ್ಗೆ ಹೇಳುವದೇ 
ಬೇಡ.... ಒಂದು ಹುಲ್ಲಿನ ಎಲೆ- ಒಂದು ನೊಣ- ಒಂದು ಹೂವು.... ದನದ ಮೈ ಯೊಳಗಿನ ಒಂದು 
ಉಣ್ಣೆ ಇವೆಲ್ಲ ಅದನ್ನು ಸಾರಿ ಸಾರಿ ಹೇಳುತ್ತವೆ. 
೦ ೦ ೦ 
- ಟೆಕ್ಸಾ ಕುಳ್ಳಿ , ನಿರಿಗೆಗಟ್ಟಿದ ಮುಖ , ತಲೆಯ ಮೇಲೆ ತೆಳುವಾದ ಹುಲ್ಲಿನಂತಹ ಬಿಳಿದಾದ 
ಕೂದಲು , ಮಾಸಿದ ಬಟ್ಟೆ - ಸವೆದ ಚಪ್ಪಲಿಗಳು , ಹೊರಚಾಚಿದ ಗಲ್ಲದ ಮೂಳೆಗಳ ಒಳಬದಿಯಿಂದ 
ಹಣಿಕಿನೋಡುವಂತಹ ಓರೆಯಾದ ಕಣ್ಣುಗಳು.... ಹಸಿರು ಅಂದರೆ ಬೆಕ್ಕಿನ ಕಣ್ಣಿನಷ್ಟು ಹಸಿರು ! 
ಮೊಳಕಾಲು ಗಂಟುಗಳ ನೋವಿಗೆ ರಸ್ತೆಯ ನಾಡೀವೈದ್ಯರುಗಳ ಮೂಲಿಕೆ ಮುಲಾಮುಗಳ ಇಲಾಜು 
ಮಾಡಿಕೊಳ್ಳುವ ಈಕೆ ಒಂದು ಕಾಲು ಎಳೆದುಹಾಕುವಳು, ಚರ್ಚಿಗೆ ಹೋಗಿ ಮೊಂಬತ್ತಿ ಉರಿಸಿ 
ಮನೆಗೆ ಬಂದು 


“ ಹಾಲು ಬಿಸಿ ಮಾಡೀನಿ....” ಅಂದಳು. 
“ ನನಗ ಏನೂ ಬ್ಯಾಡ. ” 
ಬೇಕಾರ ಅದಕ್ಕೆ ಒಂದಿಷ್ಟು ಕಾಫೀಪುಡಿ ಹಾಕಲೇನು ? ” 
“ಊಹೂಂ....ನನಗ ಏನೇನೂ ಬ್ಯಾಡ, ಟೆಕ್ಸಾ . ” 
“ ಗಂಟಲ ಒಣಗತದ.... ” 
“ ಗಂಟಲು ಹಸಿಯಾಗೇ ಇರಬೇಕಂತ ಎಲ್ಲಿ ಬರದದ ಹೇಳು ? ” 


- ಟೆಕ್ಲಾ ಈ ಪ್ರಶ್ನೆಗೆ ಉತ್ತರ ಕೊಡದೇ ಅಲ್ಲೇ ನಿಂತಳು.... ಅವಳು ಪ್ರೊಫೆಸರರ ಹೆಂಡತಿ 
ಸಾಯುವಾಗ ಅವಳಿಗೆ ಪ್ರೊಫೆಸರರ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವದಾಗಿ ಮಾತು ಕೊಟ್ಟಿದ್ದಳು.... 

ಒಂದು ಕ್ಷಣ ಬಿಟ್ಟು ಪ್ರೊಫೆಸರರು ತಾವು ಕೂತ ಕುರ್ಚಿಯಲ್ಲಿನ ಮೂಲವ್ಯಾಧಿಯ ತ್ರಾಸಿನ 
ಸಲುವಾಗಿ ಇಟ್ಟು ಕೊಂಡ ಮೆತ್ತನೆಯ ದಿಂಬಿನ ಮೇಲಿನಿಂದ ಏಳುತ್ತ 

“ ಇನ್ನೂ ಇಲ್ಲೇ ನಿಂತೀಯಲ್ಲ ?....ನೀನೂ ನನ್ನ ದಿವಂಗತ ಹೆಂಡತಿ ಇದ್ದಂಗ , ಇದ್ದಿ 
ನೋಡು.... ” 

“ನೀವು ಔಷಧ ತಗೋ ವ್ಯಾಲ್ಯಾ ಆತು ....” 

“ ಔಷಧS?.... ಹುಚ್ಚ , ಈ ಹೃದಯ ಇನ್ನೂ ಎಷ್ಟು ದಿನಾ ರಕ್ತಾ ಪಂಪು ಮಾಡಬೇಕಂತೀ ....” 
ಅಂತ ಹೇಳುತ್ತ , ರಾವುಕಾಜನ್ನು “ಪೋಲಂಡಿನ ಹಕ್ಕಿಗಳು' ಪುಸ್ತಕದ ತೆರೆದ ಒಂದು ಪುಟದ 
ಮೇಲೆ ಇಟ್ಟು ತನ್ನ ಸಾಕಿದ ಹಕ್ಕಿಗಳನ್ನು ನೋಡಲಿಕ್ಕೆ ಹೋದರು. 

....ಓಣಿಯೊಳಗಿನ ಪಾರಿವಾಳಗಳಿಗೆ ಕಾಳು ಹಾಕುವದು ಖುಶಿಯ ಕೆಲಸ, ಆದರೆ ಪಂಜರದ 
ಬಾಗಿಲುಗಳನ್ನು ತೆರೆದಿಟ್ಟು ಇಡೀ ಮನೆಯಲ್ಲಿ ಹಾರಾಡಲಿಕ್ಕೆ ಬಿಟ್ಟ ಸಾಕಷ್ಟು ಹಕ್ಕಿಗಳ ಕಾಳಜಿ 
ತೆಗೆದುಕೊಳ್ಳುವದು ಮಾತ್ರ ತಾಸಿನ ಮತ್ತು ಜವಾಬ್ದಾರಿಯ ಕೆಲಸವಾಗಿತ್ತು . ಟೆಕ್ನಾಳಿಗೆ ಸ್ವಚ್ಛ 
ಮಾಡುವ ತಾಸು ಮಾತ್ರವಲ್ಲ, ದಿನಾ ಒಂದಿಲ್ಲ ಒಂದು ಅವಘಡ ಇದ್ದೆ ಇರುತ್ತಿತ್ತು .... ಪುಸ್ತಕದ 


8 ] ರುಜುವಾತು 


ಸೆಲ್ಸಿನ ಹಿಂದೆ ಸಿಕ್ಕಿಹಾಕಿಕೊಂಡ ಗೊರವಂಕವನ್ನು ಹೊರಗೆ ತೆಗೆಯುವದು - ಗಂಡುಹಕ್ಕಿಗಳ 
ಕಾದಾಟ.... ಹೆಣ್ಣು ಹಕ್ಕಿಗಳು ಇಟ್ಟ ಮೊಟ್ಟೆಗಳಿಗೆ ಧಕ್ಕೆ ತಗಲುವದು....ಹೀಗೇ . ಏನಾದರೂ ಒಂದು. 
ಇಬ್ ಕುರು‌ರು ಬೇರೆ ಬೇರೆ ಜಾತಿಯ ಹಕ್ಕಿಗಳನ್ನು ಅಗಲಿಸಿ ಬೇರೆ ಬೇರೆ ರೂಮುಗಳಲ್ಲಿ ಇಟ್ಟಿದ್ದರು 
ಆದರೆ ಟೆಕ್ನಾ ಮರೆತು ಬಾಗಿಲು ಹಾಕದೇ ಬಿಟ್ಟು ಬಿಡುತ್ತಿದ್ದಳು....ಈಗ ಹವಾಮಾನ ಸರಿಯಾಗಿ 
ಇಲ್ಲದ್ದರಿಂದ ಕಿಟಕಿಗಳನ್ನೂ ತೆರೆಯುವಂತಿರಲಿಲ್ಲ . ಇದರಿಂದ ಮತ್ತು ಹಕ್ಕಿಗಳ ಹಿಕ್ಕೆಯ ವಾಸನೆ 
ಸೇರಿ ಅಲ್ಲಿ ಗಾಳಿ ಮಲೆತಂತೆ ಆಗಿತ್ತು . ಬೆಳಕು ಹಚ್ಚಿಯೇ ಇಟ್ಟಿರಬೇಕು. ಇಲ್ಲವಾದರೆ ಅವುತಮ್ಮನ್ನು 
ತಾವೇ ಕೊಂದುಹಾಕಿಕೊಳ್ಳುತ್ತಿದ್ದವು.... ಇಷ್ಟೆಲ್ಲದರ ಮೇಲೆಪ್ರೊಫೆಸರರಿಗೆ ಇವುಗಳನ್ನು ಸಾಕುವದರಿಂದ 
ಏನು ಖುಶಿಯೋ ಯಾರಿಗೆ ಗೊತ್ತು ! ಅವು ಬರೇ ನಾಲ್ಕು ಕಾಳುಗಳನ್ನು ತಿನ್ನುವದೇ ಇದ್ದಿತು! 

....ಒ೦ದು ಗೊರವಂಕ ಸಾಕಷ್ಟು ಶಬ್ದಗಳನ್ನು ಅಲ್ಲದೇ ವಾಕ್ಯಗಳನ್ನು ಸಹಿತ ಕಲಿತಿತ್ತು . ಅದು 
ಪ್ರೊಫೆಸರರ ತಲೆಯ ಖಲವಾಟಿನ ಭಾಗದಲ್ಲಿ ಕೂತು ಅವರ ಕಿವಿಯನ್ನು ಕುಕ್ಕುತ್ತಿತ್ತು . ಚಸ್ಮಾದ 
ಕಾಲಿನ ಮೇಲೆ ಓಡಾಡುತ್ತಿತ್ತು.....ಒಮ್ಮೊಮ್ಮೆ ಕಸರತ್ತು ಮಾಡುವಂತೆ ಅವರು ಬರೆಯುವಾಗ ಅವರ 
ತೋರುಬೆರಳಿನ ಮೇಲೆ ನಿಲ್ಲುತ್ತಿತ್ತು...... ಹಕ್ಕಿಗಳೊಂದಿಗಿನ ಅವರ ಅನುಭವದಿಂದ, ಇಬ್ಬ ಕುರು 
ಸಾಹೇಬರಿಗೆ - ಇವು ಎಷ್ಟು ಸಂಕೀರ್ಣವಾದವುಗಳು . -ರೀತಿರಿವಾಜುಗಳಲ್ಲಿ ಎಷ್ಟು ವೈವಿಧ್ಯಮಯ 
ವಾದವು ಎಂದೆನಿಸುತ್ತಿತ್ತು . ಒಂದೊಂದು ಪಕ್ಷಿಯನ್ನು ಸಾಕಷ್ಟು ವರ್ಷಗಳಿಂದ ನೋಡುತ್ತ 
ಬಂದಿದ್ದರೂ ಅವುಗಳ ವೈಚಿತ್ರದಿಂದ ಅವರಿಗೆ ಇಂದಿಗೂ ಆಶ್ಚರ್ಯವೆನಿಸುತ್ತಿತ್ತು . 

....ಪ್ರೊಫೆಸರರಿಗೆ ಹಕ್ಕಿಗಳ ಬಗೆಗಿನ ಪ್ರೀತಿಗೆ ವಿಶೇಷ ಕಾರಣವೆಂದರೆ ಇವುಗಳಿಗೆ ಇತಿಹಾಸದ 
ಪ್ರಜ್ಞೆ ಇಲ್ಲದಿರುವುದು....ಭೂತವೆಂದರೆ ಕಳೆದುಹೋದದ್ದು ಎಲ್ಲ ಸಾಹಸಗಳೂ ತಕ್ಷಣ ಮರೆತು 
ಹೋಗುತ್ತವೆ. ಪ್ರತಿದಿನ ಹೊಸದು !.... ಆದರೆ ಇದಕ್ಕೂ ಅಪವಾದ ಇದ್ದೇ ಇದ್ದವು. ಒಂದು ಗಂಡು 
ಗೊರವಂಕವು ತನ್ನ ಸಂಗಾತಿಯ ಸಾವಿಗಾಗಿ ದುಃಖಿಸಿದ್ದನ್ನು ನೋಡಿದ್ದರು..... ತಮ್ಮ ಹಕ್ಕಿಗಳಲ್ಲಿ 
ಉದ್ರೇಕ- ಅಸೂಯೆ- ಅಡ್ಡಗಾಲು ಹಾಕುವಿಕೆ ಅಲ್ಲದೇ ಕೊಲೆಗಡುಕತನ ಮತ್ತು ಆತ್ಮಹತ್ಯೆಯ 
ಘಟನೆಗಳನ್ನೂ ನೋಡಿದ್ದರು.... ಅವುಗಳನ್ನು ತಾಸುಗಟ್ಟಲೆ ನೋಡುತ್ತಾ ಕೂಡುವರು.... ಭಗವಂತ 
ನೀಡಿದ ಅವುಗಳ ಇಂದ್ರಿಯಗ್ರಾಹ್ಯತೆ. ಅವುಗಳ ಪ್ರವೃತ್ತಿಗಳು.... ಅವುಗಳ ರೆಕ್ಕೆಗಳ ರಚನೆ -ಮೊಟ್ಟೆ 
ಗಳು ಒಡೆದು ಮರಿಯಾಗುವದು - ಗರಿ ಉದುರುವದು - ಬಣ್ಣ ಬದಲಾಗುವದು....ಎಲ್ಲ ಇವೆಲ್ಲವು 
ಗಳ ಹಿಂದೆ ಉದ್ದೇಶವಿದೆ ?.... ಇವೆಲ್ಲ ಹೇಗೆ ನಡೆಯುತ್ತವೆ ?.... ಪರಂಪರೆಯೆ ? ಯಾವ ಕ್ರೋಮೋ 
ಜೋಮುಗಳು.... ..... ಯಾವ ಜೀನುಗಳು....? 

.... ಅವರ ಹೆಂಡತಿ ಸತ್ತಾಗಿನಿಂದ ತಮಗೆ ತಾವೇ ಅಥವಾ ಹಿಂದೆ ಎಂದೋ ತೀರಿಹೋದವರ 
ಜೊತೆಗೆ ಮಾತಾಡುವ ಚಟ ಸುರುವಾಗಿತ್ತು . ಈಗ ಡಾರ್ವಿನ್ನನಿಗೆ ಅನ್ನುವರು - ಇಲ್ಲಸಾ ಚಾರ್ಲಸ್ ! 
ನಿನ್ನ ಸಿದ್ದಾಂತಗಳು ಈ ಒಗಟುಗಳನ್ನು ಬಗಿಹರಿಸಲಾರವು.... ನಿನ್ನದೂ ಅಷ್ಟೇ ....ನೀನು - ಮಿಸ್ಟರ್ 
ಲ್ಯಾಮಾರ ! 
೦ ೦ ೦ 


' ಅಂದು ಮಧ್ಯಾಹ್ನ ಔಷಧ ತಕೊ೦ಡಾದಮೇಲೆ ಅವರು ಚೀಲದೊಳಗೆ ಅಗಸಿ - ಸೆಜ್ಜೆ - ಬಟಾಣಿ 
ತುಂಬಿಕೊಂಡು ಹೊರಗೆ ಬಂದರು. ಮೇ ತಿಂಗಳಾದರೂ ಒಂದು ಮಳೆಯಾಗಿತ್ತು . ಉತ್ತರ ಕಡೆ 
ಯಿಂದ ತಂಪುಗಾಳಿ ಬೀಸುತ್ತಿತ್ತು . ಇದೇ ಈಗ ಮಳೆ ಸುರಿಸಿದ ಮೋಡಗಳೊಳಗಿಂದ ಹಾಯು 
ಬರುವ ಬಿಸಿಲು ಪಾರದೈವಿಕ ಕೊಡಲಿಯಂತೆ ಕಾಣುತ್ತಿತ್ತು .....ಪ್ರೊಫೆಸರರು ಕಾಣುವದೇ ತಡ ಎಲ್ಲಾ 
ಕಡೆಯಿಂದ ಪಾರಿವಾಳಗಳು ಇಳಿದುಬಂದವು. ಅವಸರ ಅವಸರವಾಗಿ ರೆಕ್ಕೆ ಬಡಿದು ಅವರ ಹ್ಯಾಟು 
ಕೆಳಗೆ ಬೀಳಿಸುವಂತೆ ಮಾಡಿದವು.... ಇನ್ನೊಂದಕ್ಕೆ ಸಾಕಾಗುವಷ್ಟು ತರಲಿಲ್ಲವೆಂದುಕೊಂಡರು.... 


ಜನವರಿ ಮಾರ್ಚ್ 83 09 


ಆದಷ್ಟೂ ಕಾಳನ್ನು ಆಗಲೇ ಅಗಲವಾಗಿ ಎಸೆದು ಅವು ಜಗಳಾಡದಂತೆ ಮಾಡಬೇಕೆಂದುಕೊಂಡರು.... 
ಆದರೆ ಅಷ್ಟರಲ್ಲೇ ದೊಡ್ಡ ಹಿಂಡೇ ಸೇರಿ ಅವು ಕಾಳಿಗಾಗಿ ಒಂದರ ಬೆನ್ನ ಮೇಲೆ ಒಂದುಕೂಡತೊಡಗಿ 
ದವು. ಹಕ್ಕಿಗಳ ಆ ದೊಡ್ಡ ಗುಂಪಿಗೆ ರಸ್ತೆಯು ಬಹಳ ಕಿರಿದಾಗಿತ್ತು ....ಪ್ರೊಫೆಸರರು ತನಗೆ ತಾನೇ 
ಪಾಪ, ಹಸದಾವ ಅಂದುಕೊಂಡರು. ಆದರೆ ತಾವು ಕಾಳು ಹಾಕುವದರಿಂದ ಮಾತ್ರ ಅವುಗಳ ಸಮಸ್ಯೆ 
ಗಳು ಬಗೆಹರಿಯಲಾರವೆಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು . ಹೆಚ್ಚು ಕಾಳು ಹಾಕಿದಂತೆ ಪಾರಿವಾಳ 
ಗಳ ಸಂಖ್ಯೆಯೂ ಹೆಚ್ಚಾಗುತ್ತಿತ್ತು......ಎಲ್ಲಿಯೋ .... ಆಸ್ಟ್ರೇಲಿಯಾದಲ್ಲಿ ಪಾರಿವಾಳಗಳ ಸಂಖ್ಯೆ ಅತಿ 
ಹೆಚ್ಚಾಗಿ ಅವುಗಳ ಭಾರಕ್ಕೆ ಮನೆಗಳ ಚಾವಣಿ ಕುಸಿಯಿತಂತೆ ! ಯಾವದೋ ಪೇಪರಿನಲ್ಲಿ ಓದಿದ್ದರು.... 
ಸೃಷ್ಟಿಯ ನಿಯಮಗಳನ್ನು ಮಾರುವದು ಸಾಧ್ಯವಿಲ್ಲ.... ಆದರೇನು, ಹಾಗೆಂದು ಇವರು ಕಾಳು 
ಹಾಕುವದನ್ನು ಬಿಡಲಿಕ್ಕಾಗುತ್ತದೆಯೆ ?.... 

.... ಅವರು ತಿರುಗಿ ಪಡಸಾಲೆಗೆ ಬಂದು ಚೀಲದಲ್ಲಿ ಇನ್ನೊಮ್ಮೆ ಕಾಳುಗಳನ್ನು ತುಂಬಿಕೊಂಡರು. 
ಅವು ಇನ್ನೂ ಇರಬೇಕು.... ಅಂದುಕೊಳ್ಳುತ್ತ ಹೊರಗೆ ಬಂದಾಗ ಪಾರಿವಾಳಗಳು ಇನ್ನೂ ಇದ್ದವು. 
ಖುಶಿಯಿಂದ ದೇವರ ಪುಣ್ಯ ....' ಎಂದು ಅಂದವರೇ ಈ ಶಬ್ದ ಗಳ ದಟ್ಟ ಧಾರ್ಮಿಕತೆಯ ಪರಿಣಾಮ 
ದಿಂದ ಒಮ್ಮೆಲೇ ಅಪ್ರತಿಭರಾದರು, ಕಾಳು ಒಗೆಯತೊಡಗಿದರು. ಯಾಕೋ ಕೈ ನಡುಗಿ ಕಾಳು 
ಹತ್ತಿರದಲ್ಲೇ ಬಿದ್ದ ವು . ಪಾರಿವಾಳಗಳು ಕೈಗಳ ಮೇಲೆ- ಭುಜಗಳ ಮೇಲೆಕೂತು ರೆಕ್ಕೆ ಬಡಿಯು 
ವದು - ಕುಕ್ಕುವದು ಮಾಡತೊಡಗಿದವು. ಒಂದು ತುಂಟ ಪಾರಿವಾಳವಂತೂ ಕಾಳಿನ ಚೀಲದ 
ಬಾಯಿಗೇ ಬಂದು ಕೂತಿತು. 

....ಒಮ್ಮೆಲೇ ಒಂದು ಕಲ್ಲು ಬಂದು ಹಣೆಗೆ ಬಡಿಯಿತು. ಒಂದು ಕ್ಷಣ ಅವರಿಗೆ ಏನಾಯಿತು 
ಎಂದು ತಿಳಿಯಲೇ ಇಲ್ಲ . ಅನಂತರ ಮತ್ತೆರಡು ಕಲ್ಲು ಬಿದ್ದವು. ಒಂದು ಮೊಣಕೈಗೆ ಬಡಿಯಿತು. 
ಇನ್ನೊಂದು ಕುತ್ತಿಗೆಗೆ....ಎಲ್ಲಾ ಪಾರಿವಾಳಗಳೂ ಒಮ್ಮೆಲೇ ಮೇಲಕ್ಕೆ ಹಾರಿದವು. ಹೇಗೋ 
ಪ್ರೊಫೆಸರರು ಒಳಗೆ ಬಂದರು.... ಪೇಪರುಗಳಲ್ಲಿ ಆಗಾಗ ಬರುವ ಜಗಳ ಮೇಲೆಸ್ಯಾನಿ 
ಗಾರ್ಡನ್ ಭಾಗದಲ್ಲಿನ ಗೂಂಡಾಗಳ ಆಕ್ರಮಣದ ಸುದ್ದಿಗಳನ್ನು ಓದಿದ್ದರು. ಆದರೆ ಅವರಿಗೇ ಈ 
ಅನುಭವವಾಗಿದ್ದಿಲ್ಲ..... ಅವರಿಗೆ ಹಣೆಗೆ ಬಿದ್ದ ಕಲ್ಲಿನ ಏಟಿನ ನೋವುಹೆಚ್ಚೇ ಅಥವಾ ಮನಸ್ಸಿಗೆ 
ಬಿದ್ದ ಪೆಟ್ಟಿನ ನೋವು ಹೆಚ್ಚೇ ಎಂದು ತಿಳಿಯಲಿಲ್ಲ.... ಇಷ್ಟು ನೀಚರಾದೆನೇ .... ಎಂದು ಕನವರಿಸಿ 
ದರು ..... ಟೆಕ್ನಾ ಕಿಟಕಿಯಿಂದ ಎಲ್ಲವನ್ನೂ ನೋಡಿರಬೇಕು. ಅವಳ ಮುಖ ಸಿಟ್ಟಿನಿಂದ ಹಸಿರುಗಟ್ಟಿ 
ದಂತಾಗಿತ್ತು .... ಕೈ ಚಾಚಿಕೊಂಡು ಅವರ ಕಡೆಗೆ ಧಾವಿಸಿಬಂದಳು... ಆಕೆ ಬುಸುಗುಟ್ಟುತ್ತಿದ್ದಳು, 
ಶಪಿಸುತ್ತಿದ್ದಳು.... ಅಡಿಗೆಮನೆಗೆ ಓಡಿಬಂದು ಟವೆಲ್ಲನ್ನು ತೋಯಿಸಿ ತಂದಳು....ಪ್ರೊಫೆಸರರು 
ಹ್ಯಾಟನ್ನು ತೆಗೆದು ತಲೆಯ ಮೇಲೆ ಎದ್ದ ಬುಗುಟಿಯ ಮೇಲೆ ಬೆರಳು ಆಡಿಸಿಕೊಳ್ಳುತ್ತಿದ್ದರು. 
ಟೆಕ್ಷಾ ಮಲಗುವ ಕೋಣೆಗೆ ಕರೆದುಕೊಂಡುಹೋಗಿ ಕೊಟ್ಟು ತೆಗೆದ . ಮಲಗಿಸಿದಳು.... ಅವರಿಗೆ 
ಶುಶೂಷೆಮಾಡುತ್ತಲೇ ತನ್ನ ಶಪಿಸುವ ಕೆಲಸವನ್ನೂ ಮುಂದುವರಿಸಿದ್ದಳು..... ಭಗವಂತಾ, ಅವರನ್ನ 
ಬಿಡಬ್ಯಾಡ....ಶಿಕ್ಷೆ ಕೊಡು.... ಅವರು ನರಕಕ್ಕೆ ಬೀಳಲಿ ... ಅವರ ಒಡಲು ಕೊಳೆತು ಹೋಗಲಿ.... 
ಅವರಿಗೆ ಪ್ಲೇಗು ಹಾಯಲಿ.... 

“ ಇರಲಿ.... ಸಾಕು ಬಿಡು, ಟೆಕ್ಸಾ ....” 
“ ನಮ್ಮ ಪೋಲಂಡ ಇಂಥಾದ್ದಾದರ ಅದು ಸುಟ್ಟು ಹೋಗಲಿ....” 
“ಪೋಲಂಡಿನೊಳಗ ಒಳ್ಳೇ ಜನಾನೂ ಇದ್ದಾರ.... ” 

“ ಕಳ್ಳರು....ಕುಷ್ಠ ಹತ್ತಿದ ನಾಯಿಗೊಳು!....” ಎಂದೆನ್ನುತ್ತ ಅವಳು ಹೊರಗೆ ಹೋದಳು . 
ಪೋಲಿಸರನ್ನು ಕರೆಸುವದಕ್ಕೆ ಇದ್ದಿತು. ಅವಳು ಜೋರಾಗಿ - ಅಳುದನಿಯಿಂದ ಫಿರ್ಯಾದು ಹೇಳಿ 
10 0 ರುಜುವಾತು 


ಕೊಳ್ಳುವದು ಪ್ರೊಫೆಸರರಿಗೆ ಕೇಳಿಸುತ್ತಿತ್ತು .... ಒಂದಿಷ್ಟು ಹೊತ್ತು ಕಳೆದಮೇಲೆ ಎಲ್ಲವೂ ಶಾಂತ 
ವಾಯಿತು....ಪೋಲೀಸರಿಗೆ ಸುದ್ದಿ ಕೊಟ್ಟಿರಲಿಕ್ಕಿಲ್ಲ. ಒಬ್ಬಳೇ ಒಳಗೆ ಬಂದ ಹೆಜ್ಜೆಯ ಸಪ್ಪಳ 
ಕೇಳಿಸಿತು. ಅಡಿಗೆಮನೆಯೊಳಗೆ ಬಯ್ಯುತ್ತ - ಶಪಿಸುತ್ತ ಶತಪಥ ಹಾಕತೊಡಗಿದಳು.... 

ಪ್ರೊಫೆಸರರು ಕಣ್ಣು ಮುಚ್ಚಿಕೊಂಡರು....ಒಟ್ನಲ್ಲಿ ಒಮ್ಮೆ ....ಎಲ್ಲಾ ನೀನೇ ಅನುಭವಿಸಬೇಕು.... 
ಉಳಿದ ಬಲಿಗಳಿಗಿಂತ ನಾನು ಹೇಗೆ ಹೆಚ್ಚಿನವನಾದೀನು.... ? ಇದು ಇತಿಹಾಸ.... ನನ್ನ ವಯಸ್ಸಿ 
ನೊಂದಿಗೇ ಗಳಿಸಿದ ಇತಿಹಾಸ....ಹೀಗೆ ಅವರ ಮನಸ್ಸಿನೊಳಗೆ ವಿಚಾರ ನಡೆದಿತ್ತು ....ಬಹಳ ದಿನ 
ಗಳಿಂದ ಮರೆತುಹೋದ ಹಿಬ್ರೂ ಶಬ್ದ ವೊಂದು ಸಟಕ್ಕನೇ ಅವರ ಮನಸ್ಸಿನ ಪಾತ್ರದ ಮೇಲೆ ತೇಲ 
ತೊಡಗಿತು : ರಿಶಾಯಿಯ್... ಕುಲ್ಲಕ.... ಇತಿಹಾಸ ಸೃಷ್ಟಿಸುವದೂ ಕುಲ್ಲಕವನ್ನೇ ! 
- ಅವರಿಗೆ ಸಂಭ್ರಮವೆನ್ನಿಸಿತು. ವರ್ಷಗಟ್ಟಲೇ ತಾವು ಹುಡುಕುತ್ತಿದ್ದ ಪ್ರಶ್ನೆಗೆ ಈ ಕ್ಷಣದಲ್ಲಿ 
ಉತ್ತರ ಸಿಕ್ಕಂತೆನಿಸಿತು. ಗಿಡದಿಂದ ಉದುರಿಬಿದ್ದ ಹಣ್ಣಿನಿಂದ ನ್ಯೂಟನ್ನನು ಸತ್ಯವನ್ನು ಕಂಡು 
ಕೊಂಡಂತೆ ಗೂಂಡಾಗಳು ಎಸೆದ ಕಲ್ಲು ಇಬ್ಬ ಕುರು‌ರಿಗೆ ಸಾರ್ವಕಾಲಿಕ ಸತ್ಯವನ್ನು ಅನಾವರಣ 
ಗೊಳಿಸಿತು. ಅದು ಹಳೆಯ ಒಡಂಬಡಿಕೆಯಲ್ಲಿದ್ದಂತೆಯೇ ಇತ್ತು ..... ಪ್ರತಿ ಪೀಳಿಗೆಯಲ್ಲೂ ಮೋಸ 
ಗಾರರು , ರಕ್ತಪಿಪಾಸುಗಳು ಇರುತ್ತಾರೆ.....ಖಳರು ವಿಶ್ರಮಿಸುವದಿಲ್ಲ . ಯುದ್ಧವಿರಲಿ - ಕ್ರಾಂತಿ 
ಯಿರಲಿ , ಯಾವದೇ ಧ್ವಜದಡಿಯಲ್ಲಿನ ಹೋರಾಟವಿರಲಿ - ಅವರ ಘೋಷಣೆ ಏನೇ ಇರಲಿ, ಒಟ್ಟಿನ 
ಮೇಲೆ ಅವರ ಗುರಿ ಅದೇ . ಪಾಪದ ಮುಂದುವರಿಕೆ, ನೋವು ಉಂಟುಮಾಡುವದು, ರಕ್ತ 
ಹರಿಸುವದು. ಇಂಥ ಒಂದು ಗುರಿಯೇ ಅಲೆಕ್ಸಾಂಡರ - ಹಮೀಲಕರರನ್ನು ; ಚಂಗಿ ಜಖಾನ 
ಚಾರಮಾನರನ್ನು ; ಮಿಲನ್ನಿ - ನೆಪೋಲಿಯನ್ನರನ್ನು ; ರಾಬ್ಸ್ಪಿಯರ್ - ಲೆನಿನ್‌ರನ್ನು ಒಟ್ಟು 
ಗೂಡಿಸಿತ್ತು ..... ತುಂಬ ಸರಳವಾದದ್ದು , ಗುರುತ್ವಾಕರ್ಷಣ ನಿಯಮವೂ ಇಷ್ಟೇ ಸರಳವಾದದ್ದು ! 
ಅದಕ್ಕೆ ಇದನ್ನು ಕಂಡುಹಿಡಿಯಲೂ ಇಷ್ಟು ಕಾಲ ಬೇಕಾಯಿತು! 

.... ಮುಸ್ಸ೦ಜೆಯಾಯಿತು, ಮ್ಯಾಡಿಸ್ತಾವ್ ಇಬ್ಬಕುರು‌ ತೂಕಡಿಸತೊಡಗಿದರು. ನಿದ್ರೆ : 
ಹತ್ತುವ ಮೊದಲು ತನಗೆ ತಾನೇ ಅಂದುಕೊಂಡರು.... ಆದರೂ ಇದು ಗುರುತ್ವಾಕರ್ಷಣದಷ್ಟು 
ಸರಳವಿರಲಿಕ್ಕಿಲ್ಲ....! 

ಸಾಯಂಕಾಲ ಟೆಕ್ಲಾ ಒಂದಿಷ್ಟು ಬರ್ಫವನ್ನು ತಂದು ತಲೆಗೆ ಶುಶೂಷೆ ಮಾಡಿದಳು. ಅವಳು 
ಡಾಕ್ಟರರನ್ನು ಕರೆಸಬೇಕೆಂದಿದ್ದಳು. ಆದರೆ ಪ್ರೊಫೆಸರರು ಒಪ್ಪಲಾರರು.... ಅವರಿಗೆ ನಾಚಿಕೆ ಎನಿಸುತ್ತಿತ್ತು 
.... ಟೆಕ್ಲಾ ಒಂದಿಷ್ಟು ಪಥ್ಯದ ಅಡಿಗೆಮಾಡಿದಳು....ಪ್ರೊಫೆಸರರು ಪ್ರತಿದಿನ ಮಲಗುವದಕ್ಕಿಂತ ಮೊದಲು 
ಎಲ್ಲಾ ಪಂಜರಗಳನ್ನು ಕಾಳಜಿಯಿಂದ ನೋಡುತ್ತಿದ್ದರು. ಉಸುಕು ಬದಲಿಸಿ ನೀರು - ಕಾಳು 
ತಾಜಾ ಕಾಯಿಪಲ್ಲೆ ಇಡುತ್ತಿದ್ದರು. ಇಂದು ಅದೆಲ್ಲವನ್ನು ಟಿಕ್ಲಾಗೆ ವಹಿಸಿಕೊಟ್ಟರು. ಟೆಕ್ಸಾ ದೀಪ 
ಆರಿಸಿದಾಗ ಕೆಲವು ಗೊರವಂಕಗಳು ಅವುಗಳ ಪಂಜರದಲ್ಲಿ ಉಳಿದವುಗಳು ಪರದೆಯ ಆಧಾರದ 
ಕೋಲಿನ ಮೇಲೆ ನಿದ್ದೆ ಮಾಡತೊಡಗಿದವು....ಪ್ರೊಫೆಸರರಿಗೆ ದಣಿವಾಗಿದ್ದರೂ ಒಮ್ಮೆಲೇ ನಿದ್ರೆ 
ಬರಲಿಲ್ಲ. ಚೆನ್ನಾಗಿ ಕಾಣುತ್ತಿದ್ದ ಅವರ ಎಡಗಣ್ಣಿನ ಮೇಲ್ಯಾಗ ಬಾತು ರೆಪ್ಪೆಗಳನ್ನು ಅಲುಗಾಡಿಸಲೂ 
ಬರುತ್ತಿರಲಿಲ್ಲ.... ಪೂರಾ ಕುರುಡ ಆಗಿ ಬಿಡಬಾರದು ಮತ್ತs.... ಅಂದುಕೊಳ್ಳುತ್ತ - ಜಗತ್ತನ್ನು 
ನಿಯಂತ್ರಿಸುವ ಶಕ್ತಿಯನ್ನು ದೂಷಿಸಿದರು.... ಕುರುಡನಾಗುವದಕ್ಕಿಂತ ಸಾವು ಒಳ್ಳೆಯದೆಂದು 
ಕೊಂಡರು . 

ನಿದ್ರೆ ಹತ್ತಿತು.... 
.... ಅಪರಿಚಿತ ಸ್ಥಳ, ಬೆಟ್ಟ ಸಾಲುಗಳ -ಕೊಳ್ಳಗಳ -ದೊಡ್ಡ ದೊಡ್ಡ ಮರಗಳ - ಹೂಗಳ ಉಪವನ 
ಗಳ ಕನಸು ಹಾಯತೊಡಗಿದವು. ಕನಸಿನಲ್ಲೇ ನಾನು ಎಲ್ಲಿದ್ದೇನೆ ಎಂದು ಪ್ರಶ್ನಿಸಿಕೊಂಡರು. 
ಇಟಲಿಯಲ್ಲೇ....? ಪತ್ನಿಯಾದಲ್ಲಿಯೇ ....? ಅಫಘಾನಿಸ್ಥಾನದಲ್ಲಿಯೇ ....? ವಿಮಾನದಲ್ಲಿ 


ಜನವರಿ - ಮಾರ್ಚ್ 83 011 


ಹೊರಟಂತೆ ಕೆಳಗಿನ ನೆಲ ಸರಿಯತೊಡಗಿದಂತೆ ಅನಿಸತೊಡಗಿತ್ತು.....ವಿಮಾನವಲ್ಲ....! ಅಂತರಿಕ್ಷದಲ್ಲಿ 
ತೇಲಿದಂತೆ !....ಭೂಮಿಯ ಗುರುತ್ವ ಕಕ್ಷೆಯ ಹೊರಗೆ ಇದ್ದೆ ನೆಯೆ ? ಅರೆ ! ಇಧೆಂಗಾಯಿತು ?... 
ಇಲ್ಲಿ ವಾತಾವರಣವೇ ಇದ್ದಂತಿಲ್ಲ....ಉಸುರುಗಟ್ಟಲಾರದೇ ? 

ಅವರಿಗೆ ಎಚ್ಚರಾಯಿತು. ಒಂದು ಕ್ಷಣ ಎಲ್ಲಿದ್ದಾರೆಂದು ಗೊತ್ತಾಗಲಿಲ್ಲ. ತಲೆಗೆ ಕಟ್ಟಿದ ಪಟ್ಟಿ ಒತ್ತು 
ತಿತ್ತು . ಅರೇ ! ಪಟ್ಟ ಯಾಕೆ ಎಂದು ಆಶ್ಚರ್ಯವಾಯಿತು. ಒಮ್ಮೆಲೇ ನಡೆದದ್ದೆಲ್ಲ ನೆನಪಾಯಿತು.... 
“ಹೌದು, ಕುಲ್ಲಕರಿಂದ ಇತಿಹಾಸ ನಿರ್ಮಾಣವಾಗುತ್ತದೆ. ಇತಿಹಾಸದ ಬಗೆಗೆ ನ್ಯೂಟನ್ನನರೀತಿಯ 
ತತ್ತ್ವ ಕಂಡುಹಿಡಿದೆ.... ನನ್ನ ಕೃತಿಗಳನ್ನೆಲ್ಲ ಪುನರ್ವಿಮರ್ಶಿಸಿ ಬರೆಯಬೇಕು....' ಎಂತೆಂದುಕೊಳ್ಳು 
ವಾಗಲೇ ಅವರ ದೇಹದ ಎಡಭಾಗದಲ್ಲಿ ಒಮ್ಮೆಲೇ ನೋವುಕಾಣಿಸಿತು....ಎದೆಯ ನೋವಿನ ಮಿಡಿತ 
ಗಳನ್ನು ಕೇಳುತ್ತ ಬಿದ್ದು ಕೊಂಡರು. ಈ ನೋವಿಗಾಗಿ ಗುಳಿಗೆಗಳಿದ್ದವು. ಆದರೆ ಅವು ಓದುವ 
ಕೋಣೆಯಲ್ಲಿದ್ದವು. ಅವರ ಹೆಂಡತಿ - ಗತಿಸಿದ ಶ್ರೀಮತಿ ಸ್ಟಿಫಾನಿ ಏನಾದರೂ ತೊಂದರೆಯಾದರೆ 
ಕರೆಯಲಿಕ್ಕೆಂದು ಒಂದು ಸಣ್ಣ ಗಂಟೆಯನ್ನು ಇಟ್ಟಿದ್ದಳು. ಆದರೆ ಪ್ರೊಫೆಸರರು ಅದನ್ನು 
ಉಪಯೋಗಿಸುತ್ತಲೇ ಇರಲಿಲ್ಲ. ಅವರು ಬೆಡ್ ಲ್ಯಾಂಪನ್ನು ಹಚ್ಚಲೂ ಹಿಂಜರಿಯುತ್ತಿದ್ದರು. 
ಯಾಕೆಂದರೆ ಬೆಳಕು ಮತ್ತು ಸದ್ದು ಗಳಿಗೆ ಹಕ್ಕಿಗಳು ಹೆದರುತ್ತಿದ್ದವು.... 

ಟೆಕ್ಷಾ ದಿನವಿಡೀ ಕೆಲಸ ಮತ್ತು ತಾಪದಾಯಕ ಘಟನೆಯಿಂದ ದಣಿದಿರಬೇಕು. ನಿಜವೆಂದರೆ , 
ಗೂಂಡಾಗಳ ಆಕ್ರಮಣ ಪ್ರೊಫೆಸರರಿಗಿಂತ ಅವಳನ್ನೇ ಹೆಚ್ಚು ಅಧೀರಳನ್ನಾಗಿಸಿತ್ತು ....ಈ ಎರಡು 
ಮೂರು ತಾಸುಗಳ ನಿದ್ರೆಯಲ್ಲದೇ ಅವಳಿಗೆ ಬೇರೇನಿದೆ ? ಗಂಡನಿಲ್ಲ. ಮಕ್ಕಳಿಲ್ಲ, ಸಂಬಂಧಿಕರಿಲ್ಲ 
ಸ್ನೇಹಿತರಿಲ್ಲ. ಪ್ರೊಫೆಸರರು ತಮ್ಮದೆಲ್ಲವನ್ನು ಟೆಕ್ನಾಳಿಗೆ ತಮ್ಮ ಮೃತ್ಯು ಪತ್ರದಲ್ಲಿ ಬರೆದಿದ್ದರು. 
ಆದರೆ ಅದೆಲ್ಲವೂ ಏನು ಬೆಲೆಯುಳ್ಳದ್ದು !.... ಆ ಅಪ್ರಕಟಿತ ಕೈಬರಹದ ಪ್ರತಿಗಳು.... ಈ ಹೊಸ 
ತ , ಏನು ಬೆಲೆ ಇವಕ್ಕೆ ! 

ಒಂದು ಕ್ಷಣ ಅವರಿಗೆ ಎದೆಯಲ್ಲಿನ ಇಂತದಂತಹ ನೋವುಕಡಿಮೆಯಾದಂತೆ ಅನಿಸಿತು. ನಂತರ 
ಅವರ ಹೃದಯ - ಭುಜ-ತೋಳು- ಪಕ್ಕೆಲಬುಗಳಲ್ಲಿ ಕೊಯ್ದಂತಹ ಹಿಂಸ್ರನೋವು, ಕರೆಗಂಟೆಯ 
ಕಡೆಗೆ ಕೈಚಾಚಿದರು . ಆದರೆ ಅವರ ಬೆರಳುಗಳು ಅದನ್ನು ಮುಟ್ಟುವದಕ್ಕಿಂತ ಮೊದಲೇ ಮರಗಟ್ಟಿ 
ದಂತಾದವು.... ಇಂಥ ನೋವು ಇರಬಹುದೆಂದು ಎಂದೂ ಅಂದುಕೊಂಡಿರಲಿಲ್ಲ .... ಮುಷ್ಟಿ ಯಲ್ಲಿ 
ಹೃದಯವನ್ನು ಹಿಂಡಿದಂತೆ ! ಉಸಿರುಗಟ್ಟಿದಂತಾಗಿ ಒದ್ದಾಡುವಂತಾಯಿತು. ಮನಸ್ಸಿನಲ್ಲೊಂದು 
ಕೊನೆಯ ವಿಚಾರ ಸುಳಿದುಹೋಯಿತು.... ಈ ಪಾರಿವಾಳಗಳದ್ದು ಏನು....? 
0 0 0 

ಮರುದಿವಸ ನಸುಕಿನಲ್ಲಿಯೇ ಟೆಕ್ನಾ ಇಬ್ಬ ಕುರು‌ರ ಕೋಣೆಯೊಳಗೆ ಬಂದಳು. ಅವರ 
ಗುರುತೇ ಸಿಗಲಿಲ್ಲ. ಅವಳು ಕಂಡ ಆಕಾರವು ಪ್ರೊಫೆಸರರದು ಅಲ್ಲವೇ ಅಲ್ಲ....ಪೇವಡಿಯಂತೆ ಹಳದಿ 
- ಎಲುವಿನಂತೆ ಬಿರುಸಾಗಿ.... ತೆರೆದ ಬಾಯಿಯ - ವಕ್ರವಾದ ಮೂಗು ಮೇಲಕ್ಕೆ ವಾಲಿದ ಗಡ್ಡ..... 
ಒಂದು ಕಣ್ಣು ಅರ್ಧ ಮುಚ್ಚಿ ಮತ್ತೊಂದು ಕಣ್ಣು ಅರ್ಧತೆರೆದು.... ಪಾರಭೌತಿಕ ನಗೆ ಸೂಚಿಸುವಂತೆ 
....ಒಟ್ಟು ವಕ್ರವಕ್ರವಾದ ಗೊಂಬೆಯಂತೆ ! ಮರಗಟ್ಟಿದ ಬೆರಳುಗಳ ಒಂದು ಕೈ ಯು ದಿಂಬಿನ 
ಮೇಲೆ ಬಿದ್ದಿತ್ತು . 

ಟೆಕ್ಸಾ ಬಿಕ್ಕತೊಡಗಿದಳು. ಅಕ್ಕ ಪಕ್ಕದವರು ಧಾವಿಸಿಬಂದರು. ಯಾರೋ ಆ್ಯಂಬುಲೆನ್ಸಿಗಾಗಿ 
ಕರೆಕಳಿಸಿದರು.... ಅದರ ಸೈರನ್ನಿನ ಸದ್ದಾಯಿತು. ಇಳಿದು ಬಂದ ವೈದ್ಯ ಪ್ರೊಫೆಸರರ ಹಾಸಿಗೆಯ 
ಕಡೆಗೆನೋಡಿ “ಊಹೂಂ....ಏನೂ ಸಾಧ್ಯವಿಲ್ಲ....” ಎಂದು ತಲೆಯಾಡಿಸಿದರು . ಟೆಕ್ಸಾ ಚೀರಿಕೊಳ್ಳ 
ತೊಡಗಿದಳು.... ಅವರೇ ಕೊಂದರು....ಕಲ್ಲುಹೊಡೆದು ಸಾಯಿಸಿದರು.... ಅವರ ಹೆಣಾ ಎತ್ತಲಿ.... 
ಕೊಲೆಗಡಕರು , ರಾಕ್ಷಸರು. ಅವರಿಗೆ ಕಾಲರಾ ಬರಲಿ .... ವಾಟಾ ಮಾಡಲಿ....” 


12 0 ರುಜುವಾತು 


( ಅವರು ಅಂದರೆ ಯಾರು ....? ” ಡಾಕ್ಟರರು ಕೇಳಿದರು. 
“ ನಮ್ಮವರೇ ....ಪೋಲಿಶ ಗೋಣು ಕೊಯ್ಯುವವರು, ಗೂಂಡಾಗಳು , ದನಗೋಳು, ಕೋಲೆ 
ಗಡಕರು....” 

( ಇವರು ಜೂ ಏನು ? ” 
(“ಹೌದು.... .... ” 

“ ಸರಿ ಬಿಡಿ....” 
0 0 0 

ಬದುಕಿದಾಗ ಪೂರಾ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಪ್ರೊಫೆಸರರು ಸಾವಿನಲ್ಲಿ ಪ್ರಸಿದ್ದಿಯನ್ನು ಕಂಡರು. 
ವಾತ್ಸಾ ವಿಶ್ವವಿದ್ಯಾಲಯ , ಫ್ರಿ ವಿಶ್ವ ವಿದ್ಯಾಲಯ , ಹಿಸ್ಟಾರಿಕ್ ಸಂಸ್ಥೆ ಮತ್ತು ಬೇರೆ ಬೇರೆ ಗುಂಪು 
ಸಂಸ್ಥೆ - ಸಂಘಗಳಿಂದ ಪ್ರತಿನಿಧಿಗಳ ಸಮಿತಿಗಳು ಬಂದವು. ಕಾಕೊವ್ , ಲೆಂಬರ್ಗ್‌, ವಿಲ್ಲಾ 
ಯುನಿವರ್ಸಿಟಿಗಳ ಇತಿಹಾಸಶಾಸ್ತ್ರದ ವಿಭಾಗಗಳು ಅಂತ್ಯಸಂಸ್ಕಾರಕ್ಕೆ ತಮ್ಮ ಪ್ರತಿನಿಧಿಗಳನ್ನು - 
ಕಳಿಸುವುದಾಗಿ ತಂತಿ ಕಳುಹಿಸಿದ್ದರು. ಇಡೀ ಮನೆ ಹೂವಿನಿಂದ ತುಂಬಿಹೋಯಿತು, ಅಧ್ಯಾಪಕರು 
- ಲೇಖಕರು - ವಿದ್ಯಾರ್ಥಿಗಳು ಬಂದು ಗೌರವ ಸೂಚಿಸಿದರು.... ಅಂತ್ಯಸಂಸ್ಕಾರ ಸಂಸ್ಥೆಯು 
ಸಾಮಗಳ ಪಠನಕ್ಕಾಗಿ ಇಬ್ಬರನ್ನು ಕಳಿಸಿಕೊಟ್ಟಿತು....ಮನೆಯಲ್ಲಿ, ಹೆದರಿದ ಹಕ್ಕಿಗಳು ಗೋಡೆಯಿಂದ 
ಗೋಡೆಗೆ ಪುಸ್ತಕದ ಸೆಲ್ಪಿನಿಂದ ಪುಸ್ತಕದ ಸೆಲ್ಪಿಗೆ ಹಾರಾಡತೊಡಗಿದನು. ಬಲ್ಲುಗಳ ಮೇಲೆ. ಜಂತಿ 
ಗಳಿಂದತೂಗುಬಿದ್ದ ಫರಸರಿಗಳ ಮೇಲೆಕೂಡಲು ಹವಣಿಸತೊಡಗಿದವು. ಟಿಕ್ಲಾ ಅವುಗಳನ್ನು ಅವುಗಳ 
ಪಂಜರದೊಳಕ್ಕೆ ಹೊಗಿಸಲು ಶೂ ....ಶೂ .... ಎಂದು ಕೂಗಿ ಪ್ರಯತ್ನಿಸಿದಷ್ಟೂ ಅವು ಅವಳಿಂದ ದೂರ 
ಹಾರತೊಡಗಿದವು. ಒಂದಿಷ್ಟು ಹಕ್ಕಿಗಳು ಬಾಗಿಲು - ಕಿಟಕಿಗಳಿಂದ ಹಾರಿ ಹೊರಗೆ ಹೋದವು. 
ಒ೦ದು ಗಿಳಿಯು ಗಾಬರಿ ಮತ್ತು ದುಃಖದಿಂದ ಒಂದೇ ಒಂದು ಶಬ್ದವನ್ನು ಮತ್ತೆ ಮತ್ತೆ ಕಿರಿಚು 
ತಿತ್ತು ..... ಟಿಲಿಫೋನಿನ ಗಂಟೆ ಸತತವಾಗಿ ಬಾರಿಸುತ್ತಿತ್ತು .... .. 
- ಜ್ಯೂಯಿಶ್ ಕಮ್ಯೂನಿಟಿಯ ಅಧಿಕಾರಿಗಳು ಸಂಸ್ಕಾರದ ಸ್ಥಳವನ್ನು ಕಾಯ್ದಿರಿಸುವದಕ್ಕಾಗಿ 
ಮುಂಗಡ ಹಣ ಬೇಡುತ್ತಿದ್ದರು. ಈಗ ಸೈನ್ಯಾಧಿಕಾರಿಯಾಗಿರುವ ಪ್ರೊಫೆಸರರ ಹಳೆಯ ಶಿಷ್ಯನೊಬ್ಬನು 
ಆ ಅಧಿಕಾರಿಗಳಿಗೆ ಹಾಗೆ ಒತ್ತಾಯಿಸಿದರೆ ಪರಿಣಾಮವನ್ನು ಎದುರಿಸಬೇಕಾದೀತೆಂದು ಹೆದರಿಸು 
ತಿದ್ದನು.... 

.... ಕಣ್ಣುಗಳನ್ನು ಮಾತ್ರ ಬಿಟ್ಟು ಇಡೀ ಮೈ ಗೆ ಕರಿಯ ಜಲು ಹೊದಿಸಿದ ಕುದುರೆಗಳಿದ್ದ 
ಬ್ಯೂಗಳ ಮೆರವಣಿಗೆ ಮರುದಿವಸ ರಸ್ತೆಗಿಳಿಯಿತು. ಹೆಣದ ಪೆಟ್ಟಿಗೆಯನ್ನು ಹೊರಗೆ ತಂದು ಬಾ 
ಅವೆನ್ಯು - ಹಳೆಯ ಪಟ್ಟಣದ ಮುಖಾಂತರ ಸಾಗಿಸುತ್ತಿದ್ದಂತೆಯೇ ಪಾರಿವಾಳಗಳ ಹಿಂಡು ಚಾವಣಿಯ 
ಮೇಲೆ ಹಾರಾಡತೊಡಗಿತು . ಕ್ಷಣಕ್ಷಣಕ್ಕೆ ಅವುಗಳ ಸಂಖ್ಯೆ ಹೆಚ್ಚಾಗಿ ಮನೆಗಳ ಸಾಲಿನ ನಡುವಿನ 
ಆ ಕಿರಿದಾದ ಓಣಿಯ ಮೇಲಿನ ಆಕಾಶವು ಮುಚ್ಚಿ ಹೋಯಿತು. ಗ್ರಹಣದಲ್ಲಿಯಂತೆ ಅಲ್ಲಿ ಹಗಲಿ 
ನಲ್ಲಿಯೇ ಕತ್ತಲಾದಂತಾಯಿತು. ಆ ಪಾರಿವಾಳಗಳೆಲ್ಲ ಒಂದೇ ಗುಂಪಿನಲ್ಲಿ ಗಾಳಿಯಲ್ಲಿ ತೇಲುತ್ತ 
ನಿಲ್ಲುತ್ತೆ .....ಒಂದೇ ಗುಂಪಿನಲ್ಲಿ ಕೆಳಗಡೆಯ ಅಂತ್ಯಸಂಸ್ಕಾರದ ಮೆರವಣಿಗೆಯ ವೇಗಕ್ಕೆ ಹೊಂದಿ 
ಸುತ್ತು ಹಾಕುತ್ತ ಹಾರಾಡತೊಡಗಿದವು.... 
.....ಹೂಗೊಂಚಲುಗಳನ್ನು ಹಿಡಿದುಕೊಂಡು ಮೆರವಣಿಗೆಯಲ್ಲಿ ನಿಧಾನವಾಗಿ ಸಾಗುತ್ತಿದ್ದ ಪ್ರತಿನಿಧಿ 
ಗಳೆಲ್ಲ ಆಶ್ಚರ್ಯದಿಂದ ಮೇಲೆನೋಡಿದರು ....ಗೌರವ ಸೂಚಿಸಲು ಹೊರಗೆ ಬಂದ ಓಣಿಯ ನಿವಾಸಿ 
ಗಳಾದ ಮುದುಕರು ಮತ್ತು ರೋಗಿಗಳು ಇದನ್ನು ನೋಡಿ ಎದೆಯ ಮೇಲೆ ಶಿಲುಬೆ ಗುರುತನ್ನು 
ಕೊರೆದುಕೊಂಡರು.... ಅವರ ಕಣ್ಣುಗಳ ಮುಂದೆ ಪವಾಡ ನಡೆಯುತ್ತಿತ್ತು .... ಟೆಕ್ನಾ ಹೊದ್ದ ಕರಿಯ 

ಜನವರಿ - ಮಾರ್ಚ್ 83 0 13. 


ಶಾಲಿನಿಂದ ಎರಡೂ ಕೈಗಳನ್ನು ಹೊರಚಾಚಿ - ಆಕಾಶದ ಕಡೆಗೆ ಎತ್ತಿ ಜೀಸಸ್ ....!” ಎಂದು 
ಕೂಗಿಕೊಂಡಳು.... 
- ಆ ಹಿಂಡು ಬೆಂಗಾವಲಿನಂತೆ ಬೊನರಾ ರಸ್ತೆಯ ತನಕ ಬಂದಿತು.... ನೆರಳು ಮತ್ತು ಬಿಸಿಲಿನಲ್ಲಿ 
ಸುತ್ತು ಹೊಡೆಯುತ್ತಿದ್ದ ಅವುಗಳ ರೆಕ್ಕೆಗಳು ಒಮ್ಮೆ ರಕ್ತದಂತೆ ಕೆಂಪಗಾಗಿ ಇನ್ನೊಮ್ಮೆ ಸೀಸದಂತೆ 
ಕಪ್ಪಗಾಗಿ ಕಾಣುತ್ತಿದ್ದವು.... ಆ ಹಕ್ಕಿಗಳೆಲ್ಲ ಮೆರವಣಿಗೆಯಿಂದ ಮುಂದೆ ಹೋಗದಂತೆ - ಹಿಂದೆ 
ಉಳಿಯದಂತೆ ಹೊಂದಿಕೊಂಡು ಹಾರಾಡುತ್ತಿದ್ದವು.... ಫರ್ಮಾನ್ನಾ ಮತ್ತು ಮೆರಿಯನ್ ಸ್ಟಾ ತೆಗೆ 
ಬಂದಕೂಡಲೇ ಆ ಹಕ್ಕಿಗಳು ತಮ್ಮ ಕೊನೆಯ ಸುತ್ತನ್ನು ಸುತ್ತಿ ಗುಂಪಿನಲ್ಲಿಯೇ ಮರಳಿದವು.... 
ತಮ್ಮ ಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದವನನ್ನು ಅವನ ಅನಂತವಿಶ್ರಾಂತಿಯ ಸ್ಥಳಕ್ಕೆ ಮುಟ್ಟಿಸಿ 
ಅಲ್ಲಿಂದ ಮರಳಿದವು.... 
0 0 0 
- ಮರುದಿನದ ಬೆಳಗು.... ಶಿಶಿರದಂತಹದು.... ಮಬ್ಬು ಮಬ್ಬಾದದ್ದು , ಮಂಜಿನಿಂದ ಆಕಾಶವು ತುಂಬ 
ಕೆಳಗಿದ್ದಂತೆ . - ಜಂಗು ಹಿಡಿದಂತೆ ತೋರುತ್ತಿತ್ತು ....ಹೊಗೆಗೂಡುಗಳಿಂದ ಹೊರಟ ಹೊಗೆ ಮೇಲೇರ 
ಲಾರದೇ ಚಾವಣಿಗಳ ಮೇಲೆಯೇ ಒಟ್ಟುಗೂಡುತ್ತಿತ್ತು..... ತೆಳುವಾಗಿ -ಸೂಜಿಗಳಂಥ ಹನಿಗಳ 
ಜಿಬುರುಜಿಬುರಾದ ಮಳೆ....ರಾತ್ರಿ ಯಾರೋ ಪ್ರೊಫೆಸರರ ಮನೆಯ ಬಾಗಿಲ ಮೇಲೆ- 5' (ಸ್ವಸ್ತಿಕ 
ಆಕಾರ) ಬರೆದಿದ್ದರು.... ಟೆಕಾ ಕಾಳು ತುಂಬಿದ ಚೀಲ ಹಿಡಿದು ಹೊರಗೆ ಬಂದಳು....ಒಂದೆರಡು 
ಪಾರಿವಾಳಗಳು ಮಾತ್ರ ಕೆಳಗೆ ಬಂದವು.... ಹಕ್ಕಿಗಳ ಮೇಲೆ ನಿರ್ಬಂಧ ಹೇರಿದ್ದಾರೆ ಅನ್ನುವಂತೆ ಅವು 
ಸುತ್ತಲೂ ಹೆದರಿಕೆಯಿಂದ ನೋಡುತ್ಯ - ಅನುಮಾನಿಸುತ್ತ ಕಾಳು ಹೆಕ್ಕಿ ದವು.... ಇನ್ನೇನು, ಸದ್ಯ 
ದಲ್ಲಿಯೇ ವಿನಾಶ ಬರಲಿದೆ ಎನ್ನುವಂತೆ ಅಲ್ಲಿ ಹೊಗೆ ಮತ್ತು ಗಭಾರದ ಕೊಳಕು ವಾಸನೆಯ 
ಮೂಗಿಗೆ ರಾಚುತ್ತಿತ್ತು .... 


( ಅನುವಾದ : ರಾಘವೇಂದ್ರ ಪಾಟೀಲ) 


Phones : 


Shop , 3836 , 4925 


Resi, 4361 , 3732 PP . 


With best compliments ; 


SREE KOTTURESWARA ENTERPRISES 


Groundnut, Groundnut Seeds, Cotton & Cotton Seeds, 

Merchants & Commission Agents, 


K . R . MARKET, DAVANGERE - 577 001. 
ಶ್ರೀ ಕೊಟ್ಟೂರೇಶ್ವರ ಎಂಟರ್ ಪ್ರೈಸಸ್ , ಕೆ. ಆರ್ . ಮಾರ್ಕೆಟ್ , ದಾವಣಗೆರೆ.೧, 


14 0 ರುಜುವಾತು 


& , ಸಂ. 


ನಿಶಂಕನಿಗೆ ಸ್ವರ್ಗ ಸಿಕ್ಕಿದ್ದು 


ಎ , ಪುರುಷೋತ್ತನು 


ಪುರಾತನ ಋಷಿಕೊಟಿಯಲೊಬ್ಬ ಋಷಿ 
ನಿಶಂಕ ಸ್ವರ್ಗ ಹುಡುಕುತ್ತ ನಡೆದ ನಡೆದ ನಡೆದ 
ಮನೆ ಮಠ ಮಡದಿ ಮಕ್ಕಳ ತೊರೆದು ದಾರಿ ತುಳಿಯುತ್ತ ತುಳಿಯುತ್ತ 


ಕಾಡು ದಾಟದ ಕಾವಲು ದಾಟಿದ ಬಯಲು ದಾಟಿದ 
ಕೊಳ್ಳ ನದಿ ಸರಸ್ಸು ಗಳನೆಲ್ಲ ಶ್ರಮದಿಂದ ಬಳಸಿ ಬಳಸಿ ದಾಟಿದ 
ಮರುಭೂಮಿಯನ್ನು ದಾಟಿದ 


ಸೋಮರಸ ಅಪ್ಪರೆ ವಜ್ರ ಸಿಂಹಾಸನ ಮತ್ತು ಅನ್ನ ತ 
ಹೀಗೇ ಕಲ್ಪಿಸುತ್ತ ಹೆಜ್ಜೆಗೆ ಹೆಜ್ಜೆ ಸೇರಿಸುತ್ತ 
ಮೊಣಕಾಲುಗಳು ಭಾರವಾದರು ನಡೆಯುತ್ತಲೇ ಇದ್ದ 


ಹೆಜ್ಜೆ ತುಳಿಯುತ್ತ ಬೆಳೆದ ಗಡ್ಡ ಬೆಳ್ಳಗಾಯಿತು 
ಹಲ್ಲುಗಳು ಸಡಲಾಗಿ ಕಳಚಿದವು ಬೆನ್ನು ಬಾಗಿ ಕಮಾನಾಯಿತು 
ಸ್ವರ್ಗದ ವೈಭವದ ಭವದ ಕನಸಿನಲ್ಲಿ ಕಣ್ಣಿದ್ದ ಕಡೆ 
ಎರಡು ಬರೇ ಮಂಕುಗೂಡುಗಳು ಉಳಿದವು 


ಸದಾ ಆಕಾಶವಾಣಿಗೆ ತೆರೆದಿದ್ದ ಎರಡು ಶಂಖಗಳ ಹಾಗೆ 
ಕಿವಿಗಳಿಗೆ ನಿಶ್ಯಬ್ದ ಮಾತ್ರ ಚೆನ್ನಾಗಿ ಕೇಳುತ್ತಿತ್ತು 


ಕಾಲುಗಳು ಬಾತುಕೊಂಡವು ನೊಂದವು ಅಂಗಾಲ ಚರ್ಮ ಕಿತ್ತು 
ರಕ್ತ ನೆಲವೆಲ್ಲ ಹರಡಿತ್ತು 


ಆದರೂ ನಡೆಯುತ್ತಲೇ ಇದ್ದ 
ಅಥವಾ ಅವನು ನಿಂತೇ ಇದ್ದ ಎನ್ನುತ್ತಾರೆ ಬಲ್ಲವರು 
ಕಾಲುಗಳು ಮಾತ್ರ ಅಲ್ಲೇನೆ ಕದಂತಾಲಿನ ಹಾಗೆ ತುಳಿಯುತ್ತಲೇ ಇದ್ದವು 


ಹೀಗೆ ನಿಶಂಕ ತಾನೊಬ್ಬನೇ ನಿಷ್ಠೆಯಿಂದ ಮನೆ ಮಠ 
ಮಡದಿ ಮಕ್ಕಳ ತೊರೆದು ಏಕಾಂತದ ದಾರಿ ತುಳಿಯುತ್ತ ಇದ್ದಾಗ 
ಇದ್ದಕ್ಕಿದ್ದಂತೆ ಕಾಲಿಗೆ ತಡವಿದ್ದು ತೀರಾ ಸಾಮಾನ್ಯ ವೃಕ್ಷದಕೊನೆಗೆ 


ಜನವರಿ- ಮಾರ್ಚ್ 83 0 15 


ಮಂಕಾಗಿದ್ದ ಕಣ್ಣು ರಗ್ಗನೆ ಮಿಂಚಿ 
ಕಿವಿಯಲ್ಲಿ ಭೇರಿ ಮೃದಂಗ ಡಂಗುರ ಧ್ವನಿಸಿ : 
ಮೈ ಕೈ ಕಾಲುಗಳಲ್ಲಿ ಕಣವೊಂದು ಜೀವ ಸಂಚರಿಸಿತು 


ನಮ್ಮ ನಿಮ್ಮ ಮನೆಗಳಲ್ಲಿ ತಂತಿಯ ಮೇಲೆ ಹರವಿದ ಬಟ್ಟೆ 
ಎಳೆಯಲು ಎರಡು ಮೊಳ ಉದ್ದದ ಮಡಿಕೋಲು ಇಟ್ಟು ಕೊಂಡಿರುತ್ತಾರಲ್ಲ 
ಅಂಥ ಮರದ ಕೊನೆ ಕಾಲು ತಡವಿದ ಒಡನೆ 
ನಡಿಗೆ ನಿಲ್ಲಿಸಿ ನಿಧಾನ ನೆಲದವರೆಗೂ ಬಾಗಿ ದುರ್ಬಲ 
ಕೈಗಳಲ್ಲಿ ಆ ಕೋಲನ್ನು ಸವರಿದ, ಒರಟಾಗಿತ್ತು . ಮೆಲ್ಲನೆ 
ಸಮತೋಲತಪ್ಪದ ಹಾಗೆ ಎತ್ತಿದ ಕೊನೆಯನ್ನು ನೆಲಕ್ಕೆ ಮೈ ಊರಿ 
ನಿಲ್ಲುವ ಹಾಗೆ ನಿಲ್ಲಿಸಿ ಗಡ್ಡಕ್ಕೆ ನೇವರಿಸಿಕೊಂಡ 


ಭಾರ ಇಳಿಸಲು ಹಂಚಿಕಡ್ಡಿ ಯ ಸಾಕೆಂದು ಈ ಹಿಂದೆ ಹೇಳಿದವರು 
ಯಾರು ಸ್ವಾಮಿ ? ಆಹಾ : ಹಗುರವೆಂದರೆ ಇದೇ ಸ್ವರ್ಗದ ಹಾಗೆ 
ತುದಿಗೆ ಗದ್ದ ಕ್ಯಾನಿಸಿ ನಿಂತೊಡನೆ ಸೂಕ್ಷ್ಮಶಿಲ್ಪದ ಹಾಗೆ ತಡವುತ್ತ 
ಮರದ ಬೇರಿನ ನೀರಿಗೆ ಸ್ವರ್ಗದ ಗೋಡೆಗಳಿಲ್ಲದ 
ಗೋಡೆಬಾಗಿಲ ಮೇಲೆ ಕೆತ್ತಿರಿಸಿದಂತ ಲಾಜಾವು . 
ಸ್ಪರ್ಶದೊಡನೆ ಸಿಕ್ಕಿದ್ದು ಸ್ವರ್ಗವೆ ಎಂದುಕೊಂಡ ಒಂದು ಕ್ಷಣ 
ಅಥವಾ ಸ್ವರ್ಗದ ದಾರಿ ಅಥವಾ ಸ್ವಸಿ ಪರಿಚಲನೆ ಅಥವಾ ಸಿಂಹಾಸನ 
ಹೀಗೆಲ್ಲ ಯೋಚಿಸುತ್ತ 
ನಿಶಂಕನಿಗೆ ಮೊದಲ ಬಾರಿಗೆ ಶಂಕೆ ಶುರುವಾಯಿತು. 


Phone 3402 


With best compliments 
BADAMI ASSOCIATES 

Badami Buildings , Mandipet , 

Davangere- 577 001 . 


16 0 ರುಜುವಾತು 


- ಚಿತ್ತಾಲರ ' ಶಿಕಾರಿ ' : ಒಂದು ಅಧ್ಯಯನ 


0 ಆರ್ . ರಾಮಚಂದ್ರ 


ಶಿಕಾರಿ ಕಾದಂಬರಿಯ ಕ್ರಮ , ಪ್ಯಾಟರ್ನ್ ನಮ್ಮಿಂದ ಸಾಹಿತ್ಯಕ ವಿಮರ್ಶೆಯನ್ನು ಬಯಸು 
ವುದಕ್ಕಿಂತ ಹೆಚ್ಚಾಗಿ ಮನೋವಿಶ್ಲೇಷಣಶಾಸ್ತ್ರಕ್ಕೆ ಆಹ್ವಾನ ನೀಡುವಂತಹದು ಎನ್ನುವ ಅನಿಸಿಕೆ 
ಕಾದಂಬರಿಯ ಶುರುವಿನಿಂದಲೇ ಕಾಡುತ್ತದೆ. ಸ್ಕಿಜಾಯ್ (Schizoid) ವ್ಯಕ್ತಿತ್ವದ ಪ್ರಮುಖ 
ಲಕ್ಷಣಗಳೆಲ್ಲ ಶಿಕಾರಿಯ ನಾಯಕ ನಾಗಪ್ಪನಲ್ಲಿ ಕಾಣಸಿಗುತ್ತವೆ. * ಮೊದಲನೆಯದಾಗಿ, 
ಸ್ಕಿಜಾಯ್‌ ವ್ಯಕ್ತಿಯ ನಿರಾಸಕ್ತಿ ಮತ್ತು ಭಾವನೆಗಳ ಮಟ್ಟದಲ್ಲಿನ ಅವನ ಒಂಟಿತನ, ಅಂತಹ 
ವ್ಯಕ್ತಿಯ ಬಗ್ಗೆ ಜನರಲ್ಲಿ ಸಾಮಾನ್ಯವಾಗಿ ಮೂಡುವ ಅಭಿಪ್ರಾಯ : “ ಈತ ಶುಷ್ಕ ಹೃದಯಿ , 
ತಾನು ಉಳಿದವರಿಗಿಂತ ಉತ್ತಮನೆಂಬ ಧೋರಣೆ ಉಳ್ಳವನು ” ( ಜನರ ಈ ಅನಿಸಿಕೆ ನಿರಾಧಾರವಾದು 
ದೇನಲ್ಲ ಎಂದು ಮನಃಶಾಸ್ತ್ರಜ್ಞರು ಅಭಿಪ್ರಾಯಪಡುತ್ತಾರೆ) ಜಾಮ್ ವ್ಯಕ್ತಿಯಲ್ಲಿ ಮನುಷ್ಯ 
ಮನುಷ್ಯರ ನಡುವೆ ಸಾಧಾರಣವಾಗಿ ಇರಬೇಕಾದ ಮಾನವೀಯ ಸಂಪರ್ಕದ ಕೊರತೆ ಇರುತ್ತದೆ. 
ಅಂತಹ ವ್ಯಕ್ತಿ ವ್ಯಾವಹಾರಿಕ ಪ್ರಪಂಚದ ಬಗ್ಗೆ ಉತ್ಸಾಹವಿಲ್ಲದವನಂತೆಯೂ ತೋರುತ್ತಾನೆ. 

ಜಾಯ ವ್ಯಕ್ತಿಯು ತನ್ನ ಮತ್ತು ಮನುಷ್ಯಜಾತಿಯ ಉಳಿದವರ ನಡುವೆ ಒಂದು ಇಡೀ 
ಪ್ರಾಣಿವರ್ಗದ ಅಂತರವಿರುವಂತೆ ಭಾವಿಸುತ್ತಾನೆ, ನರ್ತಿಸುತ್ತಾನೆ. ನಾಗಪ್ಪನಶೋಧಗಳ ಬಗೆ 
ಕಾದಂಬರಿಕಾರರು ಹೇಳುವ ಮಾತುಗಳು ಈ ವಿಚಾರವನ್ನೇ ನಿರೂಪಿಸುತ್ತವೆ : 


[ ನಾಗಪ್ಪನ ಶೋಧಗಳು ] ಉಚ್ಛದರ್ಜೆಯವಾಗಿದ್ದವು. ಒಂದು ಶೋಧವಂತೂ ನೆಶನಲ್ 
ಇನನ್ ಎವಾರ್ಡ್ ಸಲುವಾಗಿ ಸ್ವತಃ M . D . ಅವರೇ ಸಹಿ ಮಾಡಿದ ದಾಖಲೆಯಾಗಿತ್ತು . 
ಇನ್ನೊಂದು ಸಂತೋಷದ ಸಂಗತಿಯೆಂದರೆ ಕಂಪನಿಯ diversification ಕಾರ್ಯಕ್ಕನು 
ದಲ್ಲಿ ತಾನು ವಹಿಸಿದ ದೊಡ್ಡ ಪಾತ್ರ .... ಆದರೆ ಎಲ್ಲ ಕಂಪನಿಗಳೂ ಒಂದೇ . ಯಾಕೆಂದರೆ ಮನುಷ್ಯ 
ರೆಲ್ಲ ಒಂದೇ , 


ನಿಜಾಮ್ ವ್ಯಕ್ತಿತ್ವದಲ್ಲಿನ ಗೊಂದಲಗಳ ಹುಟ್ಟು ಅವನ ಬಾಲ್ಯದಲ್ಲಿರುತ್ತದೆ. ತನ್ನ ಬಾಲ್ಯದಲ್ಲಿನ 
ಧೋರಣೆಗಳನ್ನು , ಭಾವನೆಗಳ ಪ್ರತಿಕ್ರಿಯೆಯನ್ನು ತನ್ನ ಪ್ರೌಢಜೀವನದಲ್ಲೂ ಮುಂದುವರಿಸಿಕೊಂಡು 
ಬಂದುಬಿಟ್ಟಿರುತ್ತಾನೆ. ( ಅವನ ಬಾಲ್ಯದ ಚೌಕಟ್ಟಿನಲ್ಲೇ ನೋಡಿದರೆ ಆ ಧೋರಣೆಗಳು, 
ಪ್ರತಿಕ್ರಿಯೆಗಳು ಸಹಜವಾದುವೇ ; ಬಾಲ್ಯ ವಿಾರಿದನಂತರವೂ ಆ ಧೋರಣೆಗಳು ಉಳಿದರೆ 


* ಈ ಲೇಖನದಲ್ಲಿ ನಾನು ಸ್ತ್ರೀ ಜಾಯ್ ವ್ಯಕ್ತಿತ್ವದ ಬಗ್ಗೆ ಹೇಳುವ ವಿಚಾರಗಳೆಲ್ಲ ಆಂಟನಿಸ್ಟೋರ್ ಮತ್ತು 
ಚಾರ್ಲ್ಸ್ ರೈ ಕಾಸ್ಟ್ ರದು. ಹೆಚ್ಚು ಕಡಿಮೆ ಅವರದೇ ಶಬ್ದಗಳಲ್ಲಿ. 


ಜನವರಿ - ಮಾರ್ಚ್ 83 0 17 


ಅಸಮರ್ಪಕವಾಗಿ ಕಾಣುತ್ತವೆ.) ಮಗುವೊಂದು ಹುಟ್ಟುವಾಗ ದೈಹಿಕವಾಗಿ , ಮಾನಸಿಕವಾಗಿ 
ಅಪಾಯಗಳಿಗೆ ತೆರಕೊಂಡಿದ್ದು ಅಸಹಾಯಸ್ಥಿತಿಯಲ್ಲಿರುತ್ತದೆ ಎನ್ನುವುದು ಸರಳವಾಗಿ ತೋರುವ 
ವಿಚಾರವಾದರೂ ಬಹಳ ಮಹತ್ವದ್ದು . ಮಗುವಿನ ಮೂಲಭೂತ ಆವಶ್ಯಕತೆಗಳನ್ನು ತೃಪ್ತಿಕರವಾಗಿ 
ಪೂರೈಸಿದರೆ ಅದರಲ್ಲಿ ಆತ್ಮವಿಶ್ವಾಸ ಮತ್ತು ಸುರಕ್ಷತೆಯ ಭಾವನೆ ಮೂಡಲು ಸುಲಭವಾಗುತ್ತದೆ. 
ಒಂದು ವೇಳೆ ಆ ಆವಶ್ಯಕತೆಗಳ ಪೂರೈಕೆಯಾಗದಿದ್ದಲ್ಲಿ ಮಗುವು ಜನರ ಬಗ್ಗೆ ಅಪನಂಬಿಕೆ , 
ಅವಿಶ್ವಾಸವನ್ನು ಬೆಳೆಸಿಕೊಂಡುಬಿಡಲು ಸಾಧ್ಯ . ಈ ರೀತಿ ಬೆಳೆದವನು ಜನರೊಂದಿಗೆ ಸಹಜವಾದ 
ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸಿಕೊಳ್ಳಲು ಹಿಂಜರಿಯುತ್ತಾನೆ ; ಹಾಗೆ ಸಂಪರ್ಕ ಬೆಳೆಸಿ 
ಕೊಳ್ಳುವುದು ಅವನಿಗೆ ಅಪಾಯಕಾರಿಯಾಗಿ ತೋರುತ್ತದೆ. ನಾಗಪ್ಪ ಮೇರಿಯ ಬಗ್ಗೆ ಚಿಂತಿಸುವಾಗಿನ 
ಸಂದರ್ಭ ಒ೦ದು ಉದಾಹರಣೆ : 


ಆಫೀಸಿನಲ್ಲಿ ಬಾಸ್‌ನ ಸೆಕ್ರಟರಿಯಾದ ಮೇರಿತನ್ನಲ್ಲಿ ವಿಶೇಷ ಆಸೆ ತೋರಿಸುತ್ತಿದ್ದಾಳೆ, ತನಗೆ 
ಮಾತ್ರ ಎಲ್ಲಿಲ್ಲದ ಸಂಕೋಚ, ಭಯ , ಹತ್ತಿರ ಬರುವುದೆಂದರೇನೆ ಮೆಲ್ಲನೆ ಬಿಚ್ಚಿಕೊಳ್ಳುವ ಕ್ರಿಯೆ . 
ತನ್ನಲೋ , ಬಿಚ್ಚಿಕೊಳ್ಳುವ ಬದಲು ಮುಚ್ಚಿಕೊಳ್ಳುವಂತಹದೇ ಹೆಚ್ಚಾಗಿದೆ....ಹೊಸ ಸಂಬಂಧ 
ವೆಂದರೇನೆ ಹಿಂತೆಗೆಯುವ ತನಗೆ, ಮೇರಿಗೆ ತನ್ನ ಮೇಲೆಪ್ರೀತಿ ಇದೆ ಎನ್ನುವುದನ್ನು ನೆನೆಯಲೂ 
ಹೆದರಿಕೆ , ಇತ್ತಿತ , ( ಪು. 44 - 45 ). 


ಈ ಭಯಕ್ಕೆ ಕಾರಣ ಅವನ ಅಪನಂಬಿಕೆ. ಜಾಮ್ ವ್ಯಕ್ತಿಯ ಇಂತಹ ಅಪನಂಬಿಕೆಯ ಹಿಂದೆ 
ಅವನ ಬಾಲ್ಯದಲ್ಲಿನ ದುರ್ಘಟನೆಯೋ ದುರಂತವೋ ಸಾಮಾನ್ಯವಾಗಿ ಇರುವುದನ್ನು ಮನಃ 
ಶಾಸ್ತ್ರಜ್ಞರು ಗಮನಿಸಿದ್ದಾರೆ. ಕೇವಲ ಎಂಟು ವರ್ಷದವನಿದ್ದಾಗ ಅಪ್ಪ ತನಗೆ ಬೆಂಕಿಹಚ್ಚಿದ್ದ 
ನೆನಪಿನಿಂದ ಪೀಡಿತನಾದ ನಾಗಪ್ಪ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಸಂಶಯದಿಂದ ಕಾಣುತ್ತಾನೆ. 
ಕಾದಂಬರಿಯಲ್ಲಿ ಮೊದಲ ಸಲ ಶ್ರೀನಿವಾಸನ ಬಗ್ಗೆ ಅವನು ಪ್ರಸ್ತಾಪಿಸುವುದನ್ನು ಗಮನಿಸಿ : 
“ ಚಿಕ್ಕಂದಿನಿಂದಲೂ ತನ್ನ ಪ್ರತಿಸ್ಪರ್ಧಿಯಾಗಿದ್ದ ಶ್ರೀನಿವಾಸಈಗ ಶ್ರೀನಿವಾಸರಾವ್ ಆದವನ....” 
ಶ್ರೀನಿವಾಸನ ಹೆಸರು ತಿಳಿಸುವ ಮೊದಲೇ ಅವನು ತನ್ನ ಪ್ರತಿಸ್ಪರ್ಧಿ ಎಂದು ನಾಗಪ್ಪ ಹೇಳುವುದನ್ನು 
ಗಮನಿಸಬೇಕು. ವ್ಯಕ್ತಿಗಳನ್ನು ಪರಿಚಯಿಸುವುದಕ್ಕೆ ಮೊದಲೇ ಅವನು ಅವರ ಬಗ್ಗೆ ತನ್ನ 
ಅವಿಶ್ವಾಸವನ್ನು ನಮಗೆ ತಿಳಿಸುವ ಕಾತುರ ವ್ಯಕ್ತಪಡಿಸುತ್ತಾನೆ. ಕಾದಂಬರಿಯಲ್ಲಿ ಮೊದಲ ಸರ್ತಿ 
ಅರ್ಜುನರಾವ್ ಕಾಣಿಸಿಕೊಳ್ಳುವಾಗ ನಾಗಪ್ಪ ಅವನನ್ನು ವಿವರಿಸುವ ಬಗೆಯೂ ಹೀಗೆಯೆ : 


ಜ್ಯೋತಿಷ್ಯ ಚೂಡಾಮಣಿ ನಾಪಣಕರರ ಭವಿಷ್ಯ ವೊಂದರಿಂದಾಗಿಯೇ ಸಾವಿರಾರು ಪ್ರತಿಗಳು 
ಒಂದೇ ದಿನದಲ್ಲಿ ನಾರಿಹೋಗುವ ವಜ್ರಧಾರಿ ವಾರಪತ್ರಿಕೆಯ ಸಂಪಾದಕನಾದ ಇವನು ತಾನೊಬ್ಬ 
ದೊಡ್ಡ ಬುದ್ದಿ ಜೀವಿ ಎಂದು ತಿಳಕೊಂಡಿದ್ದಾನೆ. ಬೆಟ್ಟ ಯಾದಾಗೊಮ್ಮೆ ಕವು ನಿಜಂ, ಎಂ . ಎನ್ , 
ರಾಯ ಅವರ ರೆಡಿಕಲ್ ಹ್ಮು ಮೆನಿಜಂ ಇವೆಲ್ಲವುಗಳ ಬಗ್ಗೆ ನಿಲ್ಲಿಸದೇ ಮಾತನಾಡುವ ಈತ ಖಟಾ 
ಹಿಂದೂ ಮಹಾಸಭಾವಾದಿ, ಸಮಾಜದ ಬಗ್ಗೆ ಇವನು ಕಳಕಳಿಯಿಂದ ವ್ಯಕ್ತ ಪಡಿಸುವಾಗಿನ 
ಶಬ್ದ ಪ್ರಭುತ್ವ ದಂಗುಪಡಿಸುವಂಥದ್ದು . ( ಪು. 66 ) 


ಇಲ್ಲಿ ವಿಪರೀತ ಒತ್ತು ಪಡೆದ ಶಬ್ದಗಳಲ್ಲಿನ ವ್ಯಂಗ್ಯ ನಾಗಪ್ಪನಿಗೆ ಅರ್ಜುನರಾವ್ ಬಗ್ಗೆ ಇರುವ 
ತಿರಸ್ಕಾರ ಹಾಗೂ ಕೋಪವನ್ನು ತೋರಿಸುತ್ತದೆ. ನಾಗಪ್ಪ ವ್ಯಕ್ತಿಗಳ ಬಗ್ಗೆ ತನ್ನ ಭಾವನಾತ್ಮಕ 
ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ನಂತರ ಆ ವ್ಯಕ್ತಿಗಳ ಪ್ರಸ್ತಾಪ ಮಾಡುವ ರೀತಿ ಮತ್ತೂ 
ಸ್ಪಷ್ಟವಾಗುವುದು ಒಂದೆಡೆ ಅವನು ಮಾಡುವ ಶ್ರೀನಿವಾಸನ ಚಿತ್ರಣದಲ್ಲಿ : 


18 0 ರುಜುವಾತು 


ಈ ಬೋಳೀಮಗಶ್ರೀನಿವಾಸ.... ಈಗ ಕೆಂಪುಸೀರೆಸುತ್ತಿಕೊಂಡ ನಿರ್ಜೀವ ಮುದ್ದೆಯಾಗಿಯೂ 
ಒಂದು ಕಾಲಕ್ಕೆ ಜಿದ್ದಿನ ಪ್ರತಿರೂಪವಾದ ಪದ ಕನ ಮಗನಾಗಿ ಶೋಭಿಸುವ ಛಲದಶ್ರೀನಿವಾಸ 
ತಾನೆಂದೂ ಬಡತನವನ್ನು ನೋಡಿಯೇ ಇರಲಿಲ್ಲ ಎಂಬಂತೆ ಈಗ ಬದುಕುತ್ತ ಆಗಿನದೆಲ್ಲವನ್ನೂ 
ಮರೆಯಲು ಹೋರಾಟ ನಡೆಸಿದ ಶ್ರೀನಿವಾಸ ಅಪ್ಪನ ಶ್ರಾದ ಕೈ ಕೂತಾಗ ಅಪ್ಪನಿಗೆ ನಿದ್ದೆ 
ಬೀಳದ ಬೇಸರಕ್ಕೆ ಹುಟ್ಟಿದ ಮಕ್ಕಳಲ್ಲವೇ ನಾವು ಎಂದು ಪುರೋಹಿತರ ಜತೆ ಮಾತನಾಡಿದ 
ಹಲ್ಕಟ್ ಬಾಯ ಶ್ರೀನಿವಾಸ _ ತನ್ನ ದರ ಪ್ರತಾಪ ಪರೀಕ್ಷಿಸಲು ನೇತ್ರಾವತಿಯನ್ನು ಬಲಿಕೊಟ್ಟ 
ಶ್ರೀನಿವಾಸ.... ತನ್ನನ್ನು ಶಿಕಾರಿಯಾಡುತ್ತಿದ್ದ ಶ್ರೀನಿವಾಸ.... ( ಪು. 251 ). 


ಒಂದೆಡೆ ನಾಗಪ್ಪ “ ದೇವರೇ ! ನಾವೆಲ್ಲ ಯಾರೂ ಯಾರನ್ನೂ ನಂಬಲಾಗದ ಸ್ಥಿತಿಗೆ ಬರುತ್ತಿದ್ದೇವೆಯೆ ? ” 
( ಪು , 82) ಎಂದು ಹೇಳುವುದು ವಾಸ್ತವವಾಗಿ ಯಾರನ್ನೂ ನಂಬಲಾಗದ ಪರಿಸ್ಥಿತಿಯಲ್ಲಿ ತಾನು 
ಇರುವುದರ ಬಗೆಗಿನ ಉದ್ದಾರ. ಈ ಅವಿಶ್ವಾಸ, ಅಪನಂಬಿಕೆಯಿಂದಾಗಿ ನಾಗಪ್ಪ ಯಾರೊಡನೆಯ 
ಭಾವನಾತ್ಮಕ ಸಂಪರ್ಕ ಹೊಂದಲಾರ . ಇದು ಸ್ಕಿಜಾಯ್‌ ವ್ಯಕ್ತಿತ್ವದ ಒಂದು ಮುಖ್ಯ ಲಕ್ಷಣ 
ಎಂದು ಹೇಳಿಯಾಗಿದೆ. ಇದರ ಪರಿಣಾಮವಾಗಿ ಸ್ವೀಜಾಯ್‌ ವ್ಯಕ್ತಿಯು ಜನರಲ್ಲಿ ಅರ್ಥ ಹುಡುಕದೆ 
ವಸ್ತುಗಳಲ್ಲಿ, ಘಟನೆಗಳಲ್ಲಿ ಅರ್ಥ ಕಾಣುವ ಪ್ರಯತ್ನ ನಡೆಸುತ್ತಾನೆ. ನಾಗಪ್ಪನ ಟಿಪ್ಪಣಿಗಳು 
ಇದಕ್ಕೆ ನಿದರ್ಶನ. 

ಸ್ವೀಜಾಯ ವ್ಯಕ್ತಿತ್ವದ ಎರಡನೇ ಪ್ರಮುಖ ಲಕ್ಷಣ ಪರಸ್ಪರ ವಿರೋಧಿಗಳಂತೆ ತೋರುವ 
ಎರಡು ಅಂಶಗಳನ್ನುಳ್ಳದ್ದು : ಅಶಕ್ತತೆಯ , ಅಪಾಯಕ್ಕೆ ಸಿಲುಕಿದ ಭಾವನೆ ಮತ್ತು ಅದರ 
ಜೊತೆಜೊತೆಯಲ್ಲೇ ತನ್ನ ಶ್ರೇಷ್ಠತೆಯ , ಸಾಮರ್ಥ್ಯದ ವ್ಯತಿರಿಕ್ತ ಭಾವನೆ. ಜನರ ಬಗ್ಗೆ ಅವಿಶ್ವಾಸ 
ವಿರುವುದರಿಂದ ಸ್ಕಿಜಾಯ ವ್ಯಕ್ತಿಯು ಬೇರೆ ಯಾರನ್ನಾದರೂ ಆದರ್ಶಿ ಕುಸಿ ತನ್ನನ್ನು ರಕ್ಷಿಸಬಲ್ಲ 
ಪ್ರತಿಮೆಯನ್ನು ತನ್ನಲ್ಲಿ ಸ್ಥಾಪಿಸಿಕೊಳ್ಳಲಾರ - ಬದಲಿಗೆ , ತನ್ನನ್ನೇ ಆದರ್ಶೀಕರಿಸಿ, ಭ್ರಾಮಕವಾಗಿ 
ತನ್ನನ್ನು ಶಕ್ತಮೂರ್ತಿಯನ್ನಾಗಿಸಲು ಪ್ರಯತ್ನಿಸುತ್ತಾನೆ. ನಾಗಪ್ಪನ ಮಗುವಿನಂತಹ ಮುಗ್ಧತೆ 
ಯನ್ನು ಸಾರುವ ಸಂದರ್ಭಗಳು ಶಿಕಾರಿಯಲ್ಲಿ ಅನೇಕ, ಅವನದು " sweet innocent face , ” 
sweet sad face. ” ಒಂದು ಕಡೆಯಂತೂ “ ಅಮ್ಮ ಕಣ್ಣು ಮುಂದೆ ನಿಂತಂತಾಗಿ ಸಣ್ಣ 
ಮಗುವಿನಂತೆ ” ಅತ್ತು ಬಿಡುತ್ತಾನೆ. ಆದರೆ ಮಕ್ಕಳಂತೆಯೇ ಅವನು ತನ್ನ ಶಕ್ತಿ , ಸಾಮರ್ಥ್ಯದ ಬಗ್ಗೆ 
ಭ್ರಮೆಗಳನ್ನೂ ಇಟ್ಟು ಕೊಳ್ಳುತ್ತಾನೆ. ಅನೇಕ ವೇಳೆ ಮಕ್ಕಳ ಮಾತಿನಲ್ಲಿ ನಾವು ಕಾಣಬಹುದಾದ 
ಅವರ ವಾಸ್ತವವಾದ ಅಸಹಾಯಕತೆ , ಅಶಕ್ತತೆ ಮತ್ತು ತನ್ನ ಸರ್ವಶಕ್ತತೆಯ ಬಗ್ಗೆ ಅವರಿಗಿರುವ 
ಭ್ರಾಂತಿ - ಈ ಪರಸ್ಪರ ವಿರುದ್ದ ಅಂಶಗಳನ್ನು ನಾವು ನಾಗಪ್ಪನಲ್ಲಿ ಕಾಣಬಹುದು. ಆ್ಯಂಟನಿ 
ಸ್ಟೋರ್‌ನ ಪ್ರಕಾರ, ಮಕ್ಕಳ ಮಟ್ಟಿಗೇ ಹೇಳಬಹುದಾದರೆ ಅವರ ಭ್ರಾಮಕತೆ ಅವರ ಬೆಳವಣಿಗೆಗೆ 
ಸಹಾಯಮಾಡುತ್ತದೆ: ತನ್ನಲ್ಲಿಲ್ಲ ಎನ್ನಿಸುವ ಶಕ್ತಿಯನ್ನು ಪ್ರೌಢರಲ್ಲಿ ಕಂಡು, ಮಗುವಿಗೆ ಅಸೂಯೆ 
ಉಂಟಾಗುತ್ತದೆ; ಮತ್ತು ಆ ಶಕ್ತಿಯತ್ತ ಬೆಳೆಯುವ ಪ್ರಯತ್ನ ಮಾಡುತ್ತದೆ. ಮುಂದುವರಿದು 
ಆ್ಯಂಟನಿ ಸ್ಟೋರ್‌ ಹೇಳುತ್ತಾನೆ : ನಾರ್ಮಲ್ ಆದ ಮಗು ತನ್ನದೇ ಕುಟುಂಬದಲ್ಲಿ. ನಂತರ ತನ್ನ 
ವಯಸ್ಸಿನ ಇತರರ ಸಂಪರ್ಕದಲ್ಲಿ ಬೆಳೆಯುವಾಗ ಮಾನವಸಮಾಜದ ಅಧಿಕಾರಶ್ರೇಣಿಯಲ್ಲಿ ತನ್ನ 
ವಾಸ್ತವವಾದ ಸ್ಥಾನ ಏನು ಎನ್ನುವ ಬಗ್ಗೆ ಒ೦ದು ದೃಢವಾದ ಭಾವನೆಯನ್ನು ಹೊಂದುತ್ತದೆ, 
ಆದರೆ ಅನೇಕ ವೇಳೆ ಸ್ಕಿಜಾಯ್‌ ವ್ಯಕ್ತಿಗಳು ಸಮಾಜದಲ್ಲಿ ತಮ್ಮ ವಾಸ್ತವ ಅಧಿಕಾರಸ್ಥಾನದ ಬಗ್ಗೆ 
ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಲ್ಲಿ ಸೋತಿರುತ್ತಾರೆ. ಇದರಿಂದಾಗಿ ಅವರು ಅಸಹಜವಾದ ರೀತಿಯಲ್ಲಿ 
ತಾವು ಅಶಕ್ತರೆಂಬ ಭಾವನೆಯನ್ನು , ಮತ್ತು ಅಷ್ಟೆ ಅಸಹಜವೆಂಬ ರೀತಿಯಲ್ಲಿ ತನ್ನ ಸಾಮರ್ಥ್ಯದ 
ಬಗ್ಗೆ ಭ್ರಾಂತಿಯನ್ನು ಹೊಂದಿದವರಾಗಿರುತ್ತಾರೆ. ನಾಗಪ್ಪನ ಸ್ಥಿತಿಯೂ ಹೀಗೆಯೆ . ಅವನ 
ಶಾಲಾದಿನಗಳಲ್ಲಿನ ಸ್ಥಿತಿಯನ್ನು ಗಮನಿಸಿ : 


ಜನವರಿ - ಮಾರ್ಚ್ 83 019, 


... ವಾಸ್ತವದಲ್ಲಿ ಮಾಡಲಾಗದ್ದನ್ನು ಬರೇ ಹಗಲುಗನಸುಗಳಲ್ಲಿ ಕಟ್ಟ ಹತ್ತಿದ. ಆ ದಿನಗಳಲ್ಲಿ ಹುಟ್ಟಿ 
ಕೊಂಡ ಅಭ್ಯಾಸವೊಂದು ಇಂದಿಗೂ ಬಿಡಿಸಲಾಗದ ಚಟದಂತೆ ಜೀವಕ್ಕೆ ಅಂಟಿಕೊಂಡು ನಿಂತಿತು 
.. . ಉಳಿದ ಹುಡುಗರು ಮಣಕಿ ಗೌಂಡಿಗೆ ಆಡಲು ಹೋದರೆ ಇವನೊಬ್ಬನೇ ಯಾವುದಾದರೂ 
ಪುಸ್ತಕ ಓದುವ ನೆಪದಲ್ಲಿ ಕಾಟಿನ ಮೇಲೆ ಅಂಗಾತ ಮಲಗಿ ಎದೆಯವರೆಗೆ ಹೊದಿಕೆಯನ್ನೆಳೆದು 
ಕೊಂಡು ತೆರೆದೇ ಇದ್ದ ಕಣ್ಣುಗಳಲ್ಲಿ ಸಾಧ್ಯವಾಗದ ಕನಸುಗಳು.. . ಸಾಧ್ಯವಾಗಿರದ ಸಂಬಂಧಗಳು ... 
ಸೈಜಿನ ಮೇಲೆ ಎಂಥ ಭಯವೂ ಇಲ್ಲದೆ ಸ್ವತಃ ತಾನೇ ಬರೆದುಕೊಟ್ಟ ಬಾಯಿಪಾಠ ಮಾಡಿ ವಾಕ್ 
ಸ್ಪರ್ಧೆಗಳಲ್ಲಿ ಮೊದಲನೇ ನಂಬರು ಗಿಟ್ಟಿಸುತ್ತಿದ್ದ ಬಾಬ್ರಟ ಪೈ ; ನಾಟಕದಲ್ಲಿ ಹೀರೋನ 
ಪಾರ್ಟು ಮಾಡುತ್ತಿದ್ದ ರಮೇಶ ಶೆಟ್ಟಿ ; ಆಟ ಪಂದ್ಯಗಳಲ್ಲಿ ಭಾಗವಹಿಸುತ್ತಿದ ಕಣ್ಣು ತುಂಬುವ 
ಆರೋಗ್ಯವುಳ್ಳ ವಾಸುದೇವ ಕಿಣಿ... ಎಷ್ಟು ಸುಲಭವಾಗಿ ಇವರೆಲ್ಲ ಉಳಿದವರೊಂದಿಗೆ ಬೆಳೆಯ 
ಬಲ್ಲರು ! ಮುಖ್ಯವಾಗಿ ಸಾಲೆಯ ಸುಂದರ ಹುಡುಗಿಯರ ಮೇಲೆ ಛಾಪು ಹಾಕಬಲ್ಲರು ! ಬಂಗಾರ 
ಪೆಟ್ರ ಯ ಕುಮಟೇಕರ ಸುವನ ಗಜಾನನಿಗೆ ಒಲಿದದೆ ಅವನ ರುಗಿರುಗಿಸುವ ಮಾತಿನ 
ವೈಖರಿಗೆ : ಅದಕ್ಕಿಂತ ಹೆಚ್ಚಾಗಿ ಹಾಗೆ ಮಾತನಾಡುವ ಅವನ ಧೈರ್ಯಕ್ಕೆ ... ಅವಳೊಡನೆಯಾಗಲೀ , 
ಸಾಲೆಯ ಇನ್ನಾವ ಹುಡುಗಿಯೊಡನೆಯಾಗಲೀ , ಕೊನೆಗೂ ಮಾತನಾಡಲು ಆಗದ ಧೈರ ಎರಡೂ 
ಕೈಗೆ ಎಟುಕದ ವಾಸ್ತವತೆಯ ಸಂಕೇತವಾಗಿ ನಾಗಪ್ಪನ ಒಳಮನಸ್ಸಿನಲ್ಲಿ ಬಹಳ ಆಳಕ್ಕೆ ಬೇರು 
ಚಾಚಿದ ವು . ಜೊತೆಜೊತೆಗೇ ಆ ವಾಸ್ತವತೆಯ ಒಂದು ಭಾಗ ನೆನಪಿನಲ್ಲಿ ಸ್ಪಷ್ಟವಾಗಿ ನೋಡಲು 
ನಿರಾಕರಿಸುತ ಹುಟ್ರದ ಭಯ ಕೂಡ. ದಿನ ಕಳೆದಂತೆ ಕೈಗೆ ಎಟುಕದ , ಕೈ ಹಾಕಿದರೆ ಹೆದರಿಸುವ 
ವಾಸ್ತವ ಜಗತ್ತಿಗಿಂತ ಹಗಲುಗನಸುಗಳಲ್ಲಿ ಹುಟ್ಟಿ ಬರುತ್ತಿದ್ದ ಜಗತ್ತು ಹೆಚ್ಚು ಪ್ರಿಯವಾಗಹತ್ತಿತು. 

* ( ಪು. 49 -50). 


ಶಾಲೆಯ ದಿನಗಳಲ್ಲಿ ಅಂಟಿಕೊಂಡ ಈ ಚಟ ನಾಗಪ್ಪನೊಂದಿಗೆ ಬೆಳೆದುಬಂದಿದೆ. 


ಬೆಳವಣಿಗೆಯ ಬಗ್ಗೆ ಮಾತನಾಡುವ ಕಾರ್ಲ್ ಯುಂಗ್‌ನ ಒಂದು ವಿಚಾರವನ್ನು ಪ್ರಸ್ತಾಪಿ 
ಸುವುದು ಇಲ್ಲಿ ಸಮರ್ಪಕವಾಗಬಹುದು. ಬೆಳೆಯುವ ಮಕ್ಕಳಿಗೆ ' ಹೀರೋ ಮಿತ್ರ ' ಗಳು ವಿಶೇಷವಾಗಿ 
ಪ್ರಿಯವಾಗುತ್ತವೆ ಎನ್ನುವುದನ್ನು ಯುಂಗ್ ಗಮನಿಸುತ್ತಾನೆ. ಹೀರೋ ಮಿತ್‌ಗಳಲ್ಲಿ ಒಂದು 
ಪ್ಯಾಟರ್ನ್ ಇರುತ್ತದೆ: ಹೀರೋ ಒಬ್ಬ ರಾಕ್ಷಸನನ್ನು ಕೊಂದು ಅರ್ಧ ರಾಜ್ಯ ಹಾಗೂ ರಾಜ 
ಕುಮಾರಿಯನ್ನು ಹೆಂಡತಿಯಾಗಿ ಪಡೆಯುತ್ತಾನೆ. ಇಂಥ ಕತೆಗಳು ಮಕ್ಕಳಿಗೆ ವಿಶೇಷವಾಗಿ ಮೆಚ್ಚಿಗೆ 
ಯಾಗ ಲುಕಾರಣ - ಅವು ಮಕ್ಕಳನ್ನು ಪ್ರೌಢತೆಗೆ ಒಯ್ಯುವ ಆಶ್ವಾಸನೆಯನ್ನು ನೀಡುತ್ತವೆ. ಪ್ರೌಢ 
ನಾಗುವುದು ಎಂದರೆ : ( 1) ಸಮಾಜದಲ್ಲಿ ಒಂದು ಸ್ಥಾನ ಹೊಂದುವುದು ; ( 2) ಉಭಯಲೈಂಗಿಕ 
ಧೋರಣೆ (heterosexual attitude ) ಹೊಂದುವುದು. ' ಹೀರೋ ' ಕತೆಗಳಲ್ಲಿ ( ಅರ್ಧರಾಜ್ಯ ) 
ಸಮಾಜದಲ್ಲಿನ ಸ್ಥಾನಕ್ಕೂ , ' ರಾಜಕುಮಾರಿಯೊಡನೆ ಮದುವೆ' ಉಭಯಲೈಂಗಿಕ ಧೋರಣೆಗೂ 
ಪ್ರತೀಕವಾಗುತ್ತವೆ. 
- ಶಿಕಾರಿಯಲ್ಲಿ ನಾಗಪ್ಪನ ವ್ಯಕ್ತಿತ್ವದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಹೀರೋ ಕತೆಯ ಈ 
ಪ್ಯಾಟರ್ನ್‌ಗೆ ತೀವ್ರ ಹಾನಿಯುಂಟಾಗುವ ಸ್ಪಷ್ಟ ಸೂಚನೆಗಳಿವೆ. ಬರವಣಿಗೆಯ ಕೇತ್ರದಲ್ಲಿ 
ಜಾತಿಯಲ್ಲಿ, ನಾಗಪ್ಪನು ಕೆಲಸಮಾಡುವ ಕಂಪನಿಯಲ್ಲಿ ನಾಗಪ್ಪ ವ್ಯವಹರಿಸುವ ಜೀವನದ ಎಲ್ಲ 
ಕ್ಷೇತ್ರಗಳಲ್ಲಿ ಅವನ ಸ್ಥಾನಕ್ಕೆ ಧಕ್ಕೆ ಉಂಟಾಗುವ ಹೆದರಿಕೆ ಅವನಿಗಿದೆ. ಒಂದು ಉಭಯಲೈಂಗಿಕ 
ಧೋರಣೆಯನ್ನು ಅವನು ಸ್ಥಿರವಾಗಿ ಹೊಂದಲೂ ತೊಂದರೆಯಿದೆ. ಅವನು ಸಂಪರ್ಕಹೊಂದಲು 
ಪ್ರಯತ್ನಿ ಸುವ ಎಲ್ಲ ಹುಡುಗಿಯರ ಹಿಂದೆ ಅವನ ತಂಗಿಯ ಪ್ರತಿಮೆ ಕಾಣಿಸಿಕೊಳ್ಳುತ್ತದೆ ; ಹೆಚ್ಚು 
ಕಡಿಮೆ ಎಲ್ಲ ಯುವತಿಯರು ಅವನ ತಂಗಿ ಕಲ್ಯಾಣಿಯ ಬಿಂಬಗಳಾಗುತ್ತಾರೆ, ಕಾದಂಬರಿಯಲ್ಲಿನ 
ಹುಡುಗಿಯರ ವ್ಯಕ್ತಿತ್ವಗಳಿಗೆ ನಿರ್ದಿಷ್ಟ ವಿವರಗಳಿಲ್ಲ ; ಒಂದು ಥರಾ ಅವರೆಲ್ಲ ಮೂಲಪ್ರತಿಮೆ 
ಯನ್ನು ( archetype) ಸೂಚಿಸುವವರು. ನಾಗಪ್ಪ ಅವರೆಲ್ಲರ ಬಗ್ಗೆ ಗಮನಿಸುವುದು ಇಷ್ಟು ಮಾತ್ರ 


20 0 ರುಜುವಾತು 


ವನ್ನು : ಅವರ ಗೌರವರ್ಣ, ಕೇಶರಾಶಿ ಮತ್ತು ಸೀರೆಯ ಬಣ್ಣ , ಸೀರೆಯ ಬಣ್ಣ ಯಾವಾಗಲೂ 
ನೀಲಿ ; ಅಪ್ಪಿ ತಪ್ಪಿ ನೀಲಿಗೆ ಹತ್ತಿರವಾದ ಹಸಿರು, ನೇತ್ರಾವತಿಯದು “ನೀಲಿಬಣ್ಣದ ಜಾರ್ಜೆಟ್ 
ಸೀರೆ. ” ಫೋನ್ ಮಾಡಲು ರೆಸ್ಟೋರೆಂಟ್ ಗೆ ಹೋದಾಗ ಅವನಿಗೆ ಕಾಣುವುದು ತುಂಬಾ ಲಾವಣ್ಯ 
ವತಿಯಾದ ಹುಡುಗಿ ; ಅವಳು ಉಟ್ಟ ಅಚ್ಚನಿ ಲಿ ಬಣ್ಣದ ಜಾರ್ಜೆಟ್ ಸೀರೆ ' ( ಪು . 115 ), 
ಡಯಾನಾಳಿಗೆ ಇಂಡಿಯನ್ ಏ‌ಲೈನ್ ಒದಗಿಸಿದ ಯೂನಿಫಾರ್ಮ್ ಸೀರೆಯಾದರೂ ಅವಳ 
ಗೌರವರ್ಣಕ್ಕೆ ತುಂಬ ಎದ್ದು ಕಾಣುತ್ತಿತ್ತು . ಪೀಕಾಕ್ ಬ್ಲೂ ಬಣ್ಣದ್ದು ” ( ಪು . 127 ) , 
ಇಂಡಿಯನ್ ಏರ್‌ಲೈನ್ಸ್ ಸಮವಸ್ತ್ರ ಅಂದಮೇಲೆಗ್ರೀಟಿಯ ಬಟ್ಟೆಯ ಬಣ್ಣ ಸಹ ನೀಲಿ, ಮೇರಿ 
ಕೂಡ ಅಚ್ಚ ನೀಲಿ ಬಣ್ಣದ ಜಾರ್ಜೆಟ್ ಸೀರೆ ಉಟ್ಟಿರುತ್ತಾಳೆ ( ಪು. 340 ) 

ಕಂಪನಿಯಲ್ಲಿ ನಾಗಪ್ಪನ ಸ್ನಾನಕ್ಕೆ ತಗಲುವ ಧಕ್ಕೆ , ಅವನ ತಂದೆ ಅವನಿಗೆ ಬೆಂಕಿ ಹೊತ್ತಿಸುವ 
ಪ್ರಯತ್ನ - ಇವೆರಡೂ ಮತ್ತೆ ಮನೋವಿಶ್ಲೇಷಣೆಯ ಪ್ಯಾಟರ್ನ್‌ಗೆ ಸಿಗುವಂಥವು. ಉದಾಹರಣೆಗೆ 
ನಾಗಪ್ಪನ ತಂದೆಯ ಪ್ರತಿಮೆಯೊಂದಿಗೆ ಫಿರೋಜನ ಪ್ರತಿಮೆ ಹೊಂದಿಕೊಂಡಿರುವಂತೆ ಕಾಣುತ್ತದೆ : 


ಪಾರ್ಟಿಯಲ್ಲಿ ಮೇರಿ ಡಯಾನ ಫಿರೋಜನೊಡನೆ ನಡೆಸಿರಬಹುದಾದ ಚೆಲಾ ಟ ಊಹಿಸಿಯೇ 
ಇನ್ನಷ್ಟು ಮುದುರಿದ : ಐವತ್ತು ದಾಟಿದರೂ ಹುಡುಗಿಯರನ್ನು ಲಲ್ಲಯಿಸುವ ಚಟ ಬಿಟ್ಟಿಲ್ಲ 
ಬೆಂಛೋದ್!.... ಇದನ್ನು ನೆನೆದಾಗ ತನಗೆ ಸಿಟ್ಟು ಬಂದಿದ್ದು ಅಪ್ಪನ ಮೇಲೆ, 
( ಪು. 191 ). ( ಒತ್ತು ನನ್ನ ದು ) 


ನಾಗಪ್ಪ ಹುಡುಗಿಯರೊಂದಿಗೆ ತೃಪ್ತಿಕರವಾದ ಸಂಬಂಧವನ್ನು ಹೊಂದಲಾಗದ್ದರ ಹಿಂದೆ ಸಹ ಅವನ 
ತಂದೆಯ ಪ್ರತಿಮೆ ಇದೆ : 


ಗಿರಿಯಣ್ಣನ ಮಗಳಂತಹವಳನ್ನು ಇಲ್ಲ, ಮೈಯಲ್ಲಿ ಸೊಕ್ಕೇರಿದಾಗ ಭಿಡೆ ಬಿಟ್ಟು ಗಂಡು 
ಮೈ ಯನ್ನು ನೇರವಾಗಿ ಹತ್ತಿರ ಕರೆಯುವ ಎದೆಗಾರಿಕೆಯ ಜಾನಕಿಯಂತಹವಳನ್ನು ಮದುವೆಯಾಗಿ 
ಅಪ್ಪನ ಚಾಕೊಂಪೆಯನ್ನೇ ಮುಂದುವರಿಸಿಕೊಂಡುಹೋಗಿದ್ದರೆ.... ( ಪು , 205) 


ಅವನ ಅಪ್ಪನಂತೆಯೇ ನಾಗಪ್ಪನ ಅಸ್ತಿತ್ವಕ್ಕೆ ಫಿರೋಜನು ಬೆಂಕಿ ಹಾಕಲು ಯತ್ನಿಸುತ್ತಾನೆ ; ಈ 
ಅರ್ಥದಲ್ಲಿ ಫ್ಯಾಕ್ಟರಿಯಲ್ಲಿನ ಬೆಂಕಿ ನಾಗಪ್ಪನಿಗೆ ಬಾಲ್ಯದಲ್ಲಿ ಹೊತ್ತಿದ್ದ ಬೆಂಕಿಯ ಅಂಶವೇ . ( ಅವನ 
ಹುಟ್ಟನ್ನೇ ಪ್ರಶ್ನಿಸುವ ಪದ್ದಕ್ಕನ ಸೀರೆಯ ಕೆಂಪು ಬಣ್ಣದ ಮೇಲೆ ವಿಶೇಷ ಒತ್ತಡ ಇದೆ. ಮತ್ತೆ 
ಅವನ ಹುಟ್ಟನ್ನೇ ಪ್ರಶ್ನಿಸುವ “ ವಿಚಾರಣೆ' ಯ ಸಂದರ್ಭದಲ್ಲಿ ನಾಗಪ್ಪ ಗಮನಿಸುವುದು ಕಾರಿಡಾರ್‌ನ 
' ಕೆಂಪು ಬಣ್ಣವನ್ನು , ಈ ಎರಡೂ ಸಂದರ್ಭದಲ್ಲಿ ನಾಗಪ್ಪ ವಾಂತಿ ಮಾಡಿಕೊಳ್ಳುತ್ತಾನೆ) . 
- ಸೈಜಾ ವ್ಯಕ್ತಿಯು ಜೀವನದಲ್ಲಿ ಅರ್ಥ ಹುಡುಕುವ ರೀತಿಗೂ ಅವನ ಸೃಷ್ಟಿ ಕಾರ್ಯಕ್ಕೂ 
ವಿಶಿಷ್ಟವಾದ ಸಂಬಂಧ ಇದೆ. ಸ್ಕಿಜಾಯ ವ್ಯಕ್ತಿಯ ಅಂತಮುರ್ಖತೆ ಮತ್ತು ಅವನ ಪ್ರಪಂಚ 
ಇವೆರಡನ್ನೂ ಗಮನದಲ್ಲಿಟ್ಟು ಕೊಂಡು ಆ್ಯಂಟನಿ ಸ್ಟೋರ್‌ನು ಜಾಖ್ ವ್ಯಕ್ತಿ ತನ್ನನ್ನು ಅಭಿವ್ಯಕ್ತಿ 
ಗೊಳಿಸುವಲ್ಲಿ ಸೃಷ್ಟಿ ಕಾರ್ಯವನ್ನು ಹೇಗೆ ಬಳಸುತ್ತಾನೆ ಎನ್ನುವುದನ್ನು ಚರ್ಚಿಸುತ್ತಾನೆ. ಮೊದಲನೆ 
ಯದಾಗಿ ಸೃಷ್ಟಿ ಕಾರ್ಯ ಏಕಾಂತದಲ್ಲಿ ನಡೆಯುವಂಥದ್ದು . ಇಂಥ ಕಾರ್ಯ ಆರಿಸಿಕೊಳ್ಳುವುದರ 
ಮೂಲಕ ಸ್ಕಿಜಾಯ್‌ ವ್ಯಕ್ತಿಯು ಉಳಿದವರೊಂದಿಗೆ ನೇರವಾಗಿ ಸಂಪರ್ಕಿಸುವುದನ್ನು ತಪ್ಪಿಸಿಕೊಳ್ಳ 
ಬಹುದು, “ ಕತೆ ಬರೆಯುವುದರ ಮೂಲಕ ಅಲ್ಲದೇನೆ ಬೇರೆ ಯಾವ ರೀತಿಯಿಂದ ಉಳಿದವರೊಂದಿಗೆ 
ಮಾತನಾಡುವ ಕಲೆ ತನಗೆ ಗೊತ್ತಿಲ್ಲ, ” ಅನ್ನುತ್ತಾನೆ ನಾಗಪ್ಪ ( ಪು . 36 ), ಬರವಣಿಗೆ ಮೂಲಕ 
* ಜಾಯ್‌ ವ್ಯಕ್ತಿಯು ಉಳಿದವರೊಂದಿಗೆ ಸಂಪರ್ಕಿಸುತ್ತಾನೇನೋ ನಿಜ, ಆದರೆ ಆ್ಯಂಟನಿ ಸ್ಟೋರ್‌ 
ಹೇಳುವಂತೆ ಆ ಸಂಪರ್ಕ ಅವನದೇ ವ್ಯಕ್ತಿತ್ವದ ಷರತ್ತುಗಳ ಮೇರೆಗೆ ಆಗುವಂತಹುದು, ಬರೆಯುವಾಗ 


ಜನವರಿ - ಮಾರ್ಚ್ ೮೩ ೧ 21 


ಇಡೀ ಪರಿಸ್ಥಿತಿ ಅವನ ಹತೋಟಿಯಲ್ಲಿರುತ್ತದೆ ; ಎಷ್ಟರ ಮಟ್ಟಿಗೆ ತನ್ನನ್ನು ತೆರಕೊಳ್ಳಬಹುದು, 
ಎಷ್ಟರಮಟ್ಟಿಗೆ ತನ್ನನ್ನು ಗುಪ್ತವಾಗಿಡಬಹುದು ಎಂದು ನಿರ್ಧರಿಸುತ್ತಾನೆ ; ಹಾಗೆ ನಿರ್ಧರಿಸುವ ಶಕ್ತಿ 
ತನಗಿದೆ ಎಂದು ಅವನು ನಂಬಿರಲೂ ಸಾಧ್ಯ , ಬರವಣಿಗೆಯ ಮೂಲಕ ಸಂಪರ್ಕಿಸುವುದರ ಅರ್ಥ : 
ತನ್ನನ್ನು ಉಳಿದವರಿಗೆ ಬಿಚ್ಚಿ ತೋರಿಸುವ ತೃಪ್ತಿ ಅನುಭವಿಸುತ್ತಾ ತನ್ನನ್ನು ಸುರಕ್ಷಿತವಾಗಿಯೇ 
ಇರಿಸಿಕೊಳ್ಳಬಹುದು, ಸಂಪರ್ಕಿಸಲೂ ಬಹುದು ; ತನ್ನನ್ನು ಮುಚ್ಚಿಟ್ಟು ಕೊಳ್ಳಲೂಬಹುದು . ಶಿಕಾರಿಗೆ 
ತುಚ್ಚುಗಾರಿಕೆಯ ಅಂಶವನ್ನು ಒದಗಿಸುವುದೂ ಇದೇ ; ಈ ಕಾದಂಬರಿ ಮನಃಶಾಸ್ತ್ರದ ಆಧಾರದ 
ಮೇಲೆ ಬರೆದ ಪತ್ತೆದಾರಿ ಎನಿಸುವುದೂ ಇದೇ ಕಾರಣಕ್ಕೆ . ಇಷ್ಟೇ ಅಲ್ಲ,' ತನ್ನ ಸರ್ವಶಕ್ತತೆಯ 
ಭ್ರಮೆಯನ್ನು ಕಾಪಾಡಿಕೊಳ್ಳುವಲ್ಲಿ ಸಿಜಾಮ್ಸ್‌ ವ್ಯಕ್ತಿಗೆ ಸೃಷ್ಟಿ ಕಾರ್ಯ ಒದಗಿಬರುತ್ತದೆ. 
ಬರವಣಿಗೆ ಮೂಲಕ ವ್ಯವಹರಿಸುವುದು ಪರೋಕ್ಷವಾದದ್ದು , ಇದು ಸ್ಕಿಜಾಯ್‌ ವ್ಯಕ್ತಿಯ ಮಟ್ಟಿಗೆ 
ಮತ್ತೂ ಸತ್ಯ . ಆದರೆ ಈ ಬಗೆಯ ಪರೋಕ್ಷಸಂಪರ್ಕ ತಾನು ಶ್ರೇಷ್ಠ ಎನ್ನುವ ಭಾವನೆಯನ್ನು ಅವನಲ್ಲಿ 
ಪೋಷಿಸಬಲ್ಲದು. ಸಾಧಾರಣರು ಅವನ ಸೃಷ್ಟಿ ಕಾರ್ಯದ ಅನುಕರಣೆ ಮಾಡಲಾರದವರಾದ್ದರಿಂದ 
ತಾನು ಉಳಿದವರಿಗಿಂತ ಭಿನ್ನನಾದವನು ಎನ್ನುವಂತಹ ತೃಪ್ತಭಾವನೆ ಅವನದಾಗಿರುತ್ತದೆ. ನಾಗಪ್ಪನ 
ಮಾತುಗಳೇ ಇದಕ್ಕೆ ಒಳ್ಳೆಯ ನಿದರ್ಶನ : 


2 


ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುವ ಮನಸ್ಸಿನ ಅಂಶ ನಿತ್ಯ ವ್ಯವಹಾರದಲ್ಲಿ ತೊಡಕಿರುವ ಮನಸ್ಸಿ 
ಗಿಂತ ತೀರ ಬೇರೆಯಾದದ್ದು ಎನ್ನುವ ಅನಿಸಿಕೆ ಸ್ವಂತ ಅನುಭವದಲ್ಲೇ ಹುಟ್ಟಿದ್ದು ; ಕೆಲ ೯ 

ಯುಂಗ್‌ನನ್ನು ಓದಿಕೊಂಡಿದ್ದರಿಂದಷ್ಟೇ ಅಲ್ಲ ( ಪು. 70). 
ನಾಗಪ್ಪನ ಬಗ್ಗೆ ಚಿತ್ತಾಲರು ಹೆಚ್ಚು ಕಡಿಮೆ ಇದನ್ನೇ ಹೇಳುತ್ತಾರೆ : 


ಇನ್ಯಾವುದೇ ರೀತಿಯಿಂದ ಉಳಿದವರಿಗಿಂತ ಬೇರೆಯಾಗಿ ನಿಲ್ಲುವ ತಾಖತ್ತಿಲ್ಲದ ಅವನಿಗೆ ತನ್ನ ಬುದ್ಧಿ 
ಶಕ್ತಿಯೊಂದೇ ಆತ್ಮವಿಶ್ವಾಸದ ಸೆಲೆಯಾದಂತಿತ್ತು ( ಪು. 49) . 


ಆದರೆ ಅವನ ಬುದ್ಧಿಶಕ್ತಿ ವ್ಯಾವಹಾರಿಕವಾದುದಲ್ಲ , ಸೃಷ್ಟಿ ಕಾರ್ಯದಲ್ಲಿ ತೊಡಗುವಂಥದ್ದು - 
ಇದನ್ನು ಪುನರುಚ್ಚರಿಸುವುದು ಅಸಮಂಜಸವೇನಲ್ಲ. ತನ್ನ ಸೃಷ್ಟಿ ಕಾರ್ಯದಿಂದ ಹುಟ್ಟುವ ಸರ್ವ 
ಶಕ್ತತೆಯ ಭ್ರಾಂತಿಯಿಂದಾಗಿಯೇ ನಾಗಪ್ಪ ಅರ್ಜುನರಾವ್‌ನನ್ನು ಹೆದರಿಸುವ ಪ್ರಯತ್ನ ಮಾಡು 
ವುದು, ಕಾದಂಬರಿ ಬರೆಯುತ್ತಿದ್ದೀರಂತೆ ” ಎಂದು ಕೇಳುವ ಪ್ರಶ್ನೆಗೆ ನಾಗಪ್ಪನ ಉತ್ತರ ಮತ್ತು . 
ಅವನ ಮನಸ್ಸಿನ ಸ್ಥಿತಿ : 

ಹೌದು.... ನಿಮಗೆ ಕನ್ನಡ ಬಂದಿದ್ದರೆ ಓದಿ ತೋರಿಸುತ್ತಿದೆ . ಅಂದರೆ ಅದರಲ್ಲಿ ಬರುವ ಪಾತ್ರ 
ಗಳ ಗುರುತು ನಿಮಗೆ ಸಿಗಬಹುದಿತ್ತು . ಅದರಲ್ಲಿ ನೀವೂ ಬರುತ್ತೀರಿ ಎಂಬುದನ್ನು ಮೊದಲೇ 
ಹೇಳಿಬಿಡುತ್ತೇನೆ.... ಯಾವ ಒಂದು ಪಾತ್ರದ ಹೆಸರನ್ನು ಬದಲಿಸದೆ ಎಲ್ಲವನ್ನೂ ನಡೆದಂತೆಯೇ 
ಬರೆಯುತ್ತಿದ್ದು ದು ಕಾದಂಬರಿಯ ವೈಶಿಷ್ಟ್ಯ . ಶ್ರೀನಿವಾಸ ಶ್ರೀನಿವಾಸ ಎಂದೇ ಬರೆದಿದ್ದಾನೆ. 
ಅರ್ಜುನರಾವ್ ಅರ್ಜುನರಾವ್ ಎಂದೇ .... ಯಥಾರ್ಥ ನಿರೂಪಣೆಯಲ್ಲಿ ಇದೊಂದು ಹೊಸ 

ಪ್ರಯೋಗ,.. ಎಂದಾಗಿನ ತನ್ನ ಮಾತಿನ ಮೇಲಿನ ಪರಿಣಾಮದ ಬಗ್ಗೆ ತಾನೇ ಖುಷಿ ಪಟ್ಟಿ 
1 ಡಿ. ಎ. ಶಂಕರ್ ಶಿಕಾರಿಯನ್ನು ಪತ್ತೇದಾರಿ ಕಾದಂಬರಿಯಾಗಿ ಪರಿಗಣಿಸುತ್ತಾರೆ. (“ತುಬು ಗಾರ 
ಚಿತ್ರಾಲ', ಪುಸ್ತಕ ಪುರವಣಿ, ಜನವರಿ 1980) 

3 ಗಮನಿಸಿ : “ಸೃಷ್ಟಿ ಕಾರ್ಯದಲ್ಲಿ ತೊಡಗಿರುವ ಮನಸ್ಸು ; “ ನಿತ್ಯ ವ್ಯವಹಾರದಲ್ಲಿ ತೊಡಕಿರುನ” 
ಮನಸ್ಸು . 


22 0 ರುಜುವಾತು 


ಕಾದಂಬರಿಯಲ್ಲಿ ತನ್ನ ಪಾತ್ರವೂ ಇದೆ ಎಂದು ಹೇಳಿದ ಅರ್ಜುನರಾವ್ ತಬ್ಬಿಬ್ಬಾದ, ಕುರಿಯ ಪೆದ 
ತನದಿಂದ ಬೇ ಎಂದ, ಹೆರೊಡನ ಹಾಗೆ ಋಕ್ ಎಂದು ಹಲ್ಲು ಕಿಸಿದ, ಎಲ್ಲರನ್ನೂ ಬಿಟ್ಟು 
ನನ್ನನ್ನು ಯಾಕೆ ? ಅಂತೂ ಇಪ್ಪತ್ತು ವರ್ಷಗಳ ಹಿಂದಿನ ಆ ದುರ್ಘಟನೆಯನ್ನು ನೀವಿನ್ನೂ 
ಮರೆತಿಲ್ಲವೆಂದಾಯಿತು. ( ಪು. 67 - 68 ) 


ಅರ್ಜುನರಾವ್ ನಂತೆಯೇ ಶ್ರೀನಿವಾಸನೂ ನಾಗಪ್ಪನ ಸೃಷ್ಟಿ ಕಾರ್ಯಕ್ಕೆ ಹೆದರುತ್ತಾನೆ ; ನಾಗಪ್ಪನ 
ಕಾಲು ಹಿಡಿದು ಗೋಗರೆಯುತ್ತಾನೆ : 


ನಿನಗೆ ಗೊತ್ತಿರಬಹುದಾದ ಕ್ಕೆ ಹೆದರಿಕೆಯಲ್ಲ ; ಗೊತ್ತಿದ್ದನ್ನು ಬಿಚ್ಚುವ ನಿನ್ನ ದುರಭ್ಯಾಸಕ್ಕೆ 
ಅಮ್ಮನ ಬಗ್ಗೆ ಕತೆ ಬರೆದಾಗಲೇ ಹೆದರಿಕೊಂಡಿದ್ದೆ . ಈಗ ನೇತ್ರಾವತಿಯ ಸಾವಿನ ಬಗ್ಗೆ ಕತೆ 
ಬರೆಯುತ್ತಿಯಂತೆ, ಈಗಾಗಲೆ ಅರ್ಧದಷ್ಟು ಬರೆದು ಮುಗಿಸಿದ್ದೀಯಂತೆ, ನೀನು ಹೈದರಾಬಾದ್ 
ಬಿಟ್ಟು ಬಂದದ್ದೆ ಈ ಕಾದಂಬರಿ ಬರೆಯಲಿಕ್ಕಂತೆ ... ಹೆಸರುಗಳನ್ನು ಕೂಡ ಬದಲಿಸಿಲ್ಲವಂತೆ ... 
ಹೌದೇನೋ ನಾಗಪ್ಪ ? ಯಾಕೊ ನಿನಗೆ ನನ್ನ ಮೇಲೆಇತ್ತೆಂದು ಹೇಗೆ ? ಈ ಕಾದಂಬರಿ ಈಗ 
ಯಾಕೆ ? ಇಷ್ಟೆಲ್ಲ ವರ್ಷಗಳ ಮೇಲೆ? ನನ್ನ ಅಭ್ಯುದಯದ ಕಾಲದಲ್ಲಿ ? ( ಪು. 242 -43) 


ಸೃಷ್ಟಿ ಕಾರ್ಯದ ಬಗೆಗಿನ ಇಂತಹ ಮಹತ್ಸಾಧನೆ ಎಳೆಯರ ಸರ್ವಶಕ್ತತೆಯ ಭ್ರಮೆಗೆ ಹಿಡಿಸು 
ವಂಥದ್ದು ; ಅವರ ಭ್ರಮೆಯನ್ನು ಪೋಷಿಸುವಂಥದ್ದು , 


ಆಪಾಯದ ಪರಿಸ್ಥಿತಿಯಲ್ಲಿ ಪ್ರಾಣಿಗಳು ಮೂರು ವಿಧದಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತವೆ : 
ಪ್ರತ್ಯಾಕ್ರಮಣ, ಪಲಾಯನ ಮತ್ತು ಶರಣಾಗತಿ, ಪ್ರಾಣಿಪ್ರಪಂಚದ ಈ ಮೂರು ಬಗೆಯ ವರ್ತನೆ 
ಯನ್ನು ನಾಜೂಕಾದ ರೀತಿಯಲ್ಲಿ ನಾವು ಮನುಷ್ಯನ ಮಾನಸಿಕ ಮೈದಾನದಲ್ಲಿ ಕಾಣಬಹುದು, 
ಚಾರ್ಲ್ಸ್ ರೈ ಕ್ರಾಫ್ನ ಪ್ರಕಾರ, ಈ ಮೂರು ಮಾರ್ಗಗಳಲ್ಲಿ ಸ್ತ್ರೀಜಾ ವ್ಯಕ್ತಿಯು ಆರಿಸಿ 
ಕೊಳ್ಳುವ ಮಾರ್ಗ : ಪಲಾಯನ - ವಾಸ್ತವತೆಯಿಂದ ಭ್ರಾಮಕತೆಗೆ, ಬೆ ಟೆಗಾರರ ನಡುವಿನಲ್ಲಿ 
ಸಿಕ್ಕ ಮಿಕವೊಂದರ ಅಸಹಾಯಕ ಭಾವನೆ - ಅನೇಕ ವೇಳೆ ಇಂಥ ಭಾವನೆಯನ್ನು ಪರಿಹರಿಸಲು 
ಅದಕ್ಕೆ ತದ್ವಿರುದ್ದವಾದ ಸೃಷ್ಟಿ ಕಾರ್ಯದ ಸರ್ವಶಕ್ತತೆಯ ಭಾವನೆಯನ್ನು ಮೂಡಿಸಲು ಭ್ರಾಮಕತೆ 
ನೆರವಾಗುತ್ತದೆ. ಎಲ್ಲರೂ ತನ್ನನ್ನು ಬೇಟೆಯಾಡು ನಿಂತವರು ಎಂಬ ದೃಢವಾದ ನಂಬಿಕೆ ನಾಗಪ್ಪ 
ನದು. ಕಾದಂಬರಿಯಲ್ಲಿ ಮೇಲ್ನೋಟಕ್ಕೆ ಶಿಕಾರಿಯ ಪ್ರತಿಮೆಗಳು ಅನೆ ಕವಿರುವಂತೆ ಅನಿಸುತ್ತದೆ. 
ಆದರೆ ಗಮನವಿಟ್ಟು ಓದಿದರೆ ಆ ಪ್ರತಿಮೆಗಳು ಚೈತನ್ಯಹಿ ನವಾಗಿ ತೋರುತ್ತವೆ. ದುಷ್ಟ , ಕ್ರೂರ, 
ಹಿಂಸ್ರ ಮುಂತಾದ ಹೇಳಿಕೆಗಳು ಕಾದಂಬರಿಯ ಉದ್ದಕ್ಕೂ ಸಿಗುತ್ತವೆ. ಆದರೆ ಪ್ರಾಣಿಗಳ ಪ್ರತಿಮೆ 
ಗಳು ಹೆಚ್ಚಾಗಿ ಹಂದಿ , ನಾಯಿ , ಕುರಿ , ದನ, ಅಲ್ಲದೆ , ಇವು “ ಶಿಕಾರಿ ಮಾಡುವ ಫಿರೋಜ, 
ಶ್ರೀನಿವಾಸ, ಅರ್ಜುನರಾವ್ ಮುಂತಾದವರನ್ನು ಚಿತ್ರಿಸಲು ಬಳಸಿರುವಂಥವು ! * ಬೇಟೆಯ ಪರಿಸ್ಥಿತಿ 
ಯನ್ನು ಸೂಚಿಸುವುದಕ್ಕಿಂತಲೂ ಹೆಚ್ಚಾಗಿ ಇಂತಹ ಪ್ರತಿಮೆಗಳು ಸಿಜಾ ಲಕ್ಷಣವನ್ನು 
ಸೂಚಿಸುವುದಾಗಿ ನಾವು ಸಗಣಿಸಲು ಸಾಧ್ಯ : ಈಗಾಗಲೇ ತಿಳಿಸಿರುವಂತೆ ಜಾಯ್ ವ್ಯಕ್ತಿಯು 
ತನಗೂ ಉಳಿದವರಿಗೂ ಒಂದು ಪ್ರಾಣಿವರ್ಗದ ಅಂತರವೇ ಇರುವಂತೆ ಭಾವಿಸುತ್ತಾನೆ. ನಾಗಪ್ಪ 
ಬಳಸುವ ಪ್ರತಿಮೆಗಳು ಅವನ ಸಿಜಾಯ ಗುಣವನ್ನೇ ಎತ್ತಿ ತೋರಿಸುವಂತಹವು. ಈ ಕಾರಣ 
ದಿಂದಾಗಿ ನಾಗಪ್ಪನ ಪ್ರಪಂಚ ಪಕ್ಷಪಾತ ದೃಷ್ಟಿಯಿಂದ ಉಂಟಾದದ್ದು . 
- Aಜಾನ್ಸ್ ವ್ಯಕ್ತಿತ್ವವು ಕಾದಂಬರಿಯ ವಸ್ತುವಾಗಬಾರದು ಎಂದರೆ ತಪ್ಪಾಗಿಬಿಡುತ್ತದೆ. ದಿ 

* ಒಂದು ಸಲ ಮಾತ್ರ ಶ್ರೀನಿವಾಸ ಗಳಿಗೆ ಹೋಲಿಸಲ್ಪಡುತ್ತಾನೆ ; ಎರಡು ಸಲ ಕಹಾನಿ' ಗೆ, ಬೇಟೆ' ಯ 
ಮನೋಭಾವನೆ ಸೂಚಿಸಲು ಇವೂ ಸಹ ಅಂತಹ ಸೂಕ್ತ ಪ್ರತಿಮೆಗಳಲ್ಲ. 


ಜನವರಿ - ಮಾರ್ಚ್ 83 0 23 


ಟ್ರಯಲ್ ಕಾದಂಬರಿಯ ಜೋಸೆಫ್ ಕೆ. ನ ಪ್ರಪಂಚ ಕೂಡಒಂದು ಅರ್ಥದಲ್ಲಿ ನಾಗಪ್ಪನ ಪ್ರಪಂಚ 
ವನ್ನು ಹೋಲುತ್ತದೆ. ಅತೃಪ್ತ , ಅಸಹಾಯಕ ಮಗು ಪೂರಾ ಒಂಟಿಯಾಗಿ ಪ್ರೌಢರ ಸಮಾಜದಲ್ಲಿ 
ತನ್ನನ್ನ ಕಂಡಾಗ ಅದಕ್ಕೆ ಎದುರಾಗುವ ಅರ್ಥವಾಗದ, ಅಸಂಗತ ಪ್ರಪಂಚಇದು ಜೋಸೆಫ್ ಕೆ. 
ಮತ್ತು ನಾಗಪ್ಪರ ಪ್ರಪಂಚ, ಆದರೆ ದಿ ಟ್ರಯಲ್ ನಲ್ಲಿನ ಜಗತ್ತು ಕೆ . ನನ್ನು ಅವಲಂಬಿಸದೆ 
ಅವನನ್ನು ಮಾರಿ ಸ್ವಾಯತ್ತತೆಯನ್ನು ಪಡೆಯುವಂತೆ ನಾಗಪ್ಪನ ಪ್ರಪಂಚ ಪಡೆಯುವುದಿಲ್ಲ . ಅದು 
ಒಂದು ವಿಶಿಷ್ಟ ವ್ಯಕ್ತಿಗೆ - ಜಾಯ್‌ ವ್ಯಕ್ತಿಗೆ ಗೋಚರವಾಗುವ, ಕೇವಲ ಅವನ ದೃಷ್ಟಿಕೋನ 
ವನ್ನು ಅವಲಂಬಿಸಿರುವ ಜಗತ್ತಿನಂತೆ ಅನಿಸುತ್ತದೆ. ಈ ಸಂಬಂಧವಾಗಿ ಚಿತ್ತಾಲರು ನಾಗಪ್ಪನನ್ನು 
ಮತ್ತು ಅವನು ವಿವರಿಸುವ ಪ್ರಪಂಚವನ್ನು ಎಷ್ಟರ ಮಟ್ಟಿಗೆ ವಸ್ತುನಿಷ್ಠವಾಗಿ ಮಾಡಿದ್ದಾರೆ ಎನ್ನು 
ವುದನ್ನು ಪರಿಗಣಿಸಬೇಕು. 
- ಶಿಕಾರಿಯ ಶುರುವಿನಲ್ಲೇ ಎರಡು ಸಂಗತಿಗಳು ನಮ್ಮನ್ನು ಮುಜುಗರಪಡಿಸುತ್ತವೆ. ( 1) ನಾಗಪ್ಪನ 
ಸ್ವಪ್ರಜ್ಞೆ ( Self - consciousness ) ; ( 2) ನಾಗಪ್ಪನ ದೃಷ್ಟಿಕೋನ ಮತ್ತು ಚಿತ್ತಾಲರ ದೃಷ್ಟಿ 
ಕೋನಒಂದೇ ಆಗಿರುವುದು . ನಾಗಪ್ಪನ ಏನೇ ನ್ಯೂನತೆಯನ್ನು ಉಳಿದ ಯಾವ ಪಾತ್ರವೂ ಗುರುತಿ 
ಸುವುದಿಲ್ಲ. ಕಾದಂಬರಿಕಾರರೂ ಸಹ ಆ ಕೆಲಸ ಮಾಡದೆ, ಅದನ್ನು ಸ್ವತಃ ನಾಗಪ್ಪನಿಗೇ ವಹಿಸಿ 
ಬಿಟ್ಟಿದ್ದಾರೆ, ಇದರಿಂದಾಗಿ ಪ್ರಪಂಚದಲ್ಲಿ ಎಲ್ಲರ ಬಗ್ಗೆ ಗೊಣಗುವ ನಾಗಪ್ಪ ಉಳಿದ ಪಾತ್ರಗಳಿಗೆ 
ಎಟುಕದೆ 'ಮಡಿ' ಯಾಗಿ ಉಳಿಯುವುದು ಮಾತ್ರವಲ್ಲ ; ಓದುಗರಿಂದಲೂ ' ಮಡಿ' ಯಾಗಿ ಉಳಿಯು 
ತ್ತಾನೆ. ಕಾದಂಬರಿಯು ನಮಗೆ ಒಡಂಬಡಿಕೆಯಾಗದಿರಲು ಇದೊಂದು ಪ್ರಮುಖ ಕಾರಣ. ತನ್ನ 
ಸೃಷ್ಟಿಕರ್ತನ ನಿಯಂತ್ರಣಕ್ಕೂ ನಾಗಪ್ಪ ಸಿಗುವುದಿಲ್ಲ ಎನ್ನುವುದಕ್ಕೆ ಒಂದು ಉದಾಹರಣೆ ನಮಗೆ 
ನಾಗಪ್ಪ ಎರಿಕ್‌ ಬರ್ನ್‌ನನ್ನು ಕುರಿತು ಆಡುವ ಮಾತಿನಲ್ಲಿ ಸಿಗುತ್ತದೆ : 


ನೀನು ತಲೆ ಉಬ್ಬಿಸಿಕೊಳ್ಳಬೇಡವೊ ಎರಿಕ , ಇದು ಬರೀ ನನ್ನೊಳಗಿನ ಪ್ರಾಫೆಸರ್ ಮಾತನಾಡುವ 
ರೀತಿ ಅಷ್ಟೆ , ನನ್ನ ಅನುಭವದಲ್ಲಿ ಹುಟ್ಟಿ ದನ್ನೇ ನಿನ್ನ ಶಬ್ದಗಳಲ್ಲಿ ಎರಕಹೊಯ್ದ ನಷ್ಟೆ . ( ಪು. 13 ) 


ತನ್ನ ಅನುಭವವನ್ನು ಮತ್ತೊಬ್ಬನ ಶಬ್ದದಲ್ಲಿ ಹಿಡಿಯುವುದು ! : ಉಳಿದ ಪಾತ್ರಗಳ ಬಗ್ಗೆ ನಾಗಪ್ಪ 
ನಿಗಿರುವ ಧೋರಣೆ ಸರಿಯೇ , ಎಷ್ಟರ ಮಟ್ಟಿಗೆ ಎನ್ನುವುದಿರಲಿ, ಅವನ ವೈಚಾರಿಕತೆಯ ಅಸಲೀತನ 
ಅಥವಾ ನಕಲೀತನದ ಬಗ್ಗೆ ಕಾದಂಬರಿಕಾರರು ಗಮನ ಕೊಡುವಂತೆ ಕಾಣುವುದಿಲ್ಲ , ಹೀಗಾಗಿ 
ಕಾದಂಬರಿಕಾರರು ತಮ್ಮನ್ನು ತಮ್ಮ ಪುಸ್ತಕದ ನಾಯಕನೊಂದಿಗೆ ಗುರುತಿಸಿಕೊಂಡುಬಿಡುತ್ತಾರೆ 
ಎನಿಸುತ್ತದೆ ; ನಾಗಪ್ಪ ವಿವರಿಸುವ ಪ್ರಪಂಚಕ್ಕೆ , ಸಮಾಜಕ್ಕೆ ಸಂಪೂರ್ಣವಾಗಿ ತಮ್ಮ ಒಪ್ಪುಮುದ್ರೆ 
ಒತ್ತಿಬಿಡುತ್ತಾರೆ ಎನ್ನುವ ಭಾವನೆ ನಮ್ಮನ್ನು ಕಾಡುತ್ತದೆ. ತಮ್ಮ ನಾಯಕನಿಂದ ಆವಶ್ಯಕವಾದ 
ಅಂತರವನ್ನು ಕಾದಂಬರಿಕಾರರು ಗಮನಿಸದೆ ಇರುವುದರಿಂದ ಕಾದಂಬರಿಯ ಚೌಕಟ್ಟು ಒಡೆದು , 
ಕಾದಂಬರಿಯ ಬಗ್ಗೆ ಹಾಕುವ ಪ್ರಶ್ನೆಗಳು ಚೌಕಟ್ಟಿನಿಂದಾಚೆಗೆ ಹಾದು ಮನೋವಿಶ್ಲೇಷಣೆಯ 
ಪ್ರಶ್ನೆಗಳಾಗಿ ಪರಿವರ್ತಿತಗೊಂಡುಬಿಡುತ್ತವೆ. * ಇ , ಎಂ . ಫಾರ್ ಹೇಳುವಂತೆ, ಯಾವುದೇ 
ಕಾದಂಬರಿಯಲ್ಲಿ ಬಂಧ (plot ) ಮತ್ತು ಪಾತ್ರಗಳ ನಡುವೆ ತುಮುಲವಿರುತ್ತದೆ: ಬಂಧಕ್ಕೆ ಅನುಕೂಲ 
ವಾಗುವಂತೆ ಪಾತ್ರಗಳನ್ನು ವಿಪರೀತವಾಗಿ ನಿಯಂತ್ರಿಸಿದರೆ ಅವು ನಿರ್ಜೀವವಾಗಿಬಿಡುತ್ತವೆ ; 


* ಇ, ಎಂ . ಫಾರ್ ಹೇಳುತ್ತಾನೆ : “ ತನ್ನದೇ ತಂತ್ರದಲ್ಲಿ ವಿಪರೀತ ಆಸಕ್ತಿಯನ್ನು ತೋರಿಸಿಕೊಳ್ಳುವ 
ಕಾದಂಬರಿಕಾರ ಕುತೂಹಲಕ್ಕೆ ಯೋಗ್ಯನಾಗುವುದಕ್ಕಿಂತಲೂ ಹೆಚ್ಚಿನದೇನನ್ನೂ ಆಗಲಾರ ; ಪಾತ್ರದ ಸ್ಪಷಿ, 
ಮಾಡುವುದನ್ನು ಬಿಟ್ಟು ಅವನು ತನ್ನ ಮನಸ್ಸಿನ ವಿಶ್ಲೇಷಣೆಗೆ ಸಹಾಯ ಪಡೆಯಲು ಓದುಗರ ಹಾಜರಿ 
feesdag 3." - Aspects of the Novel . 


24 0 ರುಜುವಾತು 


ಹಾಗೆಂದು ಪಾತ್ರಗಳನ್ನು ಸ್ವಚ್ಛೆಯಾಗಿ ಬಿಡಲೂ ಆಗದು, ಬಂಧಕ್ಕೆ ಮಾರಕವಾಗುವ ರೀತಿಯಲ್ಲಿ 
ಪಾತ ಗಳು ಹಿಡಿತ ತಪ್ಪಿ ಸೈ ಚೂರಾಗದೇ ಇರಲು ಏನು ಮಾಡಬೇಕು ? - ಇದು ಯಾವುದೇ 
ಕಾದಂಬರಿಕಾರನಿಗಿರುವ ಮೂಲಭೂತ ಸಮಸ್ಯೆ , ದೃಷ್ಟಿಕೋನ( point of view ) ಎನ್ನುವುದು 
ಪಾತ್ರಗಳನ್ನು ಸರಿಯಾಗಿ ನಿಯಂತ್ರಿಸಿ, ಅವುಗಳ ಮತ್ತು ಬಂಧದ ನಡುವೆ ಸಾಮರಸ್ಯ ಏರ್ಪಡಿಸಲು 
ಬಳಸುವ ಒಂದು ತಂತ್ರ , ಶಿಕಾರಿ ಕಾದಂಬರಿಯಲ್ಲಿ ನಿರೂಪಣೆಯ ದೃಷ್ಟಿಕೋನ ಗಜಿಬಿಜಿ 
ಯಾಗಿರುವುದು ಅನೇಕ ಕಡೆಗಳಲ್ಲಿ ಅದರಲ್ಲೂ ಸುಸ್ಪಷ್ಟವಾಗಿ ವಿಚಾರಣೆ' ಯ ದೃಶ್ಯಗಳಲ್ಲಿ ಕಾಣಿಸು 
ತದೆ. ಆದರೆ ನಾವು ಇಲ್ಲಿ ಪರಿಗಣಿಸುತ್ತಿರುವ ಪ್ರಶ್ನೆ ಇದಕ್ಕೆ ಸಂಬಂಧಿಸಿದಾದ್ದರೂ ಸ್ವಲ್ಪ ಭಿನ್ನ 
ವಾದದ್ದು : ನಾಗಪ್ಪ ಮತ್ತು ಕಾದಂಬರಿಕಾರರ ನಡುವೆ ಇರಬೇಕಾದ ಅಂತರ ಕಾದಂಬರಿಕಾರರು 
ಮತ್ತು ನಾಗಪ್ಪ ಅದಲುಬದಲಾಗುವುದು ಈ ಉದಾಹರಣೆಯಲ್ಲಿ ಕಾಣಸಿಗುತ್ತದೆ : ಇಲ್ಲಿ ಮೊದಲ 
ವಾಕ್ಯ ನಾಗಪ್ಪನದು ; ಎರಡನೆಯದು ಕಾದಂಬರಿಕಾರರದು : 


ಸ್ಪಷಿ ಕಾರ್ಯದಲ್ಲಿ ತೊಡಗಿರುವ ಮನಸ್ಸಿನ ಅಂಶ ನಿತ್ಯ ವ್ಯವಹಾರದಲ್ಲಿ ತೊಡಕಿರುವ ಮನಸ್ಸಿನ 
ಅಂಶದಿಂದ ತೀರ ಬೇರೆಯಾದದು ಎನ್ನುವ ಅನಿಸಿಕೆ ಸ್ವಂತ ಅನುಭವದಲ್ಲೇ ಹುಟ್ಟದು , ಕಾರ್ಲ್ 
' ಯುಂಗ್ನನ್ನು ಓದಿಕೊಂಡಿದ ರಿಂದಷ್ಟೇ ಅಲ್ಲ.... ಮನುಷ್ಯನಿಗೆ ತನ್ನ ಮನಸ್ಸಿನ ಆರೋಗ್ಯಕ್ಕೆ 
ತನ್ಮೂಲಕ ಹುಟ್ಟುವ ಅವನ ಕ್ರಿಯೆಯ ಆರೋಗ್ಯಕ್ಕೆ ಮನಸ್ಸಿನ ಈ ಕೇಂದ್ರದ ಸಂಪರ್ಕ 
ಅತ್ಯಾವಶ್ಯಕ ಎಂಬ ಅನಿಸಿಕೆ ಕೂಡ ನಾಗಪ್ಪನ ಅನುಭವದಲ್ಲೇ ಹುಟ್ಟಿದ್ದು - ( ಪು . 11 ) . 


ಮೊದಲ ಸರ್ತಿ ಬರುವ ' ಸ್ವಂತ ಅನುಭವ' ಯಾರದು ? ನಾಗಪ್ಪನದೊ , ಕಾದಂಬರಿಕಾರರದೊ ? 
ಇಬ್ಬರೂ ಒಬ್ಬರಲ್ಲೊಬ್ಬರು ಬೆರೆತಿರುವಂತೆ ತೋರುತ್ತದೆ, ಹೀಗೆಯೆ ಅಪಾಯಕಾರಿಯಾದ ರೀತಿಯಲ್ಲಿ 
ನಾಗಪ್ಪ ಮತ್ತು ಕಾದಂಬರಿಕಾರರು ಅವಳಿಜವಳಿಗಳಾಗುವ ಮತ್ತೊಂದು ಸನ್ನಿವೇಶ : 


( ನಾಗಪ್ಪ ] ಕತೆ ಬರೆಯುತ್ತಾನೆ, ಆದರೆ ಪ್ರಕಟಣೆಗೆ ಕಳುಹಿಸುವುದನ್ನು ಬಿಟ್ಟುಕೊಟ್ಟಿದ್ದಾ ನೆಲ್ಲ 
ಯಾರಾದರೂ ಪ್ರಕಟಿಸಬೇಕು ಎಂಬ ಪ್ರಶ್ನೆಗೆ ವಿವೇಕಪೂರ್ಣವಾದ ಉತ್ತರ ಕಂಡುಕೊಂಡಿ 
ನಾದರೂ ಬರೆಯುವಾಗ, ಬರೆಯುವ ಅನುಭವ, ಸೃಷ್ಟಿಸುವ ಅನುಭವ ಕೊಡುವ ಆನಂದವನು 
ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದು , ಅವರು ಮೆಚ್ಚಿಗೆ ವ್ಯಕ್ತ ಪಡಿಸಿದಾಗ ಸುಖಪಡುವುದನೆ 
ಮಾನವಸಹಜವಾದದ್ದೆನೋ ಎಂದೆನ್ನಿ ಸಿ . ಒಮ್ಮೊಮ್ಮೆ ತಾನು ಅನುಭವಿಸುತ್ತಿ ದ ಈ ಯಾರ್ತ 
ಯನ್ನು ಸಾಹಿತ್ಯದಲ್ಲಿ ರೂಪಾಂತರಗೊಳಿಸುವ ಶಕ್ತಿ ಇದ್ದರೆ... ಇದನ್ನೆಲ್ಲ ಇದಿರಿಸುವ ತನ್ನ ಧೈಯರ 
ಹೆಚ್ಚಾಗುತ್ತಿತ್ತೇನೋ ಎಂದೆನಿಸಿದಾಗ ತನ್ನಷ್ಟಕ್ಕೆ ನಗುತ್ತಾನೆ : ಬರಿಯೇ ನನ್ನ ಅಪ್ಪ - ಅಮ್ಮ ದ 
ಜಾತಿಯೇ ನನ್ನ ಸೃಷ್ಟಿಶೀಲತೆಗೆ ಮಾರಕವಾಗುತ್ತಿದ್ದರೆ ಬೇರೆಯೇ ಒಂದು ಕಾವ್ಯನಾಮದಿಂಗೆ 
ಬರೆದರೆ ಹೇಗೆ? ಆದರೆ ಬಿಟ್ಟಾರೆಯೇ ? ಜಗತ್ತಿನಲ್ಲಿಯ ಎಲ್ಲ ಕಾಳಜಿಗಳಿಗೆ, ಜವಾಬ್ದಾರಿಗಳಿದೆ 
ಕಂತಾಟು ಹಿಡಿದ ನನ್ನ ವಿಮರ್ಶಕರು ಈ ಕಾವ್ಯ ನಾಮದ ಹಿಂದಿನ ಗುಟ್ಟನ್ನು ಶೋಧಿಸ 
ಸುಳ್ಳುಗುಳಿ ದಾರೆಯೆ ? ಇವರಲ್ಲನೇಕರು ಸ್ವತಃ ಕವಿತೆ, ಕತೆ ಬರೆಯುವವರೇ ಇಷ್ಟೇ , ಊರಿಗೆ, 
ಬೆಂಕಿ ಬಿದ್ದಾಗ, ಗುಲಾಬಿ ಗಿಡದ ಮೇಲೆ, ಚಂದ್ರೋದಯದಮೇಲೆ ಇವರು ಕವಿತೆ ಬರೆಯುವುದಿಲ್ಲತೆ 
ದೇವರಾಣೆಗೂ , ಬೆಂಕಿಗೆ ನೇರವಾಗಿ ಪ್ರತಿಕ್ರಿಯಿಸುತ್ತಾರೆ _ ಶಬ ಗಳಲ್ಲಿ , ಬೆಂಕಿಯ ಮೇಲೇ ಕವಿ . 
ಬರೆಯುತ್ತಾರೆ. ಅಂತೂ ಊರಿಗೆ ಬೆಂಕಿಬಿದಾ ಗ ಕವಿತೆ ಬರೆಯುತ್ತಾರೆ ಈ ನನ್ನ ಶೂರ ಮಕ್ಕಳು 
ನನ್ನ ಹೊಟ್ಟೆಕಿಚ್ಚಿಗೆ ಕಾರಣರಾಗುತ್ತಾರೆ... ಈ ಎಲ್ಲ ಶೂರ ಶಿಕಾರಿಯವರಿಂದ ನನಗೆ ಸಲ್ಲಬೇಕಾದ 
ನ್ಯಾಯ ದೊರಕೀತೆ ? ಇದು ( ಅನ್ಯಾಯ ' ಎಂಬ ಪ್ರಜ್ಞೆ ಯೇ ಈ ಎಲ್ಲ ನೋವಿಗೆ ಮೂಲ... ಈ 
ಶ್ರೀನಿವಾಸರಿಂದ, ಈ ಫಿರೋಜರಿಂದ ನಾನು ಅನುಭವಿಸುತ್ತಿದ ಎಲ್ಲ ನೋವಿಗೆ ಆಕಾರಕೊಡಬೇಕು ; 
ಮಾನವೀಯ ಯಾತನೆಗೆ ಮಿಡುಕಾಡಬಲ್ಲ ಯಾನ ಅಂತಃಕರಣಕ್ಕೂ ಅರ್ಥಪೂರ್ಣವಾಗುವಂತೆ 
ಬರೆಯಬೇಕು. ನನ್ನ ಹೆಸರಿನಲ್ಲಿ ಪ್ರಕಟಿಸಬೇಕು : ಒಂದು ವಿಶಿಷ್ಟ ಮೂಡಿನಲ್ಲಿ ಹುಟ್ಟಿದ ಈ 
ಧೈರ್ಯವನ್ನು ಸ್ಥಾಯಿಯಾಗಿಸುವಂತೆ ದೃಢಪಡಿಸುತ್ತಾನೆ. ಇದೀಗ ಗೆಲ್ಲುತ್ತಾನೆ, ಮರುಗಳಿಗೆ 


ಜನವರಿ - ಮಾರ್ಚ 


83 0 25 


ಸೋಲುತ್ತಾನೆ. ಇದೀಗ ಖುಶಿಯಿಂದ ಉಬ್ಬು ತಾನೆ, ಮಲುಗಳಿಗೆ ಕುಗ್ಗುತ್ತಾನೆ. ತನ್ನ ವ್ಯಕ್ತಿತ್ವ 
ದಲ್ಲೇ ಒಂದು ಮೂಲಭೂತವಾದ ಬದಲು ಒದಗಿ ಬರದೇ ಈ ಹೋರಾಟ ನಿಲ್ಲದು ಎಂಬ ಅರಿವು 
ನಾಗಪ್ಪನಿಗಿದೆ. ( ಪು. 1 -1 -42) 


ಈ ಉದ್ಧತ ಭಾಗದಲ್ಲಿ ಕಂಡುಬರುವ ದೂಷಣೆ ಯಾರದು ? ನಾಗಪ್ಪನದೊ ? ಕಾದಂಬರಿ 
ಕಾರರದೋ ? ' ನಾಗಪ್ಪ ' ಎನ್ನುತ್ತಾ ಸರ್ವ ಸಾಕ್ಷಿತ್ವದ ನಿಲುವಿನಿಂದ ' ನಾನು' ಎಂದು ಪ್ರಥಮ 
ಪುರುಷಕ್ಕೆ ಬದಲಿಸಿ , ಪುನಃ ' ನಾಗಪ್ಪ ' ಎಂದು ನಿಲುವನ್ನು ಬದಲಾಯಿಸುವುದು ಸುಲಭವಾಗಿ 
ಗೋಚರಿಸುತ್ತದೆ. ಹೀಗೆ ಸರ್ವಸಾದ ನಿಲುವಿನಿಂದ ಪ್ರಥಮ ಪುರುಷ ನಿರೂಪಣೆಗೆ, ಮತ್ತು 
ಅದಕ್ಕೆ ವಿರುದ್ದವಾಗಿ ಬದಲಾವಣೆಯನ್ನು ಸುಗಮವಾಡಿಕೊಡಲು ಕನ್ನಡದಲ್ಲಿ ಒಂದು ರ್ಸನಾಮ 
ವಿದೆ : ' ತಾನು', ' ಅವನು' ನಿಂದ ' ನಾನು' ವಿಗೆ ಹೊಡೆಯುವ ನೆಗೆತ ನೆಗೆತದಂತೆ ಕಾಣದೆ 
ತೇಲುವಿಕೆಯಂತೆ ಕಾಣಿಸಲು ' ತಾನು' ಒದಗಿಬರುತ್ತದೆ. ಒಂದುವೇಳೆ ಈ ಉದ್ಧತ ಭಾಗದಲ್ಲಿ 
ಕಾಣುವ ಅಸ್ತವ್ಯಸ್ತತೆ ನಿಜವಾಗಿಯೂ ಅಸ್ತವ್ಯಸ್ತತೆ ಅಲ್ಲದಿದ್ದರೆ ? ಇದು ತಾಂತ್ರಿಕ ತಪ್ಪಾಗಿರದೆ 
ಪ್ರಜ್ಞಾ ಪ್ರವಾಹತಂತ್ರವಾಗಿರಬಹುದೆ ? ಹಾಗೆಂದು ಹೇಳಲು ಕಾದಂಬರಿ ಸಾಕಷ್ಟು ಸಾಕ್ಷಿ ಒದಗಿಸು 
ವುದಿಲ್ಲ . ಸ್ವಲ್ಪ ಮೊದಲು ಕಾದಂಬರಿಯ ನಿರೂಪಣೆಯ ದೃಷ್ಟಿಕೋನದ ಬಗ್ಗೆ ಮಾಡಿದ ಆ ಕೈ ಸವನ್ನು 
ಮತ್ತೆ ಪ್ರಸ್ತಾಪಿಸಬಹುದು. ಕಾದಂಬರಿಕಾರರು ಬೇಕಾದಾಗ ನಾಗನಲ್ಲದೆ ಉಳಿದ ಪಾತ್ರಗಳ 
ಒಳಗಿನಿಂದ ಕೆಲಸಮಾಡುತ್ತಾರೆ ; ಬೆ:ಕಾದಾಗ ಪಾತ್ರಗಳ ಹೊರಗಿನಿಂದ, ಆದರೆ ಅವರು ಅನುಕಂಪ 
ದಿಂದ ಮಿಡಿಯುವುದು ನಾಗಪ್ಪನೊಬ್ಬನಿಗೇ . ಒಂದೆಡೆ ನಾಗಪ್ಪ ತನ್ನ ಮುಗ್ಧತೆ ಮತ್ತು ಸರಳತೆ ಬಗ್ಗೆ 
ಹೇಳಿಕೊಳ್ಳುತ್ತಾನೆ : 

ನಾನು ಜೀವನದಲ್ಲಿ ಬಹಳಷ್ಟಕ್ಕೆ ಆಸೆಪಟ್ಟ ವನಲ್ಲ. ( ಪು. 10) 
ಆಫೀಸಿನ ಕೆಲಸ ಬಿಟ್ಟರೆ ನನಗೆ ಬಹಳ ಪ್ರಿಯವಾದದ್ದು ಸಾಹಿತ್ಯ , ( ಪು. 10) 


ಆದರೆ ನಾಗಪ್ಪನಿಗಿಂತಲೂ ಕಳಕಳಕಳಿಯಿಂದ, ಉತ್ಸುಕತೆಯಿಂದ ಕಾದಂಬರಿಕಾರರು ಅವನ ಸರಳತೆ, 
ಸದ್ದು ಣಗಳನ್ನು ಸಾರುತ್ತಾರೆ: 

ಕಂಪನಿಯ ಸ್ಥಾನಮಾನಗಳ ಪಾವಟಿಗೆಗಳನ್ನು ಮೇಲೇರಿ ಹೋಗಬೇಕು ಎನ್ನುವಂತಹ ಮಹತ್ವಾ 
ಕಾಂಕ್ಷೆ ನಾಗಪ್ಪ ನಿಗಿಲ್ಲ. ( ಪು. 140) 
ಆರ್ ಎಂಡ್ ಡಿ ಬಿಟ್ಟರೆ ನಾಗಪ್ಪ ತುಂಬ ತನ್ಮಯತೆಯಿಂದ ತೊಡಗುತ್ತಿದ್ದುದ್ದು ಸಾಹಿತ್ಯದಲ್ಲಿ 
( ಪು. 140) . 


ಇಲ್ಲಿ ಕಾದಂಬರಿಕಾರು ಭಾಷೆ ನಾಗಪ್ಪನ ಭಾಷೆಗಿಂತಲೂ ಉತ್ಸುಕವಾಗಿರುವುದನ್ನು ಗಮನಿಸಬೆ ಕು . 
ನಾಗಪ್ಪ ಬಹಳಷ್ಟಕ್ಕೆ ಆಸೆಪಟ್ಟವನಲ್ಲ ' ಎಂದರೆ, ಕಾದಂಬರಿಕಾರ ಸ್ಥಾನಮಾನ', ' ಪಾವಟಿಗೆ , 
“ ಮಹತ್ವಾಕಾಂಕ್ಷೆ ಇತ್ಯಾದಿಯಾಗಿ ಹೇಳುತ್ತಾರೆ. 'ಪ್ರಿಯವಾದದ್ದು ' ಎಂದು ನಾಗಪ್ಪ ಸರಳವಾಗಿ 
ಹೇಳಿದರೆ ಕಾದಂಬರಿಕಾರ ತನ್ಮಯತೆಯಿಂದ ತೊಡಗುತ್ತಿದದ್ದು ' ಎನ್ನುತ್ತಾರೆ. ಇದೇ ರೀತಿ 
ನಾಗಪ್ಪನ ಸರಳತೆ , ಮುಗ್ಧತೆಯ ಬಗ್ಗೆ ಕಾದಂಬರಿಕಾರರು ಉತ್ಸುಕರಾಗುವುದನ್ನು ತೋರಿಸುವ 
ಹಲವು ಸಾಲುಗಳು : 


ನಾಗಪ್ಪನ ಮುಗ್ಧ ಸರಳತೆಯನ್ನು, ಮೆತ್ತಗಿನ ಸ್ವಭಾವವನ್ನರಿತ ಮೇಲಂತೂ ಅವರ ದುಷ್ಟ ಪ್ರವೃತ್ತಿ 
ಇನ್ನಷ್ಟು ಕ್ರೂರರೂಪ ತಾಳುತ್ತಿತ್ತು . ( ಪು. 41 ) 


26 0 ರುಜುವಾತು 


( ನಾಗಪ್ಪನಿಗೆ ಮುಂಬಯಿಯ ಹಾಟಲೊಂದರಲ್ಲಿ ಉಳಿದುಕೊಳ್ಳುವ ಹಕ್ಕೂ ಇತ್ತು . ಆದರೆ 
ನಾಗಪ್ಪ ತನ್ನ ಎಂದಿನ ಸರಳತನದಿಂದ ಖೇತವಾಡಿಯ ಈ ಹಳೇ ಗುಂಪಿಗೇ ಬಂದಿದ್ದ , ( ಪು. 97 ) . 


ಕಂಪನಿಯ ಬಗ್ಗೆ ತಾನು ಮಾಡಿದ್ದರ ಸಂಪೂರ್ಣ ಲಾಭವನ್ನು ಪಡೆದವರು ಬೇರೆಯವರೇ ಆಗಿದ್ದಾರೆ 
ಎಂಬುದರ ಅರಿವು ನಾಗಪ್ಪನ ತೀರ ಸರಳ ಮನಸ್ಸಿಗೆ ತಟ್ಟುವಂತಹದಲ್ಲ. ( ಪು. 129) . 


ನಾಗಪ್ಪ ನಿಗೆ ಗೆಳೆಯರೆಂದರೆ ಪ್ರಾಣ. ಅವರ ಸಲುವಾಗಿ ಏನನ್ನೂ ಮಾಡಲು ಸಿದ್ದ : ಅಂತಹ 
ಉತ್ಕಟತೆ ನಾಗಪ್ಪನ ಭಾವನೆಗಳಿಗಿದೆ. ( ಪು . 91 ). 


ವಿಚಾರಣೆಯನ್ನು ಎದುರಿಸುವ ಮೊದಲು ನಾಗಪ್ಪ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳು 
ವಾಗ ಅವನಿಗೆ ಕಾದಂಬರಿಕಾರರಿಂದ ದಕ್ಕುವ ಅನುಕಂಪ : 


ಅದೇ ಮೋರೆ, ತನ್ನದಾಗಿಯೂ ಬೇರೆಯೇ ಒಬ್ಬನದಾಗಿ ತೋರುತ್ತಿದು ದು : ಅದರ ಕಣ್ಣುಗಳಲ್ಲಿ 
ಮಡಿದ ನಿಷ್ಠಾ ಸ ಮುಗ ತೆ ನಾಗಪ್ಪನನ್ನು ಎಷ್ಟೊಂದು ಆಳಕ್ಕೆ ಕಲಕಿಬಿಟ್ಟಿತೆ೦ದರೆ ಅದರಿಂದಾಗಿ 
ಹುಟ್ರದ ಅಂತರ್ಮುಖತೆಯಿಂದ ಹೊರಬರಲು ಬಹಳ ಹೊತ್ತು ಹಿಡಿಯಿತು. ( ಪು. 261 - 62 ) . 


ಚಿತ್ತಾಲರು ನಾಗನ ಪರ ನಿಂತು, ಅವನನ್ನು ತೀರಾ ಮುಗ್ಗನನ್ನಾಗಿಸಿ ಉಳಿದವರೆಲ್ಲ ಕ್ರೂರಿಗಳು 
ಎನ್ನುವ ನಾಗಪ್ಪನ ನಿಲುವಿಗೆ ಪೂರ್ಣ ಕೊಟ್ಟು ಕೊಳ್ಳುತ್ತಾರೆ. ಇದರಿಂದಾಗಿ ಶಿಕಾರಿಯ ಪ್ರಪಂಚ 
ನಮ್ಮ ವಿಶ್ವಾಸವನ್ನು ಗಳಿಸುವುದರಲ್ಲಿ ಯಶಸ್ವಿಯಾಗುವುದಿಲ್ಲ, ನಾಗಪ್ಪ ವಿವರಿಸುವ ಪ್ರಪಂಚವನ್ನು 
ಯಾವ ಅಭ್ಯಂತರವಿಲ್ಲದೆ, ತಪಾಸಣೆ ಮಾಡದೆ ಕಾದಂಬರಿಕಾರರು ಓದುಗರ ಮುಂದಿಡುತ್ತಾರೆ. 
ಇದರಿಂದಾಗಿ ಸಾಹಿತ್ಯಕ ವಿಮರ್ಶೆಯ ಪ್ರಶ್ನೆಗಳು ಮನೋವಿಶ್ಲೇಷಣೆಯ ಪ್ರಶ್ನೆಗಳಾಗಿ ಪರಿವರ್ತಿತ 
ಗೊಳ್ಳುವ ಅಪಾಯವಿದೆ ಎಂದು ಮೊದಲೇ ಹೇಳಿಯಾಗಿದೆ. ನಾಗಪ್ಪನ ವಿಚಾರಗಳು ಚಿತ್ತಾಲರ 
ಅಭಿಪ್ರಾಯಗಳನ್ನು ಎಷ್ಟರಮಟ್ಟಿಗೆ ಹೋಲುತ್ತವೆ ಎನ್ನುವುದಕ್ಕೆ ಕೆಳಗೆ ಕೆಲವು ಉದಾಹರಣೆಗಳಿವೆ : 


ನಾಗಪ್ಪ 
“ದೇಹ ಸಾಯಬಾರದು ಎಂಬ ಸಂಕಲ್ಪದ 
ಹಿಂದೆ ಕೋಟಿ ವರ್ಷಗಳ ಇತಿಹಾಸವಿದ್ದರೆ, 
ಯಾಕೆ ಬದುಕಬೇಕು ಎಂದು ಕೇಳಿಕೊಳ್ಳುವ, 
ಅರಿಯಬೇಕೆನ್ನುವ ವಿವೇಕಪ್ರಜ್ಞೆ ತೀರ ಇತ್ತೀಚಿ 
ನದು, ಅಲ್ಲವೆ ? ” ( ಪು . 51) 


ಚಿತ್ತಾಲ 
“ ಜೀವಕೋಟಿಯ ವಿ ಕಾ ಸ ಕ ಮ ದಲ್ಲಿ 
“ ಬದುಕಬೇಕು' ಎಂಬ ಅಭೀಷ್ಟೆಯ ಹಿಂದೆ 
ಕೋಟಿ ವರ್ಷಗಳ ಇತಿಹಾಸವಿದ್ದರೆ, ಯಾಕೆ 
ಬದುಕಬೇಕು' ಎಂದು ಕೇಳಿಕೊಳ್ಳುವ ಮಾನ 
ವೀಯ ವಿವೇಕಪ್ರಜ್ಞೆ ತೀರ ಸದ್ಯದ್ದು , ” 

ನಾನೇಕೆ ಬರೆಯುತ್ತೇನೆ, 1976 


“ ಜಗತ್ತಿನಲ್ಲಿಯ ಎಲ್ಲ ಕಾಳಜಿಗಳಿಗೆ, 
ಜವಾಬ್ದಾರಿಗಳಿಗೆ 'ಕಂತ್ರಾಟು' ಹಿಡಿದ ನಮ್ಮ 
ವಿಮರ್ಶಕರು... ” ( ಪು. 141) 


“ ಜಗತ್ತಿನಲ್ಲಿಯ ಎಲ್ಲ ಕಾಳಜಿಗಳಿಗೆ, ಜವಾ 
ಬ್ಲಾರಿಗಳಿಗೆ ಕಂತ್ತಾಟು ಹಿಡಿದವರ ಹಾಗೆ 
ಮಾತನಾಡುವ ಇವರು ... .?” 
- ಸಾಹಿತ್ಯ ಮುಖಾಮುಖಿಯಾಗುವ 
ಕ್ಷಣಗಳು , 1979 


ಜನವರಿ - ಮಾರ್ಚ್ 


83 0 27 


“ನೀನು ಇಲ್ಲವೇ ಇಲ್ಲ ಎನ್ನುವಷ್ಟರಮಟ್ಟಿಗೆ 
ತನ್ನ ಹುಟ್ಟಿಗೆ, ತನ್ನ ಅಸ್ತಿತ್ವಕ್ಕೆ ನಿರಾಸಕ್ತಿ 
ವಾದ ; “ ನೀನು ಇದ್ದರೂ ಒಂದೇ , ಸತ್ತರೂ 
ಒಂದೇ ' ಎನ್ನುವ ರೀತಿಯಲ್ಲಿ ತನ್ನ ಬೆನ್ನು 
ತಿರುವಿ ಮೂಕವಾಗಿ ನಿಂತ ಈ ವಿಶಾಲ 
ವಿಶ್ವ ಕ್ರಮದಲ್ಲಿ ತನ್ನ ಇರುವಿನ ಪ್ರಸ್ತುತತೆ 
ಏನು ಎಂದು ಕಂಡುಕೊಳ್ಳುವುದೇ ನನಗೆ 
ಮುಖ್ಯವಾಗಿದೆ. ತನಗೀಗ ಮಹತ್ವದ್ದೆನಿಸು 
ತಿದ್ದುದು ತನ್ನ ಸಾಮಾಜಿಕ ಪ್ರಸ್ತುತತೆಯಲ್ಲ; 
ಸಮಾಜದಲ್ಲಿರುವ ತನ್ನ ಪ್ರಸ್ತುತತೆ ತನ್ನ 
ಹುಟ್ಟಿನ, ತನ್ನ ಇರುವಿನ ಪ್ರಸ್ತುತತೆ....” 
( ಪು. 50) . 


“ ನನ್ನ ಹುಟ್ಟನ್ನು , ಅಸ್ತಿತ್ವವನ್ನು ಅಲ್ಲಗಳೆ 
ಯುವಷ್ಟರಮಟ್ಟಿಗೆ ಅವುಗಳಿಗೆ ನಿರಾಸಕ್ತಿವಾದ 
ಈ ವಿಶಾಲ ವಿಶ್ವ ಕ್ರಮದಲ್ಲಿ , ಅಮೂರ್ತವಾದ 
ಸಮಾಜದಲ್ಲಿ ನನ್ನ ವೈಯಕ್ತಿಕ ಇರುವಿನ 
ಪ್ರಸ್ತುತತೆಯನ್ನು ಕಂಡುಕೊಳ್ಳುವ ಹಾಗೂ 
ಆ ಮೂಲಕ ತನ್ನ ಸಮಾಜವನ್ನು , ಈ ವಿಶ್ವ 
ವನ್ನು ಜೀವಂತವಾಗಿಸುವ , ಅರ್ಥ ಪೂರ್ಣ 
ವಾಗಿಸುವ ಕ್ರಿಯೆಯಲ್ಲಿ ನನ್ನ ಸೃಷ್ಟಿ ಕಾರ್ಯ 
ಮಹತ್ವ ಪೂರ್ಣವಾದ ಭಾಗವಹಿಸಿದೆ ಎಂದು 
ನನಗನಿಸುತ್ತದೆ. ” 


ನಾನೇಕೆ ಬರೆಯುತ್ತೇನೆ, 1976 


“ಇನ್ನೊಬ್ಬನನ್ನು ಧ್ವಂಸಗೊಳಿಸುವುದರಲ್ಲೇ 
ಸುಖ ಕಾಣುವ ಪ್ರಾಣಿ ತನ್ನ ಮೆದುಳಿನ 
ಬೃಹದಾಕಾರದ ಬಗ್ಗೆ ದುರಭಿಮಾನ ತಾಳುವ 
ಮನುಷ್ಯನೊಬ್ಬನೇ ಎಂದು ತೋರುತ್ತದೆ” 
( ಪು . 107) . 


“ಕೇವಲ ಕೊಲ್ಲುವ ಸುಖಕ್ಕಾಗಿ ಕೊಲ್ಲುವ, 
ನೋವಿಗೆ ಒಳಪಡಿಸುವ ಪ್ರಾಣಿ ಮನುಷ್ಯ 
ನೊಬ್ಬನೆ ” 

ಎರಿಕ್ ಫ್ರಾಮ್‌ನನ್ನು ಉದ್ಧರಿಸುತ್ತ , 
ಮನುಷ್ಯನ ಆಕ್ರಮಣಶೀಲತೆ ಹಾಗೂ 
ಕ್ರ್ಯ ದಲ್ಲಿ, 1980 


ಕಾದಂಬರಿಯ ನಾಯಕ ಮತ್ತು ಕಾದಂಬರಿಕಾರ, ಇಬ್ಬರ ನಡುವೆ ಸಾಮ್ಯವಿದ್ದರೆ ತಪ್ಪೇನೂ 
ಆಗಲಾರದು. ಆದರೆ ಇಬ್ಬರ ದೃಷ್ಟಿ ಕೋನದಲ್ಲಿ ಅಂತರವೇ ಇರದಿದ್ದರೆ ಕಾದಂಬರಿಯ ಚೌಕಟ್ಟಿಗೆ 
ಧಕ್ಕೆ ತಗಲುತ್ತದೆ. ಕಾದಂಬರಿಕಾರ ಕಾಫಾ ನಂತೆ ದ್ರಷ್ಟಾರನಾದರೆ ಮಾತ್ರ ಹೀಗೆ ಚೌಕಟ್ಟಿಗೆ ಧಕ್ಕೆ 
ಉಂಟಾದರೂ ಕೃತಿಯ ಮಣವನ್ನು ಉಳಿಸಿಕೊಳ್ಳಬಲ್ಲ. ಇಲ್ಲದಿದ್ದರೆ, ಕಾದಂಬರಿಕಾರನ ನಿರೂ 
ಸಣೆಗೂ ಕಥಾನಾಯಕನ ನಿರೂಪಣೆಗೂ ವ್ಯತ್ಯಾಸವಿಲ್ಲದೆ ನಾಯಕನ ಪಕ್ಷಪಾತಗಳು , ನ್ಯೂನತೆಗಳು 
ಕಾದಂಬರಿಕಾರನವೇ ಆಗಿಬಿಡುತ್ತವೆ. ಶಿಕಾರಿಯಲ್ಲಿ ಈ ದೋಷವಿರುವುದರಿಂದಲೇ ' ವಿಚಾರಣೆ 
ಯಂತಹ ಒಂದು ಒಳ್ಳೆಯ ದೃಶ್ಯ ಸಹ ಕಾದಂಬರಿಕಾರರಿಗೆ ತಮ್ಮ ನಾಯಕನನ್ನು ಓದುಗರಿಂದ 
“ ಮಡಿ' ಯಾಗಿಸುವ ದೊಡ್ಡ ಸಾಧನವಾಗಿಬಿಡುವಂತೆ ತೋರುತ್ತದೆ ; ಕಾದಂಬರಿಯನ್ನು ಮನೋ 
ವಿಶ್ಲೇಷಣೆಯಿಂದ ಬಚಾಯಿಸಲು ನಡೆಸುವ ರಕ್ಷಣಾ ತಂತ್ರದಂತೆ ತೋರುವ ಸಾಧ್ಯತೆ ಇದೆ. ಈ 

# ಒಂದು ಕೃತಿಯ ಚೌಕಟ್ಟಿನ ಬಗ್ಗೆ ನಾಗಪ್ಪನಿಗೂ ಅಂಥ ಗೌರವವಿದ್ದಂತೆ ಕಾಣಿಸದು. ಉದಾಹರಣೆಗೆ 
ಅವನು ಅರ್ಜುನರಾವ್ ನನ್ನು ಹೆದರಿಸಲು ಪ್ರಯತ್ನಿ ಸುವಾಗ ಕಾದಂಬರಿ ವಾಸ್ತವದಷ್ಟೇ ವಾಸ್ತವ ಅನ್ನು ತಾನೆ. 
ವಾಸ್ತವತೆಯ ಸತ್ಯಕ್ಕಿಂತಲೂ ( factual truth ) ಸೃಷ್ಟಿ ಸತ್ಯ ( fictional truth) ಹೆಚ್ಚು ಸಪ್ರಮಾಣ 
ವಾಗುವ ಸಾಧ್ಯತೆ ಇರಬಹುದೆಂದು ಅವನಿಗೆ ಅನಿಸದು . ಸೀತಾರಾಮನಿಗೆ ಬೆದರಿಕೆ ಹಾಕುವ ಸಂದರ್ಭದಲ್ಲಿ 
ಅವನು ಇದೇ ಧೋರಣೆ ತೋರುತ್ತಾನೆ : ಇನ್ನು ಮೇಲೆ ಸೀತಾರಾಮರಂಥವರನ್ನು ಬಯಲಿಗೆಳೆಯಲು ಕತೆ 
ಬರೆಯುವುದರ ಬದಲು ಜರ್ನಲಿಸಂಗೆ ಶರಣುಹೋಗುವುದಾಗಿ ತಿಳಿಸುತ್ತಾನೆ. ನಾಗಪ್ಪನ ಬರವಣಿಗೆ ಸ್ಪಷಿಸತ್ಯ 
ಕಾಗಿ ಇರುವಂತೆ ಅನಿಸುವುದಿಲ್ಲ . 


28 0 ರುಜುವಾತು 


ಹೀಗೆಂದಾಗ ಮತ್ತೊಂದು ಪ್ರಶ್ನೆ ಉಳಿಯುತ್ತದೆ : ಶಿಕಾರಿಯಲ್ಲಿ ದೃಷ್ಟಿ ಕೋನದ ಗೊಂದಲವಿರ 
ದಿದ್ದರೆ ಅದು ಉತ್ತಮ ಸಾಹಿತ್ಯಕೃತಿಯಾಗುತ್ತಿತ್ತೆ ? 

ಕಾಫಾನ ಬಗ್ಗೆ ಹೇಳುವುದಾದರೆ, ಅವನ ಸಾಹಿತ್ಯ , ಆತ್ಮಕಥನ ಒಂದರಲ್ಲೊಂದು ಹೆಣೆದು 
ಕೊಂಡುಬಿಟ್ಟಿವೆ. ಒಂದು ಪತ್ರದಲ್ಲಿ ಅವನು am literature' ಅನ್ನುತ್ತಾನೆ. ಅಂದರೆ 
ಅವನ ಪ್ರಕಾರ ಅವನದು ಸಂಪೂರ್ಣವಾಗಿ ಸಾಹಿತ್ಯಕ ಅಸ್ತಿತ್ವ , ಅವನ ದಿ ಟ್ರಯಲ್‌ , 
ದಿ ಕ್ಯಾಸಲ್ ಮತ್ತು ಅಮೆರಿಕ ಮೂರೂ ಪೂರ್ಣಗೊಂಡಿರದ ಕಾದಂಬರಿಗಳು ; ಅಂದರೆ 
ಅವುಗಳ ಚೌಕಟ್ಟು ತೆರಕೊಂಡಿರುವುವು. ಆದರೂ ಅವುಗಳಲ್ಲಿ ದೃಷ್ಟಿಕೋನದ ಅಸ್ತವ್ಯಸ್ತತೆ ಇಲ್ಲ . 
ಕಾಫಾ ತನ್ನ ನಾಯಕನನ್ನು ಓದುಗರಿಂದ ' ಮಡಿ' ಮಾಡುವುದಿಲ್ಲ. ತಮ್ಮ ಕಥಾನಾಯಕರ 
ಮತ್ತು ಪ್ರಪಂಚದ ನಡುವಿನ ಸೆಣಸಾಟ, ತನ್ಮೂಲಕ ಮೂಡುವ ' ಅರ್ಥ ' ದ ಬಗ್ಗೆ ಓದುಗರನ್ನು 
ದಿಕ್ಕು ತಪ್ಪಿಸುವ ಚೇಷ್ಟೆಗಳನ್ನು ಕಾಪ್ಪಾ ಮತ್ತು ಮೇಲ್ವಿಲ್ ರಂತಹ ಕಾದಂಬರಿಕಾರರು ಮಾಡುವು 
ದುಂಟು. ಆದರೆ ತಮ್ಮ ಈ ಚೆಷ್ಟೆಯನ್ನು ಗುರುತಿಸಲು ಸಾಕಷ್ಟು ಸೂಕ್ಷ ಸಾಕ್ಷಿಗಳನ್ನು ಅವರು 
ತಮ್ಮ ಕೃತಿಯಲ್ಲಿ ಅಡಗಿಸಿಯೂ ಇರುತ್ತಾರೆ. ಉದಾಹರಣೆಗೆ ದಿ ಕ್ಲಾಸಲ್ ಅನ್ನು ಠಕ್ಕನಾದ 
ಕೆ. ನ ಅರ್ಥದ ಅನ್ವೇಷಣೆಯನ್ನಾಗಿ ಪರಿಗಣಿಸಲು ಸಾಧ್ಯ . ಕಾಫ್ಘಾನ ಕಡೆಕಡೆಯ ಕೃತಿಗಳಲ್ಲಂತೂ 
ಅಂತರ್ಮುಖತೆ ತನ್ನದೇ ಷರತ್ತುಗಳನ್ನು ಬಾಹ್ಯ ಜಗತ್ತಿನ ಮೇಲೆ ಬಲಾತ್ಕಾರವಾಗಿ ಹೇರುವ ಯತ್ನ 
ಯಾವಾಗಲೂ ನಿಪ್ಪಲವಾಗುತ್ತದೆ ಎಂಬ ನಿಲುವನ್ನು ಕಾಣಲು ಸಾಧ್ಯ . ಮುಖ್ಯವಾಗಿ , ಕಾಫ್ಘಾನ 
ಕೃತಿಗಳು ಪ್ರಪಂಚದ ಬಗ್ಗೆ ಹೊಸ ಬೆಳಕನ್ನು ಚೆಲ್ಲುತ್ತವೆ. ಕಾಞ್ಞಾನ ಕಾದಂಬರಿಯ ನಾಯಕ ಇಡೀ 
ಮಾನವೀಯತೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾನೆ. ಬಾಹ್ಯ ಜಗತ್ತಿನೊಂದಿಗೆ ಸೆಣಸಾಡುವ ತನ್ನ 
ನಾಯಕ ತನ್ನ ವೈಯಕ್ತಿತೆಯನ್ನು ಮಾರಿ ಇಡೀ ಮಾನವಕುಲದ ಪ್ರತಿನಿಧಿಯಾಗುವಂತೆ ಮಾಡಲು 
ಕಪ್ಪಾ ಸಾಕಷ್ಟು ಶ್ರಮ ತೆಗೆದುಕೊಳ್ಳುತ್ತಾನೆ. ಆದರೆ ಶಿಕಾರಿಯ ನಾಗಪ್ಪ ದಿ ಟ್ರಯಲ್‌ನ 
ಕೆ. ನಂತೆಯೇ ಜಾಯ್ ಆದರೂ ಒಬ್ಬ ಪ್ರತ್ಯೇಕ, ವಿಶಿಷ್ಟ ವ್ಯಕ್ತಿ . ವಿಲಿಯಂ ಜೇಮ್ಸ್ , 
ಕಾನಾಡ್ ಲೊರೆನ್ಸ್ , ಕಾಸ್ಮಾ , ಟಾಲ್ಸ್ಟಾಯ್‌ರನ್ನು ಹೆಸರಿಸುವ ನಾಗಪ್ಪನಿಗೆ ವಿದ್ವತ್ ಇದೆ ; 
' ದರ್ಶನ' ದಕ್ಷತೆ ಇಲ್ಲ. ಅವನ ವಿಚಾರಗಳು ಅವನದಾಗಿರದೆ ಆ್ಯಂಟನಿ ಸ್ಟೋರ್, ಕಾನಾಡ್ 
ಲೊರೆನ್ಸ್ ಮುಂತಾದವರದಾಗಿರುತ್ತದೆ. ಶಿಕಾರಿಯ ವ್ಯವಸ್ಥೆ ಸಾಧ್ಯಮಾಡಿಕೊಡುವ ಅರ್ಥ 
ಒಬ್ಬ ಸ್ತ್ರೀ ಜಾಮ್ ವ್ಯಕ್ತಿಯ ಸ್ಥಿತಿಯ ಬಗ್ಗೆ ಯದು, ಒಂದು ವೇಳೆ ದೃಷ್ಟಿಕೋನದ ಗೊಂದಲವಿರ 
ದಿದ್ದರೆ, ಈ ' ಸಾಧಿತ' ಅರ್ಥ ಕಾದಂಬರಿಕಾರರ ಸಂಕಲ್ಪಿತ ಅರ್ಥ ಎರಡೂ ಒಂದೇ ಆಗಿರುತ್ತಿದ್ದು ವು. 
ಅಂದರೆ , ಈಗಿನ ರೂಪದಲ್ಲಿರುವ ಕೃತಿಯಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಮಡುವ ಜಾಯ್ ಸ್ಥಿತಿ 
ಪ್ರಜ್ಞಾಪೂರ್ವಕವಾಗಿಯೇ ಚಿತ್ರಿತವಾಗುತ್ತಿತ್ತು . ಈ ಕಾರಣಗಳಿಂದಾಗಿ ಶಿಕಾರಿಯು ಮನಃಶ್ಯಾಸ್ತ್ರ 
ಕೊಡುವ ಒಂದು ಬಗೆಯ ವ್ಯಕ್ತಿತ್ವದ [ ಜಾ ] ವಿವರವನ್ನು ಉದಾಹರಿಸುವ ಕೃತಿಯಾಗಿ 
ಮಾತ್ರ ಕಾಣುತ್ತದೆ - ಬೆಕ್ಕಿನ ಕಣು * ವಿನ ಸಂಪ್ರದಾಯದಲ್ಲಿ [ಆದರೆ ಆ ಸಂಪ್ರದಾಯದಲ್ಲಿ 
ತ್ರಿವೇಣಿಯ ಕೃತಿಗಿಂತಲೂ ಚಿತ್ತಾಲರದು ಬಹಳ , ಬಹಳ ಉತ್ತಮವಾದದ್ದು .] 
- ಹೀಗೆಂದಮಾತ್ರಕ್ಕೆ ಶಿಕಾರಿಗೆ ಸಾಹಿತ್ಯದಲ್ಲಿ ಗೌರವಯುತ ಸ್ಥಾನ ಇಲ್ಲ ಎಂದಲ್ಲ . ಅದರ - 
ಸ್ಥಾನವನ್ನು ಗುರುತಿಸಲು ಒಂದು ವಿಷಯವನ್ನು ಜ್ಞಾಪಕದಲ್ಲಿಡಬೇಕು. ಪಾಶ್ಚಾತ್ಯ ಕಾದಂಬರಿ. 
ಸಾಹಿತ್ಯ ಶ್ರೇಣೀಕೃತವಾದದ್ದು : ಪೊಲಿಟಿಕಲ್ ನಾವೆಲ್ , ಡಿಟೆಕ್ಟಿವ್ ನಾವೆಲ್ , ಪಿಕಾರೆಸ್ಟ್ 
ನಾವೆಲ್ , ಸೈನ್ಸ್ ಫಿಕ್ಷನ್ ,ರೋಮಾನ್ಸ್ ಇತ್ಯಾದಿಯಾಗಿ, ಕನ್ನಡದ ಕಾದಂಬರಿಲೋಕ ಇಷ್ಟರ 


* ಬೆಕ್ಕಿನ ಕಣ್ಣು ಸೀಳುವ್ಯಕ್ತಿತ್ವ (Schizophrenic Personality) ವನ್ನು ಉದಾಹರಿಸುವ 


ಜನವರಿ - ಮಾರ್ಚ್ 


83 0 29 


ಮಟ್ಟಿಗೆ ಶ್ರೇಣೀಕೃತವಾದದ್ದಲ್ಲ, ಆದರೆ ಹೋಲಿಕೆಯಲ್ಲಿ ಪಾಶ್ಚಾತ್ಯ ಸಮಾಜರಚನೆಗಿಂತ ನಮ್ಮ 
ಸಮಾಜರಚನೆ ಬಹಳ ಸಂಕೀರ್ಣವಿದ್ದಂತೆ ಕಾಣುತ್ತದೆ, ಅಲ್ಲಿನ ಸಾಮಾಜಿಕ ವರ್ಗಗಳು ಮುಖ್ಯವಾಗಿ 
ಮರೇ : ಮೇಲುವರ್ಗ , ಮಧ್ಯಮವರ್ಗ ಮತ್ತು ಕೆಳವರ್ಗ, ನಮ್ಮಲ್ಲಿ ವರ್ಗಪ್ರಜ್ಞೆ , ಅದಕ್ಕಿಂತಲೂ 
ಹೆಚ್ಚಾಗಿ ಜಾತಿ ಪ್ರಜ್ಞೆ ಉಂಟು. ಹೀಗಾಗಿ ನಮ್ಮ ಸಾಮಾಜಿಕ ಪ್ರಜ್ಞೆ , ಐರೋಪ್ಯರ ಸಾಮಾಜಿಕ 
ಪ್ರಜೆಗಿಂತಲೂ ಒಂದು ಅರ್ಥದಲ್ಲಿ ಹೆಚ್ಚು ಸಂಕೀರ್ಣವಾಗಿರಲು ಸಾಧ್ಯ . ಇದರಿಂದಾಗಿ ಕನ್ನಡದ 
ಓದುವ ಸಾಮಾಜಿಕ ಕಾಳಜಿಯನ್ನು ತೋರುವ ಯಾವುದೇ ಕಾದಂಬರಿಯಲ್ಲಿ ಕೂಡಲೆ ಆಸಕ್ತಿ 
ತೋರುತ್ತಾನೆ. ಸಾಮಾಜಿಕ ಸಮಸ್ಯೆಗಳನ್ನು ಎತ್ತಿದ ಮಾತ್ರಕ್ಕೆ ಕನ್ನಡದಲ್ಲಿ ಕಾದಂಬರಿಗಳು ಓದುಗರ 
ಆಸಕ್ತಿಯನ್ನು ಕೆರಳಿಸಲು ಸಾಧ್ಯ . ಅಂದರೆ, ಸಾಹಿತ್ಯಕ ವಿಮರ್ಶೆಯ ಸಲಕರಣೆಗಳ [ ಬಂಧ, 
ದೃಷ್ಟಿಕೋನ, ಪಾತ್ರ , ಇತ್ಯಾದಿ) ಮೂಲಕ ಕಾದಂಬರಿಯನ್ನು ಪರಿಶೀಲಿಸುವ ಮೊದಲೇ ಕೃತಿಯ 
ಸಾಮಾಜಿಕ ಪ್ರಸ್ತುತತೆಯ ಚರ್ಚೆ ನಡೆಯುವ ಸಾಧ್ಯತೆ ಕನ್ನಡದ ಕಾದಂಬರಿ ಕ್ಷೇತ್ರದಲ್ಲಿದೆ. 
ಆರ್ತ‌್ರ ಕಾನನ್ ಡಾಯಲ್‌ನಂಥವರೆನಾದರೂ ಕನ್ನಡದಲ್ಲಿ ಈಗ ಬರೆದರೆ ಅವರ ಕೃತಿಗಳಿಗೆ 
ಏನು ಬೆಲೆ ಸಿಗಬಹುದು ? ಕಾನನ್ ಡಾಯಲ್ ನದು ಗಹನವಾದ ಕೃತಿಗಳಲ್ಲದಿದ್ದರೂ ಅವನ 
ಓದುಗರ ಸಂಖ್ಯೆ ಶತಮಾನದಲ್ಲಿ ಕಡಿಮೆಯಾಗಿಲ್ಲ. ಸಾಮಾಜಿಕ ಪ್ರಸ್ತುತತೆಯಿಂದಲೇ ಶರ್ಲೋಕ್ 
ಹೋಲ್ಮನನ್ನು ನೋಡುವವನಿಗೆ ಹೆಚ್ಚೇನೂ ಸಿಗದು , ಶರ್ಲೋಕ್ ಹೋಲ್ಸ್ , ಸೆ ಮೇಸನ್ರು 
ಸಾಧ್ಯರಾಗುವುದು ಶ್ರೇಣೀಕೃತ ಸಾಹಿತ್ಯರಂಗದಲ್ಲಿ, ಶಿಕಾರಿಯ ಬಗ್ಗೆ ಇಷ್ಟು ಹೇಳಬಹುದು : 
ಚಿತ್ತಾಲರ ಈ ಕಾದಂಬರಿಯ ಮೂಲಕ ಹೊಸದೊಂದು ಶ್ರೇಣಿಯನ್ನು ಸೈಕಲಾಜಿಕಲ್ 
ಛಿಲ್ಲ‌ನದು - ತೆಗೆಯುವ ಭರವಸೆ ಮೂಡಿಸಿದ್ದಾರೆ. 


ಗ್ರಂಥಋಣ 
1 . Anxiety and Neurosis : Charles Ryeroft 
2 . The Dynamics of Creation : Anthony Storr 
3 , Jung : Antiiony Storr. 
4, ಸಾಹಿತ್ಯ , ಸೃಜನಶೀಲತೆ ಮತ್ತು ನಾನು ( ಪ್ರಬಂಧ ಸಂಕಲನ) : ಯಶವಂತ ಚಿತ್ತಾಲ. 
5. ತುಳ್ಳುಗಾರ ಚಿತ್ತಾಲ' ಡಿ. ಎ. ಶಂಕರ್ -( ಪುಸ್ತಕಪುರವಣಿ, ಜನವರಿ 1980) 


With best compliments : 


DEEPAK FINANCIERS (REG .) 

3 rd MAIN P. J. EXTENSION , 

DAVANGERE - 577002. 


30 0 ರುಜುವಾತು 


ಕುರುಕ್ಷೇತ್ರದ ದುರಸ್ತ್ರರಂಗಕ್ಕೆ ಪಾತ್ರವಿನ್ಯಾಸ. 


0 ಜಿ ಎನ್ ಚಕ್ರವರ್ತಿ 


(ಉದಾಹೃತಶ್ಲೋಕಗಳು ಗೋರಖ್ ಪುರದ ಸಂಪುಟಗಳನ್ನವಲಂಬಿಸಿವೆ). 


ಕೌರವ - ಪಾಣ ನರ ಹೋರಾಟವನ್ನು ಉದಾಹರಣೆಯಾಗಿಟ್ಟು ಕೊಂಡು ಗುರ್ಣೋದ್ಭವ 
ವಾದ ಲೋಕಚುತನನ್ನೆ ಪ್ರಕಾಶಗೊಳಿಸಿರುವ ಮಹಾಭಾರತ ( ಇತಿಹಾಸಪ್ರದೀಪ) ಎಂದು 
ಪ್ರಶಂಸಿತವಾಗಿದೆ. 


(ಲೋಕಗರ್ಭಗೃಹಂ ಕ್ಯಂ ಯಥಾ ವತ್ಸಂ ಪ್ರಕಾಶಿತಮ್ ' ( ಆದಿ 187 ) 


ಸಕಲ ಲೋಕಗರ್ಭಗೃಹವೂ ಯಥವತ್ತಾಗಿ ಪ್ರಕಾಶಿತವಾಗಿದೆಯೆಂಬ ಘೋಷಣೆ ಇರುವುದರಿಂದ ಇಲ್ಲಿ 
ವರ್ಣಿತವಾಗಿರುವುದು ಯಾವುದೋ ಒಂದು ಕಾಲದಲ್ಲಿ ನಡೆದ ಎರಡು ಗುಂಪುಗಳ ಹೋರಾಟ ಮಾತ್ರ 
ವಲ್ಲ, ಮಾನವನ ಇತಿಹಾಸದಲ್ಲಿ ಅನುಸ್ಮತವಾಗಿ ನಡೆಯುತ್ತಿರುವ ಘರ್ಷಣೆಗಳ ಸತ್ಯ ಸ್ವರೂಪವನ್ದನೆ 
ವಿವರಣೆ, ಕಠೋರಸನ್ನಿವೇಶದ ಇಂಥ ಒಂದು ಘರ್ಷಣೆಯನ್ನು ಕವಿ ಪ್ರತ್ಯಕ್ಷವಾಗಿ ಕಂಡು ವಿನುಸಿದ್ದಾನೆ. 
ಈ ಹೋರಾಟಕ್ಕೆ ಅವನು ಹೊರಗಿನವನಲ್ಲ. ತನ್ನ ವಂಶಸ್ಥರ ಪರಸ್ಪರ ಹೋರಾಟವನ್ನು ತಪ್ಪಿಸಿ 
ಶಾಸ್ತ್ರಿ ಸ್ಥಾಪನೆ ಮಾಡಲು ಕೆಲವು ಸಲ ತಾನೂ ಪ್ರವೆಶಿಸಿ ವಿಫಲವಾದ ಸನ್ನಿವೇಶಗಳ ಪರಿಶೀಲನದಿಂದ 
ಅದರ ಸ್ವರೂಪವನ್ನೂ ಮೂಲಕಾರಣವನ್ನೂ ಹೋರಾಟದ ಫಲವನ್ನೂ ಕವಿ ನಿರುದ್ವಿಗ್ನನಾಗಿ , 
ನಿರ್ಲಿಪ್ತನಾಗಿ , ಕಾವ್ಯಾತ್ಮಕವಾಗಿ ವರ್ಣಿಸಿದ್ದಾನೆ. 


' Poetry for Vyasa is a distilled essence of History' : Sri Aurobindo . 


ಸಾಮರಸ್ಯ ಸಂಪಾದನೆ, ಅದರ ಫಲವಾದ ಆನಸ್ಥಾನುಭವವೇ ಜೀವನದ ಧೈಯ ಎಂಬುದು 
ಉಪನಿಷತ್ತಿನ ಸಂದೇಶವಾದರೆ ಆ ಆದರ್ಶವನ್ನು ಸಾಧಿಸಲಾಗದ ಸ್ಪರ್ಧಾಯುತವಾದ ಐತಿಹಾಸಿಕ 
ಜೀವನದಲ್ಲಿ ವೈರಸ್ಯವೇ ಅಧಿಕವಾಗಿ ಅದರ ಫಲವಾದ ದುಃಖವೇ ಅನುಭವವೇದ್ಯ ಎಂಬುದನ್ನು 
ಇತಿಹಾಸಪ್ರದೀಪ ಪಾತ್ರ ವಿವರಣೆಗಳೊಡನೆ ಚಿತ್ರಿಸಿದೆ. ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಜಯ 
ಲಭಿಸಿದರೂ ಲೋ ಭಕಾಗಿ ಜ್ಞಾತಿಕುಲಕ್ಷಯಕಾರನಾದ್ದರಿಂದ ನನ್ನ ದುಃಖ ವರ್ಣನಾತೀತ. 
ಈ ಜಯವೆ ನನಗೆ ಅಪಜಯದಂತಿದೆ.) 


(ಇದಂ ನನು ಮಹದುಃಖಂ ವರ್ತತೇ ಹೃದಿ ನಿತ್ಯ ದಾ ! 
ಜಯೋsಯವುಜಯಾಕಾರೋ ಭಗವನ್ ಪ್ರತಿಭಾತಿ ಮೇ 1' ( ಶಾಂತಿಪರ್ವ I . 14 ) 


ಜನವರಿ- ಮಾರ್ಚ್ 


83 


0 31 


ಎಂದು ಧರ್ಮರಾಜ ಗಭೀರವಾದ ದುಃಖವನ್ನು ಹೊರಸೂಸುತ್ತಾನೆ. ಹೋರಾಟದಲ್ಲಿ ಜಯವೆ 
ಸಂತಾಪಕ್ಕೆ ಕಾರಕನಾದರೆ , ಮಾನವನ ಇತಿಹಾಸವನ್ನು ಪ್ರತಿಬಿಂಬಿಸುವ ಕೌರವ - ಪಾಣ್ಣವರಲ್ಲಿ 
ಈ ದುರಕ್ಕೂ ದುಃಖಕ್ಕೂ ಕಾರಣರಾರು ಎಂಬುದು ವಿಮರ್ಶನೀಯವಾದ ವಿಷಯ . 

ಧರ್ಮರಾಜನೂ ಅವನ ಅನುಯಾಯಿಗಳೂ ದೈವೀಸಂಪದ್ಯುಕ್ಯರು ; ದುರೋಧನ ಮತ್ತು 
ಅವನ ಶಾಖೆಗಳು ಆಸುರೀ ಶಕ್ತಿ ಪ್ರದರ್ಶಕರು ಎಂಬುದು ಒಂದು ಮತ, ಈ ಅಭಿಪ್ರಾಯವುಳ್ಳವರು 
ಪಾಣನ-ಕೌರವರ ಹೋರಾಟವನ್ನು ದೇವಾಸುರರ ಯುದ್ಧಕ್ಕೆ ಹೋಲಿಸುತ್ತಾರೆ. “ ಮನ್ಯುಮಯ ' 
ನಾದ ದುಯ್ಯೋ ಧನನೇ ಕುರುಕ್ಷೇತ್ರದ ದುರಸ್ತಿ ಕೆಲ್ಲ ಕಾರಣ ಎಂಬ ಸಿದ್ದಾನಕ್ಕೆ ಬಂದಿದ್ದಾರೆ. 
ದೇವತೆಗಳ ಸ್ವಾರ್ಥ ಮತ್ತು ಕೌಟಿಲ್ಯಗಳು ಮಾತ್ರ ಇವರ ಗಮನಕ್ಕೆ ಬರುವುದಿಲ್ಲ. ದೇವತೆಗಳು 
ದಮರಹಿತರು ಎಂದುದು ವಿದಿತವಿಷಯ . ಆದ್ದರಿಂದಲೆ ಪ್ರಜಾಪತಿ ' ದಾಮ್ಯತ- ದನವುಳ್ಳವರಾಗಿರಿ' 
ಎಂದು ದೇವತೆಗಳಿಗೆ ವಿವೇಕ ಹೇಳಿದನು. ಜೂಜುಗಾರನಾದ ದುರ್ದೂತದೇವಿ ) ಧರ್ಮರಾಜನಿಗೂ 
ಈ ( ಬೃಹದಾರಣ್ಯಕ ಉಪನಿಷತ್ತು 5 , 2 ) ಉಪದೇಶ ಅತ್ಯವಶ್ಯವಾಗಿತ್ತು , 

ಮಹಾಭಾರತದ ಸನ್ನಿವೇಶ ಮತ್ತು ಪಾತ್ರಗಳ ಸೂಕಪರಿಶಿಲನೆಯಿಂದ ಮೇಲಿನ ಮತ 
ಸರಿಗ್ರಾಹ್ಯವಲ್ಲ ಎಂದು ಹೇಳಬಹುದು. ' ಸಾತ್ವಿಕ' ರಾದ ಸಾಣ್ಣವರ ವ್ಯವಹಾರಗಳು ' ರಾಜಸ' ರಾದ 
ಕೌರವರ ದುಃಖಕ್ಕೂ ದ್ವೇಷಕ್ಕೂ ಕಾರಣ ಮತ್ತು ಪೋಷಕವಾಗಿವೆ. ಕೆಲವು ಸನ್ನಿವೇಶಗಳನ್ನು 
ಸುಶೀಲಿಸಿದರೆ ರಾಜಸ'ರ ನ್ಯೂನತೆಗಿಂತ ಸಾತ್ವಿಕ' ರ ಮನೋದೌರ್ಬಲ್ಯವೇ ಅಧಿಕ ಎಂದು 
ತಿಳಿಯುತ್ತದೆ. ಪಾಣವರ ಅಭ್ಯುದಯವನ್ನು ಕಂಡು ದುಯ್ಯೋ ಧನ ಅಸೂಯೆ ಹೊಂದಿದ್ದು ಸಕಾರಣ 
ವಾಗಿದೆ. ಏಕಲವ್ಯನ ವಿಷಯದಲ್ಲಿ ಅರ್ಜುನ ಅಸೂಯೆಹೊಂದಿದ್ದು ನಿಷ್ಕಾರಣ ಮತ್ತು ಸ್ವಾರ್ಥ, 
ಅರ್ಜುನನನ್ನು ತೃಪ್ತಿಪಡಿಸಲುದ್ರೋಣನೂ ಅನುಚಿತವಾಗಿ ವರ್ತಿಸಿದನು. ಆದರೂ ದುರೋಧ 
ನಾದಿಗಳೇ ನಿಂದೆಗೆ ಪಾತ್ರರಾದರು. ಇತಿಹಾಸದಲ್ಲಿರುವ ವೈಪರೀತ್ಯಗಳಲ್ಲಿ ಇದೊಂದು. 


( 1 ) ಕವಿಯ ಸಮಷ್ಟಿ ದರ್ಶನಕ್ಕೆ ಇತಿಹಾಸಜೀವನ ಎರಡು ವಿಧವಾದಹೋರಾಟಗಳಿಂದ ಕೂಡಿದ 
ಸಂಗ್ರಾಮಕ್ಕೆ ತ್ರವಾಗಿ ಕಂಡಿತು. ಒಂದು : ಅದೃಷ್ಟವಾದ ವಿಧಿಯ ಪ್ರಭಾವಕ್ಕೆ ವಶನಾದ ವ್ಯಕ್ತಿ 
ತನ್ನ ಉಳಿವಿಗಾಗಿ, ಆತ್ಮಶಕ್ತಿ ಸ್ವಾತಂತ್ರಗಳಿಗಾಗಿ ಮಾಡುವ ಸಾಹಸಪ್ರಯತ್ನ, ಇನ್ನೊಂದು : 
ವಿಭಿನ್ನ ಪ್ರವೃತ್ತಿಗಳುಳ್ಳ ಮಾನವರ ಪರಸ್ಪರ ಘರ್ಷಣೆ , ಇತಿಹಾಸದ ಅಂತರಾಳದಲ್ಲಿ ಮಾನವನ 
ದೃಷ್ಟಿಗೆಗೋಚರವಾಗದ ವಿಧಿಶಕ್ತಿಯ ಪ್ರವಾಹ ರಹಸ್ಯವಾಗಿ ಹರಿಯುತ್ತಿದೆ. ಮಾನವನ ಸುಖ 
ದುಃಖಾದಿಗಳಿಗೆ ಗಮನಕೊಡದ ಈ ಶಕ್ತಿ ಪ್ರವಾಹದಲ್ಲಿ ವ್ಯಕ್ತಿಗಳ ಮತ್ತು ಸಮುದಾಯಗಳ ವ್ಯವಹಾರ 
ಮತ್ತು ಸಂಸಿದ್ಧಿ ಗಳೆಲ್ಲ ತೇಲಿಮುಳುಗುತ್ತವೆ. ಪ್ರಬಲಶಕ್ತಿಗಳ ಹೋರಾಟ - ವಿನಾಶಗಳೇ ಇದಕ್ಕೆ 
ಸಾಕ್ಷಿ , ವಿಧಿಯ ಪ್ರಭಾವವನ್ನು ಕವಿ ಅನೇಕ ಕಡೆ ಸೂಚಿಸಿ ಕುರುಕ್ಷೇತ್ರದಂಥ ದುರನ್ನವೂ ವಿಧಿವಿಹಿತ 
ಎಂಬುದನ್ನು ಸ್ಪಷ್ಟ ಪಡಿಸಿದ್ದಾನೆ. 
- ಇತಿಹಾಸತ್ಯದರ್ಶನಕಾರರಲ್ಲಿ ಇತಿಹಾಸಪ್ರವಾಹ ರೇಖಾತ್ಮಕ ( Linear ) ಮತ್ತು 
ಚಾತಕ ( Cyclic ) ಎಂದು ಎರಡು ಮತ, ಪುರುಷನ ಶಕ್ತಿ ಸ್ವಾತಂತ್ರಗಳಿಂದ ನಿರಂತರ ಪ್ರಗತಿ 
ಸಾಧ್ಯ ಎಂಬುದು ಮೊದಲನೇ ಮತದ ಸಿದ್ದಾನೆ . ನಿರಂತರ ಪ್ರಗತಿ ಸಾಧ್ಯವಿಲ್ಲ ಎಂಬುದು ಎರಡನೇ 
ಮತ ವ್ಯಾಸನ ದೃಷ್ಟಿ ಎರಡನೆಯದು. ಇತಿಹಾಸದ ವ್ಯವಹಾರಗಳೆಲ್ಲ ಚಕ್ರಾತ್ಮಕ ( Cyclic ). 
ಕೃ ತಪ್ರೇತಗಳು ಉರುಳಬೇಕು. ದ್ವಾಪರ ಕಳೆದು ಕಲಿ ಆರಂಭವಾಗಲೇಬೇಕು. ಇದು ಕಾಲನಿಯಮ . 


* ಶ್ವಃ ಸ್ವಃ ಪಾಪಿಷ್ಠ ದಿವಸಾಃ ಪೃಥಿವೀ ಗತಯವನಾ” ( ಆದಿಪರ್ವ 12746 ) 
32 ] ರುಜುವಾತು 


ಮುಂದೆ ಮುಂದೆ ಬರುವ ದಿವಸಗಳು ಪಾಪಭೂಯಿಷ್ಠವಾಗಿರುತ್ತವೆ. ಸೃದ್ಧಿಯಲ್ಲಿ ನೈತಿಕಶಕ್ತಿ 
ಚೈತನ್ಯವನ್ನು ಕಳೆದುಕೊಂಡಿದೆ. ಭಯಂಕರವಾದ ದಿನಗಳು ಕಾಣಲಿವೆ ಎಂದು ವ್ಯಾಸ ಸತ್ಯವತಿಗೆ 
ತಿಳಿಸಿದಂತೆಯೆ 


( ಉತ್ಪಾತಾನಾಂ ಫಲಂ ಮಹತ್ '.... ಕಾಲೋ ಹಿ ದುರತಿಕನ ?? ( ಸಭಾ, 46, 10 - 6) 


“ ಮುಂದೆ ಭಯಂಕರವಾದ ಅನಾಹುತ ಸಂಭವಿಸುತ್ತದೆ. ಅದು ಕಾಲದ ಪ್ರಭಾವ, ನೀನು ತಡೆಯು 
ವುದಕ್ಕಾಗದಿದ್ದರೂ ಅದಕ್ಕೆಲ್ಲ ನೀನೇ ಕಾರಣನೆಂದು ನಿನಗೆ ಅಪವಾದ ಬರುತ್ತದೆ' ಎಂದು ಯುಧಿಷ್ಠಿರ 
ನನ್ನು ಎಚ್ಚರಿಸುತ್ತಾನೆ. ಇತಿಹಾಸಚಕ್ರದಲ್ಲಿ ಮಾನವನ ಪ್ರತಿಭೆಯೊಡನೆ ಅವನ ವಿವೇಕದ ನಾಶವೂ 
ಆಗಲೇಬೇಕೆಂದು ಕಾಲದ ಸಾರ್ವಭೌಮತ್ವವನ್ನು ವಿವರಿಸಿದ್ದಾನೆ. ( ಮೌಸಲ ಸರ್ವ 8, 32 .34 ) 
ಭಗವದ್ಗೀತೆಯಲ್ಲೂ ಸಹ “ಮಯ್ಯ ನೇಕೇ ನಿಹತಾಃ ಪೂರ್ವಮೇವ' ( 11 - 33 ) ಇತ್ಯಾದಿ ಪ್ರಕಟನೆ 
ಗಳಿಂದ ಇತಿಹಾಸದ ಪಾತ್ರಗಳೆಲ್ಲ ವಿಧಿಯ ಕೈಗೊಂಬೆಗಳು ಎಂದು ಸ್ಪಷ್ಟ ಪಡಿಸಿದ್ದಾನೆ. ಕೌರವ 
ಪಾಂಡವರೆಲ್ಲ ಕುರುಕ್ಷೇತ್ರದ ದುರಂತಕ್ಕೆ ನಿಮಿತ್ತ ಮಾತ್ರ ಎಂಬುದು ಕವಿಯ ಕಾವ್ಯಾತ್ಮಕ 
ಸಿದ್ದಾನ . 

( 2) ಕುರುಕ್ಷೇತ್ರದ ಸಂಗ್ರಾಮಕ್ಕೆ ಕಾರಣವಾಗಿ ವಿಧಿಯ ಕೈಗೊಂಬೆಗಳಾದ ಪಾತ್ರಗಳಲ್ಲಿ ನೀವು 
ನಿಗೆ ಅಗ್ರಸ್ಥಾನ. ಅವನ ರಜೋಭೂಯಿಷ್ಠವಾದ ಚೆಷ್ಟೆಗಳಿಲ್ಲದಿದ್ದರೆ ದುರಸ್ತವೇ ಸಂಭವಿಸುತ್ತಿರಲಿಲ್ಲ 
ವೇನೋ ಎಂಬಂತೆ ತೋರುತ್ತೆ , ಕೌರವರ ದ್ವೇಷಕ್ಕೆ ಬೀಜ ಬಿತ್ತಿದವನೆ ಭೀಮ . ಚಿಕ್ಕ ವಯಸ್ಸಿನಲ್ಲಿ 
ಕೌರವರೊಡನೆ ಆಟವಾಡುತ್ತಿದ್ದಾಗ ಇವನ ರಾಜಸಶಕ್ತಿ ಪ್ರಕಾಶನ ಆರಂಭವಾಯಿತು. 


( ಹರ್ಷಾತ್ ಪ್ರಕ್ರೀಡಮಾನಾಂಸ್ತಾನ್ ಗೃಹ್ಮ ರಾಜನ್ನಿ ಲೀಯತೇ ” ( ಆದಿ, 127• 17 24 ) 


ಸಂತೋಷದಿಂದ ಆಟವಾಡುತ್ತಿದ್ದ ಧೃತರಾಷ್ಟ್ರನ ಮಕ್ಕಳನ್ನು ನಾನಾ ವಿಧವಾದ ಚಿತ್ರಹಿಂಸೆಗೊಳ 
ಪಡಿಸಿ ತಾನು ಸಂತೋಷಪಡುತ್ತಿದ್ದ. ಅವರಿಗೆ ಭೀಮ ಭಯಂಕರನಾಗಿ ಮೃತ್ಯು ಪ್ರಾಯನಾಗಿಯೆ 
ಕಂಡ, ಅವನ ಇರುವಿಕೆಯಿಂದ ಅವರ ಅಸ್ತಿತ್ವಕ್ಕೆ ` ಆಪತ್ತು ಎಂಬ ಭೀತಿಯನ್ನು ಹುಟ್ಟಿಸಿದ. 

ಇವೆಲ್ಲ ಎಳೆ ವಯಸ್ಸಿನ ಅಜ್ಞಾನ, ಅವಿವೇಕ' ( ಬಾಲ್ಯಾನ್ನದ್ರೋಹಚೇತಸಾ) ಎಂದು 
ವ್ಯಾಸನೇನೋ ಭೀಮನಿಗೆ ನೀತಿರಕ್ಷಣೆ ಕೊಟ್ಟರೂ ಇದು ಕೌರವರಿಗೆ ಯಾವ ಆಶ್ವಾಸನೆಯನ್ನೂ 
ನೀಡಲಿಲ್ಲ. ಬಾಲ್ಯದಲ್ಲಿ ಮಾತ್ರ ಇವನು ರಾಜಸ ಅನಂತರ ಸರಿಹೋಗಬಹುದು ಎಂಬ ವಾಸನ 
ನಿರೀಕಣೆಯೂ ಸರಿಯಾಗಲಿಲ್ಲ. ಯುದ್ಧಾನಂತರವೂ ತನ್ನ ರಾಜಸ ವ್ಯವಹಾರಗಳಿಂದ ಧೃತರಾಷ್ಟ 
ನಿಗೆ ಮನೋವ್ಯಥೆಯನ್ನುಂಟುಮಾಡುತ್ತಿದ್ದುದರಿಂದ 


ರಾಜಾ ನಿರ್ವದನಾಪೇದೇ ಭೀಮವಾಗ್ವಾಣಪೀಡಿತಃ' ( ಆಶ್ರಮವಾಸಿಕ ಪರ್ವ 3:13 ) 


ಭೀಮನಿಗೆ ರಾಜಸಗುಣ, ಪರಪೀಡನ ಸಹಜವಾಗಿ ಬಂದುದು ; ಅವನ ವ್ಯಕ್ತಿತ್ವವೇ ರಜೋಮಯ 


ಎನ್ನಬಹುದು. 


ಕೇವಲ ತನ್ನ ವಿನೋದಕ್ಕಾಗಿ ಕೌರವರ ವಿನೋದವನ್ನು ಕೆಡಿಸಿ ಅವರಿಗೆ ಚಿತ್ರಹಿಂಸೆ ಕೊಡುತ್ತಿದ್ದುದ 
ರಿಂದ ದುದ್ಯೋಧನನ ದ್ವೇಷಕ್ಕೆ ಅದು ಅಂಕುರವಾಯಿತು. ಅವನು ಸೇಡು ತೀರಿಸಲು ನಿರ್ಧರಿಸಿದ, 
ಭೀಮನನ್ನು ಕೊಲ್ಲಲು ಅನೇಕ ಪ್ರಯತ್ನಗಳನ್ನು ಮಾಡಿದ. ಅವನಿಗೆ ಸ್ವಶಕ್ತಿ ಮತ್ತು ಉಳಿದ 
ಪಾಂಡವರ ರಕ್ಷಣೆ ಇದ್ದುದರಿಂದ ಅವನನ್ನು ಕೊಲ್ಲಲಾಗಲಿಲ್ಲ. ಪಾಂಡವರಿದ್ದರೆ ತನ್ನ ಮತ್ತು ತನ್ನ 


ಜನವರಿ- ಮಾರ್ಚ್ 83 0 33 


ತಮ್ಮಂದಿರಿಗೆ ಉಳಿಗಾಲವಿಲ್ಲ ಎಂಬ ಭೀತಿ ದೃಢವಾಯಿತು. ಅವರನ್ನೆಲ್ಲ ಒಟ್ಟಿಗೆ ನಾಶಪಡಿಸಿ ಸಕಲ 
ರಾಜ್ಯಕ್ಕೂ ತಾನೇ ಸಾರ್ವಭೌಮನಾಗಬೇಕೆಂದಪೆ ಕ್ಷಿಸಿದ, 

(3 ) ಇಷ್ಟರಲ್ಲಿ ಗರಡಿಯ ಪ್ರದರ್ಶನ, ಯಾದೃಚ್ಛಿಕವಾಗಿ ಕರ್ಣನ ಪ್ರವೇಶ, ಕರ್ಣನು ಬಾಲಕರ 
ಗರಡಿಯನ್ನು ಪ್ರವೇಶಿಸಿದಾಗಲೆ ವಿಧಿ ಭಾರತಸಂಗ್ರಾಮಕ್ಕೆ ಮುನ್ನುಡಿ ಬರೆಯಿತು. ಕರ್ಣನ ಆಗಮನ 
ದುಯ್ಯೋ ಧನನ ದ್ವೇಷಾಗ್ನಿಗೆ ತುಪ್ಪ ಎರೆದಂತಾಯಿತು. ಕರ್ಣನನ್ನು ಭೀಮ ಮೂದಲಿಸಿದ್ದು 
ದುದ್ಯೋಧನನದ್ವೇಷವನ್ನು ಉಲ್ಬಣಗೊಳಿಸಿತು . ಅಲ್ಲದೆ, ದ್ಯೋತಸಭಾಂಗಣದಲ್ಲಿ ಸದಸ್ಯರೆಲ್ಲರ ನಡುವೆ 
ದೌ ಸದಿಯ ಅವಮಾನಕ್ಕೂ ಅವಳ ಮನೋವೇದನೆಗೂ ಕಾರಣನಾದ ಕರ್ಣನ ಅಸಂಸ್ಕೃತ ವ್ಯವಹಾರ 
ಕೌರವ -ಪಾವರ ಪರಸ್ಪರ ದ್ವೇಷವನ್ನು ರೂಢಮೂಲವನ್ನಾಗಿ ಮಾಡಿತು. 

ಇದಕ್ಕೆ ಮೂಲಕಾರಣ ಕು , ಅವಳಿಂದ ಪುತ್ರತ್ಯಾಗವಿಲ್ಲದಿದ್ದಿದ್ದರೆ ದುರೊ ' ಧನನಿಗೆ 
ಪ್ರೋತ್ಸಾಹ ಸಿಕ್ಕದೆ ಕುರುಕ್ಷೇತ್ರದ ಸಂಗ್ರಾಮವೇ ನಡೆಯದಿರಬಹುದಾಗಿತ್ತು . ಸಂಗ್ರಾಮಸಾಹಸಕ್ಕೆ 
ಕರ್ಣನ ಪ್ರೇರಣೆ ಆದಿಪರ್ವದಿಂದಲೆ ಆರಂಭ, ಯುದ್ಧಾನಂತರ ಧರ್ಮರಾಜ ಕುನ್ನಿಯನ್ನು ನಿಂದಿಸುತ್ತ 


( ಅಹೋ ಭವತ್ಯಾ ಮನ್ನಸ್ಯ ಗ್ರಹನೇನ ವಯಂ ಹತಾಃ | 
ನ ಚೇದಂ ವೈಶಸಂ ಘೋರಂ ಕರವಾನ್ನ ಕರಂ ಭವೇತ್ | ( ಕ್ರಿ . ಪೂ. 27 . 21 - 25 ) 


“ ನೀನು ಕರ್ಣನನ್ನು ತ್ಯಾಗಮಾಡದೆ ಇದ್ದಿದ್ದರೆ ವಂಶಕ್ಷಯಕಾರಕವಾದ ಸಂಗ್ರಾಮವೇ ನಡೆಯು 
ತಿರಲಿಲ್ಲ, ನಿನೇ ನಮಗೆ ಮೃತ್ಯುರೂಪಳಾದೆ' ಎಂದು ದುಃಖಪೂರಿತವಾದ ತನ್ನ ಅಸಮಾಧಾನ 
ವನ್ನು ಪ್ರಕಾಶಪಡಿಸುತ್ತಾನೆ. ಸಾವರಿಗೆ ಅಗ್ರಜನಾದ ಕರ್ಣನನ್ನು ಶತ್ರುವಾದ ದುಯ್ಯೋ ಧನ 
ನೊಡನೆ ಸೇರಿಸಿರುವುದನ್ನು ವಿಧಿ ಅಥವಾ ಯಾದೃಚ್ಛಿಕ ಎನ್ನಬಹುದು. ಇಂಥ ಯಾದೃಚ್ಛಿಕ 
ಘಟನೆ ಜೀವನನಾಟಕದಲ್ಲಿ ಇತಿಹಾಸದ ದಿಕ್ಕನ್ನೇ ಬದಲಾಯಿಸುತ್ತದೆ. ಇದೊಂದು ಇತಿಹಾಸದ 
ವಿಡಂಬನೆ. 
- ( 4 ) ದ್ವೇಷ ಪ್ರಬಲವಾದರೆ ಸರ್ವನಾಶಕ್ಕೆ ಮೂಲವಾಗುತ್ತದೆ ಎಂದು ಹಿರಿಯನಾದ ಧೃತರಾಷ್ಟ 
ಮಗನಿಗೆ ವಿವೇಕ ಹೇಳಬಹುದಾಗಿತ್ತು . ವಿದುರಾದಿಗಳು ಈ ವಿಷಯದಲ್ಲಿ ಅವನಿಗೆ ಆಗಾಗ್ಗೆ ಎಚ್ಚರ 
ಕೊಡುತ್ತಿದ್ದರೂ ಧೃತರಾಷ್ಟ್ರ ಮಗನ ದ್ವೇಷಪ್ರವೃತ್ತಿಯನ್ನು ತಡೆಯಲಾಗಲಿಲ್ಲ. ಅವನ ಅವಿವೇಕ 
ವನ್ನು ಗಾಬ್ದಾರಿ ಎತ್ತಿ ತೋರಿಸುತ್ತ 


“ ತ್ಯಂ ಹೈವಾತ್ರ ಭ್ರಶಂ ಗರ್ಹ್ ಧೃತರಾಷ್ಟ್ರ ಸುತಪ್ಪಿ ಯಃ | | 
ಯೋ ಜಾನನ್ ಪಾಪಕಾನಸ್ಯ ತತ್ತ್ವಜ್ಞಾ ಮನುವರ್ತನೇ ||” ( ಉ ಪ 129,11) 


“ ಮಹಾರಾಜ, ಪರಿಸ್ಥಿತಿ ಇಷ್ಟು ವಿಷಮಿಸಿದ್ದಕ್ಕೆ ನೀನೇ ಕಾರಣ . ಮಗನ ಪಾಪಬುದ್ದಿಯನ್ನು 
ತಿಳಿದೂ ಸಹ ನೀನೂ ಅವನ ಮಾರ್ಗವನ್ನೇ ಅನುಸರಿಸಿದೆ' ಎಂದು ಮೂದಲಿಸುತ್ತಾಳೆ. ಆದರೆ, 
ಇದೇ ತಪ್ಪನ್ನು ಅವಳೂ ಮಾಡಿದ್ದಾಳೆ ಎಂದು ಕೃಷ್ಣ ತಿಳಿಸುತ್ತ 

ತವೈವಸ್ಮ ಪರಾಧೀನ ಕುರವೋ ನಿಧನಂ ಗತಾಃ' ( ಕ್ರಿ . ಪ, 26 -1) . 


* ಗಾನ್ಸಾರಿ, ನಿನ್ನ ತಪ್ಪಿನಿಂದಲೆ ನಿನ್ನ ಮಕ್ಕಳು ಸತ್ತರು' ಎಂದು ತನ್ನ ಮೇಲೆ ಆಕ್ರೋಶತೋರಿಸಿದ 
ಗಾನ್ಯಾರಿಗೆ ಹೇಳುತ್ತಾನೆ. ಆದರೆ, ಧೃತರಾಷ್ಟ್ರನಾಗಲಿ, ಗಾಬ್ದಾರಿಯಾಗಲಿ ದುರೊ ಧನನ 
ಅಕೃತ್ಯಕ್ಕೆ ಆಕ್ಷೇಪಿಸದಿದ್ದರೆ ಅದು ಒಂದು ವಿಧದಲ್ಲಿ ಕಮ್ಯ , ಇನ್ನೊಂದು ದೃಷ್ಟಿಯಿಂದ ಅಕಮ್ಮ , 
ಇಬ್ಬರದೂ ಹೆತ್ತ ಒಡಲು, ಮಕ್ಕಳ ಕ್ಷೇಮದ ವಿಷಯದಲ್ಲಿ ಇಬ್ಬರಿಗೂ ಕಾತರತೆ ಇರುವುದು ತಪ್ಪಲ್ಲ. 
34 0 ರುಜುವಾತು 


ಧೃತರಾಷ್ಟ್ರನಿಗೆ ಧರ್ಮರಾಜನ ವಿಷಯದಲ್ಲಿ ಯಾವ ದ್ವೇಷವೂ ಇಲ್ಲ . ಧರ್ಮರಾಜ ದುಷ್ಟನಲ್ಲ 
ವೆಂದು ಪದೆ ಪದೆ ಹೇಳುತ್ತಾನೆ. ಆದರೆ ಭೀಮನೊಡಗೂಡಿ ಪಾಣ್ಣವರು ಬೆಳೆಯುತ್ತಿರುವುದು ತನ್ನ 
ಮಕ್ಕಳ ದೃಷ್ಟಿಯಿಂದ ಆತಂಕಕಾರಿಯಾಗಿದೆ. ಅದರಲ್ಲೂ ದ್ರೋಣಉಳಿದವರನ್ನು ಬಿಟ್ಟು, ಗದಾ 
ಯುದ್ಧದಲ್ಲಿ ಭೀಮನ ನೈಪುಣ್ಯ ಯಾರಿಗೂ ಇಲ್ಲ ಎಂದು ಪ್ರಶಂಸಿಸುತ್ತಿದ್ದಾನೆ. 


“ದೂಷಿತಃ ಸಹಸಾ ಭಾವೊ ಧೃತರಾಷ್ಟ್ರ ಸ್ಯ ಪಾಣು ಸು | 
ಸ ಚಿನ್ನಾ ಪರಮೋ ರಾಜಾ ನ ನಿದಾನಲಭನ್ನಿಶಿ || ” ( ಆದಿ 138,27) , 


ಪಾಣು ಪುತ್ರರ ವಿಷಯದಲ್ಲಿ ಇವನ ಮನಸ್ಸು ಕೆಟ್ಟಿತು. ಯಾವಾಗಲೂ ಮಕ್ಕಳ ಚಿನ್ನೆಯಲ್ಲೆ 
ಇರುತ್ತ ರಾತ್ರಿ ಕಾಲದಲ್ಲೂ ಸರಿಯಾಗಿ ನಿದ್ರೆ ಮಾಡಲಿಲ್ಲ. ಆದರೆ , ಅವನಿಗೆ ತನ್ನ ಮಕ್ಕಳು ಬೆರೆ 
ಪಾಣು ಪುತ್ರರು ಬೇರೆ ಎಂಬ ವ್ಯತ್ಯಾಸ ಭಾವನೆಯೂ ಇರಲಿಲ್ಲ 


( ಆಸಂಶಯಂ ತೇsಪಿ ನನ್ನನ ಪುತ್ರಾ 
ದುರೋಧನಸ್ತು ಮನು ದೇಹಾತ್ ಪ್ರಸೂತಃ' ( ವನ, 4, 20 ) 


ಅವರೂ ನನ್ನ ಮಕ್ಕಳೆ , ಆದರೆ ದುಧನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ' ಎನ್ನುವುದು 
ತಪ್ಪಲ್ಲ. ಮಕ್ಕಳ ಕ್ಷೇಮಚಿಂತಕನಾಗಿ ಪಾಣ್ಣವರನ್ನು ವಾರಣಾವತಕ್ಕೆ ಕಳುಹುವ ಸನ್ನಾಹ 
ಮಾಡಿದ. ದುದ್ಯೋಧನ ಜತುಗೃಹದ ವಿಷಯವನ್ನು ತಂದೆಗೆ ತಿಳಿಸಿದ್ದರೆ ಪ್ರಾಯಃ ಸಮ್ಮತಿ 
ದೊರಕಿರಲಾರದು, ಅವನು ಅದನ್ನು ಅಪ್ಪನಿಗೆ ತಿಳಿಸಲಿಲ್ಲ. ಭೀಮನನ್ನು ದೂರ ಇರಿಸಿ 
ತನ್ನ ಮಕ್ಕಳಿಗೆ ಅವನ ಹಿಂಸೆ ತಪ್ಪಿಸುವುದು ಮಾತ್ರ ಅಪ್ಪನ ಗುರಿ , ಧರ್ಮರಾಜನಿಗೆ ಹಿಂಸೆ 
ಕೊಡುವುದು ಪಾಪಕಾಧ್ಯವೆಂದು ಅವನೂ ತಿಳಿದಿದ್ದನು. ( ಅಭಿಪ್ರಾಯಸ್ಯ ಸಾಪತ್ವಾತ , ಆದಿ. 
141.16). 
- ಇಂದ್ರಪ್ರಸ್ಥದಲ್ಲಿ ಸಾಣ್ಣವರು ಸುಸ್ಟಿತರಾಗಿ ರಾಜಸೂಯಯಾಗ ಮಾಡಿ ತಮ್ಮ ಸಾರ್ವಭೌಮತ್ವ 
ನನ್ನು ಪ್ರಕಟಿಸಿದರು . ಅವರ ವೈಭವ ದುದ್ದೋಧನನಿಗೆ ಕಣ್ಣು ಕೊರೆಯಿತು. ಇವನ ದ್ವೇಷಕ್ಕೆ 
ಪೋಷಕವಾಗಿ ಭೀಮಾದಿಗಳ ಅಸಂಸ್ಕೃತ ವ್ಯವಹಾರ, 

“ ತತ್ರ ಮಾಂ ಪ್ರಾಹಸ, ಕೃಷ್ಣಃ ಪಾರ್ಥೆನ ಸಹ ಸುಸ್ವರಂ | 
ದೌಪದೀ ಚ ಸಹಸ್ತ್ರೀಭಿವಥಯ ಮನೋ ಮನು ! ( ಸಭಾ 50 ,30) 


* ಪಾರ್ಥನೊಡನೆ ಕೃಷ್ಣನೂ ನಕ್ಕ . ಉಳಿದ ಸ್ತ್ರೀಯರೊಡಗೂಡಿ ಬ್ರೌಪದಿಯ ಪರಿಹಾಸ್ಯ ಮಾಡಿ 
ದಳು' ಎಂದು ಮನನೊಂದುಕೊಂಡು ಹೇಳುತ್ತಾನೆ. ಈ ಘಟ್ಟದಲ್ಲಿ ಯಾರದು ಸು , ಯಾರದು 
ತಪ್ಪು ಎಂದು ನಿರ್ಧರಿಸುವುದು ಕಷ್ಟ , ಇಷ್ಟರೊಳಗೆ ದ್ವೇಷಸಾಧನೆಯಲ್ಲಿ ಒಬ್ಬರನ್ನೊಬ್ಬರು ವಿಾರಿಸಿ 
ದರು, ವಿಮರ್ಶೆಯ ಘಟ್ಟ ಮುಗಿಯಿತು, 
* ಪಾಣ್ಣವರ ಅಸಾಧಾರಣ ಸ್ಥಿತಿಯನ್ನು ನೋಡಿದುಧನನಿಗೆ ಭೀತಿ ಹೆಚ್ಚಿತು. ಅವರ 
ನಾಶಕ್ಕಾಗಿ ಯತ್ನಿಸಿದನು. ಅದರ ಅಂಗವಾಗಿ ದ್ಯೋತಕ್ಕೆ ಅಣಿಯಾದನು , ಮ್ಯೂತದ ಅನರ್ಥ 
ಧೃತರಾಷ್ಟ್ರನಿಗೆ ಮನದಟ್ಟಾದುದರಿಂದ ಅದಕ್ಕೆ ಒಪ್ಪಿಗೆ ಕೊಡಲವನಿಗಿಷ್ಟವಿಲ್ಲ. ದ್ವೇಷವನ್ನು ಬಿಟ್ಟು 
ಸೌಹಾರ್ದದಿಂದಿರುವಂತೆ ಮಗನಿಗೆ ಬಹಳ ಉಪದೇಶ ಮಾಡಿದ ಅನೇಕ ಕಷ್ಟ , ಅವಮಾನಗಳನ್ನು 
ಸಹಿಸುತ್ತಿದ್ದ ದುದ್ಯೋಧನನ ಕಿವಿಗೆ ಅಪ್ಪನ ಹಿತವಚನ ಹಿಡಿಸಲಿಲ್ಲ. ದ್ಯೋತಕ್ಕೆ ಅಪ್ಪನು ಒಪ್ಪ 
ದಿದ್ದರೆ ಪ್ರಾಣತ್ಯಾಗ ಮಾಡುವುದಾಗಿ ಬೆದರಿಸಿದ. ಭೀಷ್ಮ , ವಿದುರ ಪಕ್ಕದಲ್ಲಿರುವುರಿಂದ ಹೆಚ್ಚು 


ಜನವರಿ- ಮಾರ್ಚ್ 83 0 35 


ಅನಾಹುತವಾಗಲಾರದೆಂಬ ಭರವಸೆಯಿಂದ ಅಪ್ಪ ದ್ಯೋತಕ್ಕೆ ಒಪ್ಪಿದ, ತಾನು ಅಸ್ವತಂತ್ರ ಎಂದು 
ಆತ್ಮವಂಚನೆಮಾಡಿಕೊಳ್ಳುವ ಸಂದಿಗ್ಧ ಸ್ಥಿತಿಯಲ್ಲಿ ವಿಧಿಯ ಮೇಲೆ ತಪ್ಪು ಹಾಕಿದ, ಮ್ಯೂತಕ್ಕೆ 
ಒಪ್ಪಿಗೆಯಿತ್ತು ವಂಶಕ್ಷಯಕ್ಕೆ ದಾರಿಮಾಡಿಕೊಟ್ಟ . ಮಗನ ಉಳಿವಿಕೆಗಾಗಿ 

(5) ದುರಸ್ತಯುದ್ಧಕ್ಕೆ ದ್ಯೋತವೆ ನಾಸ್ಟಿಯಾಯಿತು. ಈ ನಾಸ್ಟಿಯನ್ನು ಹಾಡಿದವರು ಧೃತ 
- ರಾಷ್ಟ್ರ ಮತ್ತು ಯುಧಿಷ್ಠಿರ. ಇದನ್ನು ತಪ್ಪಿಸಲು ಇಬ್ಬರಿಗೂ ಸಾಧ್ಯವಿತ್ತು . ಅದರೆ ಇಬ್ಬರಿಗೂ ಮನಃ| 
ಸೈರವಿಲ್ಲ . ಧೃತರಾಷ್ಟ್ರನ ಡೋಲಾಯಮಾನಸ್ಥಿತಿ ಕಮ್ಯ , ಧರ್ಮರಾಜನ ದ್ಯೋತಚಪಲ ಅಕ್ಷಮ್ಯ , 
ಅದಲ್ಲದೆ ಅವನು ಯುಧಿಷ್ಟಿರನೆ ವಿನಾ ಮನಃಸ್ಥಿರನಲ್ಲ . ಮನಃಪೂರ್ವಕವಾಗಿ ರಂಗಸಜ್ಜಿಕೆಗೆ ಅನುಕೂಲ 
ಮಾಡಿ ಧೃತರಾಷ್ಟ್ರನಂತೆಯೆ ವಿಧಿಯ ಮೇಲೆ ತಪ್ಪು ಹೊರಿಸುತ್ತಾನೆ. ಇವನ ಒಪ್ಪಿಗೆಗೆ ದುರು 
ದೇಶವೂ ಇತ್ತು . ಇದು ಅವನ ತಪ್ಪೋಪ್ಪಿಗೆಯಿಂದ ಸ್ಪಷ್ಟ . ಅದರಲ್ಲಿ ಎರಡನೆ ಸಲ ದ್ಯೋತಕ್ಕೆ 
ಒಪ್ಪಿದುದು ಅಕ್ಷಮ್ಯ ಅಪರಾಧ, ಬೇರಾರೂ ಅಲ್ಲದೆ ಈ ಮಹಾಪರಾಧವನ್ನು ಕೃಷ್ಣನೆ ತಿಳಿಸಿ “ ನಾನು 
ಆ ಸಮಯದಲ್ಲಿ ನಿನ್ನೊಡನಿದ್ದಿದ್ದರೆ ಬಲಪ್ರಯೋಗ ಮಾಡಿಯಾದರೂ ದ್ಯೋತವನ್ನು ತಪ್ಪಿಸುತ್ತಿದ್ದೆ ” 
ಎನ್ನುತ್ತಾನೆ ( ವ. ಸ. 13.) ಈ ಸಂದರ್ಭದಲ್ಲಿ ಕವಿ ಕೃಷ್ಣನ ಮೂಲಕ ಡ್ಯೂತದ ಅನರ್ಥಗಳನ್ನು 
ವಿವರಿಸಿ ಲೋಕಕ್ಕೆ ಒಂದು ಸಂದೇಶ ಕೊಡುತ್ತಾನೆ. 


“ ಏಕಾ ಹಾದ್ರವ್ಯನಾಶೋsತ್ರ ಧ್ರುವಂ ವ್ಯಸನಮೇವ ಚ | 
ಅಭುಕ್ತ ನಾಶಪ್ಪಾರ್ಥಾನಾಂ ನಾಕಾರುಷ್ಯ ಮೇವಕೇವಲಮ್ | ( ವನ ಪರ್ವ 139) 


*ದ್ಯೋತಗಾರನ ಸಕಲ ಐಶ್ವರವೂ ಒಂದೆ ದಿನದಲ್ಲಿ ಕರಗಿಸಿ ದ್ಯೋತ ಶಾಶ್ವತವಾದ ವ್ಯಸನಕ್ಕೆ ಮಾತ್ರ 
ಕಾರಣವಾಗುತ್ತದೆ, ದೂತಗಾರ ತನ್ನ ಸಂಪತ್ತನ್ನು ತಾನು ಕೊಂಚವೂ ಅನುಭವಿಸದೆ ಎಲ್ಲವನ್ನ 
ಕಳೆದುಕೊಳ್ಳುತ್ತಾನೆ. ದ್ವೇಷಪೂರ್ಣವಾದ ಮಾತುಗಳಲ್ಲಿ ದ್ಯೋತ ಪಠ್ಯವಸಾನಹೊಂದುತ್ತದೆ' ಎಂಬ 
ಕೃಷ್ಣನ ದ್ಯೋತಸ್ವರೂಪವರ್ಣನೆ ಶತಶಃ ಸತ್ಯವಾಯಿತು. ಅಷ್ಟೆ ಅಲ್ಲ ; ವಂಶಕ್ಷಯಕ್ಕೂ ಮಾರ್ಗ 
ಮಾಡಿತು . ಧರ್ಮರಾಜನನ್ನು ರಕ್ಷಿಸಲು ಕವಿಯೂ ವಿಧಿವಿಹಿತತ್ವವನ್ನೆ ಪ್ರತಿಪಾದಿಸುತ್ತ “ ಗುಪ್ತ 
ಗಾಮಿಯಾದ ವಿಧಿ ಆಪತ್ಕಾಲ ಒದಗಿದಾಗ ವಿವೇಕಿಗಳ ಮನಸ್ಸನ್ನೂ ಕಲುಷಿತ ಮಾಡುತ್ತದೆ ” ( ಸಭಾ . 
ಸ , 76.5 ) ಎಂದು ಹೇಳಿ ಧರ್ಮರಾಜನ ದೌರ್ಬಲ್ಯ ಮತ್ತು ದುರ್ಬುದ್ದಿಯನ್ನು ವಿಶದವಾಗಿ ವಿವರಿಸು 
ತಾನೆ. 

ಧರ್ಮರಾಜನಿಗೆ ಒಂದು ಕಡೆ ಬ್ಯೂತದ ಚಪಲ . ಇನ್ನೊಂದು ಕಡೆ ದುಕ್ಕೊ ಧನನ ರಾಜ್ಯಾ 
ಸಹರಣಬುದ್ದಿ , ತಾಯಿಯ , ತಮ್ಮಂದಿರ ಅದರಲ್ಲೂ ದೌಪದಿಯ ದುಃಖಕ್ಕೆಲ್ಲ ಧುರಾಜನೆ ಕಾರಣ 
ಎಂದು ಭೀಮ ಮೂದಲಿಸಿದಾಗ ತನ್ನ ತಪ್ಪೋಪ್ಪಿಗೆಯನ್ನು ವಿವರಿಸುತ್ತ 


ನ ತ್ಯಾಂ ನಿಗರ್ಹ ಪ್ರತಿಕೂಲಮೇವ 
ಮನಾ ಪನಯಾದ್ದಿ ವ್ಯಸನಂ ನ ಆಗಾತ್ | 
ಅಹಂ ಹ್ಯಕ್ಷನನ್ನ ಪದ್ಯಂ ಜಿಹೀರ್ಷನ್ 
ರಾಜ್ಯಂ ಸರಾಷ್ಟಂ ಧೃತರಾಷ್ಟ್ರಸ್ಯ ಪುತ್ರಾತ್ || ( ವನ, ಪು 34 , 2 -3) 


ಭೀಮ , ನನ್ನನ್ನು ನಿನ್ನ ತೀಕವಾದ ಮಾತುಗಳಿಂದ ಚುಚ್ಚಬೇಡ, ನಿನ್ನ ಕಠಿಣವಾದ ಮಾತಿಗೆ 
ನಾನು ಅಸಮಾಧಾನಪಡುವುದಿಲ್ಲ, ನಿನ್ನಲ್ಲಿ ತಪ್ಪನ್ನೂ ತೋರಿಸಲಾರೆ. ನನ್ನ ಕೆಟ್ಟ ಚಾಳಿಯೆ ಇಷ್ಟು . 
ಅನರ್ಥಕ್ಕೂ ಕಾರಣ , ನನ್ನಿಂದಲೇ ನಿಮಗೆಲ್ಲ ದುಃಖಪ್ರಾಪ್ತಿಯಾಯಿತು. ನನ್ನ ದೂತಚಪಲದಿಂದ 
ಮಾತ್ರವಲ್ಲ. ದುರೊಧನನ ರಾಜ್ಯವನ್ನೂ ನಾನೆ ಅಪಹರಿಸಬೇಕೆಂಬ ದುರ್ಬುದ್ದಿ ಯಿಂದಲೆ ನಾನು 


36 0 ರುಜುವಾತು 


ದ್ಯೋತಕ್ಕೆ ಒಪ್ಪಿದೆ.' ಎಂದು ತನ್ನ ಅಪನಯ ' ವನ್ನು ಒಪ್ಪಿಕೊಳ್ಳುತ್ತಾನೆ. ಅವನ ಮನಸೂ ಶುದ್ಧ 
ವಲ್ಲದ್ದು ಎಂದು ಅವನ ಮಾತಿನಿಂದಲೇ ತಿಳಿಯುತ್ತದೆ. ತನ್ನ ಸಾರ್ವಭೌಮತ್ವ ಲೋಕದಲ್ಲೆಲ್ಲ 
ಪ್ರಕಟಿತವಾಗಿದೆ. ರಾಜ್ಯ ಸರಾಷ್ಟಂಜಿಹೀರ್ಷನ್ ' ಎಂದರೆ ತನ್ನ ರಾಜ್ಯದೊಡನೆ ದುದ್ಯೋಧನನ 
ರಾಜ್ಯವನ್ನು ಸೇರಿಸಿಕೊಳ್ಳಬೇಕೆಂಬ ಬುದ್ದಿ ಎಂದೆ ಅರ್ಥ ಮಾಡಬೇಕು. . 
- “ ಧ್ರುವಂ ವ್ಯಸನಮೇವ ಚ' ಎಂದು ಕೃಷ್ಣ ಹೇಳುವುದು ಎಷ್ಟು ಸತ್ಯ ಎನ್ನುವುದು ದೌಪದಿಯ 
ದುಃಖನಿವೇದನಕಾಲದಲ್ಲಿ ತಿಳಿಯುತ್ತದೆ. ಕೀಚಕನಿಂದ ಆಗುತ್ತಿದ್ದ ಹಿಂಸೆಯನ್ನು ಭೀಮನ ಮುಂದೆ 
ವಿವರಿಸುತ್ತಿದ್ದಾಗ ಅವಳ ಸಕಲ ಕಷ್ಟ ಕ್ಕೂ ಧರ್ಮರಾಜನ ದ್ಯೋತಚಪಲನೆ ಕಾರಣ ಎಂದು ಸ್ಪಷ್ಟ 
ಪಡಿಸುತ್ತಾಳೆ. 

ಅಶೋಚ್ಯತ್ವಂ ಕುತಸ್ತ ಸ್ಯಾ ಯಸ್ಯಾ ಭಾರಾ ಯುಧಿಷ್ಠಿರಃ | (ವಿ.ಪ. 18 ) 
ಯುಧಿಷ್ಠಿರನ ಕೈಹಿಡಿದ ಹೆಂಗಸಿಗೆ ದುಃಖವಿಲ್ಲದಿರುವಿಕೆ ಹೇಗೆ ಸಾಧ್ಯ ಎಂದು ಜೂಜುಗಾರನ 
ದುರ್ಬುದ್ದಿಯನ್ನೂ ( ದುರ್ವ್ಯೂತದೇವಿನಂ) ಅದರಿಂದಾದ ಅನಾಹುತವನ್ನೂ ವರ್ಣಿಸುತ್ತಾಳೆ. 
“ ದುರ್ಡ್ಯೂತದೇವಿನಂ' ಎಂಬ ವರ್ಣನೆಯನ್ನು ಒಂದು ಅಧ್ಯಾಯದ ತುಂಬ ತುಂಬಿದ್ದಾಳೆ. ಧರ್ಮ 
ರಾಜ ಡ್ಯೂತಕ್ಕೊಪ್ಪಿದುದು ದೊಡ್ಡಪ್ಪನ ಆಜ್ಞೆಯನ್ನು ಗೌರವಿಸುವುದಕ್ಕಲ್ಲ. ಕರ್ತವ್ಯ ಪರಿಪಾಲನೆಯ 
ಧರ್ಮಸಂಕಟದಿಂದಲ್ಲ. ದುರಾಲೋಚನೆಯಿಂದ, ಅವನ ಮತ್ತು ಅವನಿಗೆ ಸೇರಿದವರ ಶಾಶ್ವತ 
ದುಃಖಕ್ಕೆ ಅವನೇ ಏಕಮಾತ್ರ ಕಾರಣನಾದ ಎಂಬ ವಿಷಯ ಕಾವ್ಯದಲ್ಲಿ ಸ್ಪಷ್ಟವಾಗಿದೆ . 

( 6) ಮ್ಯೂತಕ್ಕೆ ಸೂತ್ರಧಾರ ಶಕುನಿ. ಆದರೆ, ಅದಕ್ಕೆ ಮೊದಲು ದುರೊಧನನ ಅಸಹನೆಯನ್ನು 
ಶಕುನಿ ಸಮರ್ಥಿಸುವುದಿಲ್ಲ. ಅದು ನ್ಯಾಯವಲ್ಲ ಎಂದೂ ಹೇಳುತ್ತಾನೆ.' 


“ ದುರೊಧನ ನ ತೇsವರ್ಷಃ ಕಾರ ಪ್ರತಿಯುಧಿಷ್ಠಿರಂ | 
ಭಾಗಧೇಯಾನಿ ಹಿ ಸ್ವಾನಿ ಪಾಣ್ಣವಾ ಭುಂಜತೇ ಸದಾ|” ( ಸಭಾ, ಪ. 48 , 1 -10). 


“ ದುರೋಧನ, ಅವರ ಅದೃಷ್ಟದ ಫಲವಾದ ಭಾಗ್ಯವನ್ನು ಪಾಣ್ಣವರು ಅನುಭವಿಸುತ್ತಿದ್ದಾರೆ. 
ಅದಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ. ನಿನಗೂ ರಾಜ್ಯ ವಿದೆ . ಮಿತ್ರರಿದ್ದಾರೆ, ನಡನೆ ನೀನೂ 
ಸಕಲ ಭಾಗ್ಯವನ್ನೂ ಅನುಭವಿಸು' ಎಂದು ಶಕುನಿ ಎಷ್ಟು ಹೇಳಿದರೂ ಕೇಳದೆ ದುದ್ಯೋಧನ ಹಟ 
ಹಿಡಿದಾಗ ಮುಂದಿನ ಅನರ್ಥಕ್ಕೆಲ್ಲ ಮೂಲವಾದ ದ್ಯೋತವನ್ನು ಸೂಚಿಸಿದನು, ಮೋಸದಿಂದ ದೂತ 
ದಲ್ಲಿ ಗೆದ್ದು ರಣರಂಗಕ್ಕೆ ಸಜ್ಜು ಮಾಡಿದ. ಧರ್ಮರಾಜನಿಗೆ ದ್ಯೋತವ್ಯಸನತೆ ವಿನಾ ದೂತದ ಮರ್ಮ 
ತಿಳಿಯದು. ಶಕುನಿ ಅದನ್ನು ಅರಿತಿದ್ದ . 

(7) ಕುರುಕ್ಷೇತ್ರದ ದುರಸ್ತಕ್ಕೆದ್ರೋಣನ ಪಾತ್ರವೂ ತಕ್ಕಮಟ್ಟಿಗಿದೆಯೆಂದು ಭೀಮನ ಆರೋಪ, 
ಒಬ್ಬ ಮಗನಿಗಾಗಿ ಅನೇಕರನ್ನು ಕೊಲ್ಲುವ ಪ್ರಯತ್ನದಲ್ಲಿ ದ್ರೋಣ ತನ್ನ ಧರ್ಮವನ್ನೆ ಬಿಟ್ಟ ಎಂದು 
ಭೀಮನ ಆಕ್ರೋಶ 


ಯದಿ ನಾಮ ನ ಯುದ್ಧರನ್ ಶಿಕ್ಷಿತಾ ಬಹ್ಮ ಬಂಧವಃ | 
ಸ್ವಕರ್ಮ ಭಿರಸಂತುಷ್ಪಾ ನ ಸ್ಮ ಕತ್ರಂ ವ್ರಜೇತ್ ||” (ದ್ರೋಣಪರ್ವ 192 37 -40 ) 


* ಬ್ರಾಹ್ಮಣರಿಗೆ ಅಹಿಂಸೆಯೆ ದೊಡ್ಡ ಧರ್ಮ, ಆ ಧರ್ಮವನ್ನು ಬಿಟ್ಟು ನೀನು ಬಿಲ್ಲನ್ನು ಹಿಡಿದು 
ಯುದ್ಧ ಮಾಡದಿದ್ದಿದ್ದರೆ ಕ್ಷತ್ರಿಯರ ನಾಶಕ್ಕೆ ಅವಕಾಶವೇ ಇರುತ್ತಿರಲಿಲ್ಲ' ಎಂದು ಮೂದಲಿಸುತ್ತಾನೆ, 
ಅದಕ್ಕೆ ದ್ರೋಣನ ಉತ್ತರವಿಲ್ಲ. ಇಲ್ಲಿ ಬ್ರಹ್ಮಬಂಧವಃ' ಎನ್ನುವ ಪ್ರಯೋಗಗಮನಾರ್ಹ . 


ಜನವರಿ - ಮಾರ್ಚ್ 83 37 . 


ಫಾಣ ವರು ನಾಶವಾಗಲೇ ಬೇಕು ಎಂಬ ದುರೋ ಧನನ ಛಲಕ್ಕೆ ಕಾರಣವಿಲ್ಲದಿಲ್ಲ . ಅದು 
ಅಸಹಜವೂ ಅಲ್ಲ , ಆತ್ಮಸಂರಕ್ಷಣೆಗಾಗಿ ಮಾಡುವ ಅಕಾರವೂ ಕನ್ಯ . 


ತಸ್ಮಾದಾ ಪತ್ನ ಧರ್ಮೋsಪಿ ಶೂ ಯತೇ ಧರ್ಮ ಲಕ್ಷಣಃ |' ( ಶಾಂತಿಪರ್ವ 130 . 16 ) 


ಆತ್ಮ ಸಂರಕ್ಷಣೆಯ ಕಾಲದಲ್ಲಿ ಎಂದರೆ ತನ್ನ ಅಸ್ತಿತ್ವಕ್ಕೇ ಆಪತ್ತೊದಗಿದಾಗ ಆಪತ್ತಿನಿಂದ ರಕ್ಷಣೆ 
ಪಡೆಯಲು ಧರ್ಮಾಧರ್ಮಗಳ ವಿವೇಚನೆಯಿರಲವಕಾಶವೆ ಇಲ್ಲ, ಬೃಹಸ್ಪತಿಯ ಮತವನ್ನು ಆಧಾರ 
ವಾಗಿಟ್ಟು ಕೊಂಡು ಇದೇ ಅಂಶವನ್ನು ದುರೊ ಧನ ತಂದೆಯ ಮುಂದೆ ಪ್ರತಿಪಾದಿಸುತ್ತಾನೆ. 

ef( ಸಭಾಪರ್ವ 55 , 5 -1 . 


- ದುಯ್ಯೋ ಧನ ಹುಟ್ಟುವಾಗ ಕೆಲವು ವಿಕೃತಘಟನೆಗಳ ವರ್ಣನೆಯಿದೆ. ಅನೇಕ ಅಂಥ ಬಾಹ್ಯ 
ಪ್ರಪಂಚದ ಘಟನೆಗಳು ಯಾದೃಚ್ಛಿಕವಾಗಿರಲೂ ಸಾಧ್ಯ , ಅವಕ್ಕೂ ದುರೊಧನನ ಗುಣಾವಗುಣ 
ಗಳಿಗೂ ಸಾಕ್ಷಾತ್ಸಂಬಂಧ ಕಲ್ಪಿಸುವುದು ಉಚಿತವಾಗಲಾರದು, 

ನಿಷಾರಣವಾದ, ಹಿಂಸಾಯುತವಾದ, ಭೀತಿಜನಕನಾದ ಭೀಮನ ಚೇಷ್ಟೆಗಳ ಪ್ರಯೋಗಕ್ಕೆ 
ಪೂರ್ವಭಾವಿಯಾಗಿ ದುದ್ಯೋಧನನಲ್ಲಿ ಯಾವ ದುರ್ಗುಣವೂ ವರ್ಣಿತವಾಗಿಲ್ಲ, ಭೀಮನ ಚೇಷ್ಟೆಗಳು 
ದುಕ್ಕೊ ಧನಾದಿಗಳ ದುರ್ವ್ಯವಹಾರಗಳಿಗೆ ಪ್ರತಿಕ್ರಿಯೆ ಎಂದು ಹೇಳುವಂತೆಯೇ ಇಲ್ಲ . ಅದಕ್ಕೆ 
ಆಧಾರವಾಗಿ ಯಾವ ಘಟನೆಯೂ ಇಲ್ಲ, ಪಾಣವರ ಮೇಲೆ ಸಕಾರಣವಾದ ದ್ವೇಷವೊಂದನ್ನು 
ಬಿಟ್ಟರೆ ಇನ್ನಾವ ವಿಧದಲ್ಲ ದುರೋ ' ಧನ ದೂಷ್ಯನಾಗಿ ಕಂಡುಬಂದಿಲ್ಲ, ಹಿರಿಯರಲ್ಲಿ ಗೌರವವಿಲ್ಲದಿಲ್ಲ. 
ಆದರೆ ಅವರೇನಾದರೂ ಸಾಣ್ಣವರನ್ನು ಸಮರ್ಥಿಸಿ ಉಪದೇಶ ಮಾಡಲು ಬಂದರೆ ಅವರಲ್ಲಿ 
ಅಸಮಾಧಾನ, ಕೃಷ್ಣ ಮಹಾಪುರುಷನೆಂಬುದುದುಧನಿಗೆ ತಿಳಿಯದೆ ಇಲ್ಲ. 


“ ಸ ಹಿ ಪೂಜ್ಯ ತಮೋ ಲೋಕೇ ಕೃಷ್ಣ 8 ಪ್ರಥುಲ ಲೋಚನಃ | 
ತಯಾಣಾಮಪಿ ಲೋಕಾನಾಂ ವಿದಿತಂ ಮಮ ಸರ್ವದಾ||” ( ಉದ್ಯೋಗಪರ್ವ 88 ). 


'ಕೃಷ್ಣ ಲೋಕಕ್ಕೆಲ್ಲ ಪೂಜ್ಯ ತನು , ನನಗೂ ಪೂಜ್ಯ. ಆದರೆ , ಈಗ ಪಾಣ್ಣವರ ಪ್ರತಿನಿಧಿಯಾಗಿರುವುದ 
ರಿಂದ ದೇಶಕಾಲಗಳಾಗಲಿ, ರಾಜನೀತಿಯಾಗಲಿ ಅವನನ್ನು ಗೌರವಿಸಲು ಅನುಮೋದಿಸುವುದಿಲ್ಲ? 
ಎಂದು ತನ್ನ ನಿರ್ಣಯವನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಪಾವರ ಮೇಲೆ ದ್ವೇಷವೊಂದನ್ನು 
ಬಿಟ್ಟರೆ ಉಳಿದ ವಿಷಯಗಳಲ್ಲಿ ಆದರ್ಶಗುಣಗಳನ್ನೇ ಪ್ರಕಾಶಪಡಿಸಿದ್ದಾನೆ. ಪ್ರಜೆಗಳ ವಿಶ್ವಾಸಕ್ಕೆ 
ಪಾತ್ರನಾಗಿದ್ದಾನೆ. 

ನ ಚ ದುರೊಧನಃ ಕಿ೦ಚಿದಯುಕ್ತಂ ಕೃತವಾನ್ ನೃಪಃ | 
ಪಿತರೀವ ಸುವಿಶ್ವಸ್ತಾಸ್ತಸ್ಮಿನ್ನಪಿ ನರಾಧಿಪೇ ! ( ಆಶ್ರಮವಾಸಿಕಪರ್ವ 10, 16- 20 ). 


ರಾಜನೀತಿಬಾಹಿರವಾದ ಯಾವ ಅಕೃತ್ಯವನ್ನೂ ದುಧನ ಮಾಡಿಲ್ಲ. ಪ್ರಜೆಗಳನ್ನು ತನ್ನ 
ಮಕ್ಕಳಂತೆಯೆ ಪೋಷಿಸಿದನು. ರಕ್ಷಿಸಿದನು , ಪ್ರಜೆಗಳೂ ಅವನನ್ನು ತಂದೆಯಂತೆಯೇ ಕಾಣುತ್ತಿದ್ದರು.' 


38 0 ರುಜುವಾತು 


'ನ ತದ್ದುರೋಧನಕೃತಂ ನ ಚ ತದ್ಭವತಾ ಕೃತಂ | 
ನ ಕರ್ಣಸೌ ಬಲಾಭಾಂ ಚ ಕುರವೊ ಯತ್ ಕ್ಷಯಂ ಗತಾಃ | 
ದೈವಂ ತತ್ತು ವಿಜಾನೀ ಯನ್ನ ಶಕ್ಯಂ ಪ್ರಬಾಧಿತುಂ |' ( ಅದೇ ) 


“ ಈ ಕ್ಷಯಕಾರಕವಾದ ಕೃತ್ಯಕ್ಕೆ ನೀನೂ ಹೊಣೆಯಲ್ಲ. ದುದ್ಯೋಧನನಾಗಲಿ, ಶಕುನಿ ಕರ್ಣರಾಗಲಿ 
ಹೊಣೆಯಲ್ಲ. ಎಲ್ಲಕ್ಕೂ ವಿಧಿಯೇ ಕಾರಣ ' ಎಂದು ಪ್ರಜೆಗಳೆಲ್ಲರ ಪ್ರತಿನಿಧಿಯಾದ ಸಾಂಬನು 
ದೃತರಾಷ್ಟ್ರನನ್ನು ಸಮಾಧಾನಪಡಿಸುತ್ತಾನೆ. 
ಭೀಮನೇ ಆ ವಿಧಿಯ ಕೈಗೊಂಬೆಯಾದನು . ತಂದೆಯಾದ ಧೃತರಾಷ್ಟ್ರನಿಗೂ ಭೀತಿಜನಕನಾದನು, 

“ ಜಾಗರ್ವಿ ರಾತ್ರಯಃ ಸರ್ವಾ ದೀರ್ಘನುಷ್ಠಂ ಚ ನಿಃಶ್ವಸನ್ '! 
ಭೀತೋ ವೃಕೋದರಾತಾತ ಸಿ೦ಹಾತ್ ಪಶು ರಿವಾಪರಃ ||” ( ಉದ್ಯೋಗಪರ್ವ 43 , 1 - 5 ) 


' ಜಿಂಕೆಯೆ ಮುಂತಾದ ವನ್ಯಮೃಗಗಳು ಸಿಂಹಕ್ಕೆ ಬೆದರಿ ನಡಗುವಂತೆ ನಾನು ಭೀಮನನ್ನು ನೆನೆಸಿ 
ಕೊಂಡಾಗೆಲ್ಲ ಬೆದರಿ ನಡಗುತ್ತೇನೆ. ನನ್ನ ಮಕ್ಕಳ ಕ್ಷೇಮದ ವಿಷಯದಲ್ಲಿ ಆತಂಕಗೊಂಡು 
ರಾತ್ರಿಕಾಲದಲ್ಲಿ ನಿದ್ರೆ ಮಾಡಲಾಗುವುದಿಲ್ಲ ' ಎಂದು ಭೀಮನ ಭೀಷಣಸ್ವರೂಪವನ್ನು ವರ್ಣಿಸು 
ತಾನೆ. ಕೌರವರಿಗೆ ಆತಂಕವನ್ನುಂಟುಮಾಡುವ ಭೀಮನ ಅಕೃತ್ಯಗಳಿಲ್ಲದಿದ್ದರೆ ಆಗ ಮಹಾಭಾರತದ 
ಕಥೆ ಯಾವ ದಿಕ್ಕಿಗೆ ಹರಿಯುತ್ತಿತ್ತು ಎಂಬ ವಿಷಯವನ್ನು ತರ್ಕಿಸುವುದು ವಿಮರ್ಶಕರಿಗೆ ಸೇರಿದ್ದು . 

- ಅಥವಾ 
ದ್ಯೋತಾನಂತರ ದುರ್ಯೋಧನನಿಗುಪದೇಶಮಾಡಲು ಹೊರಟ ವಿದುರಾದಿಗಳು ಧರ್ಮರಾಜನಿಗೂ 
ಮ್ಯೂತಕ್ಕೆ ಮೊದಲೇ ವಿವೇಕ ಹೇಳಬಹುದಾಗಿತ್ತು . ದ್ಯೋತಕ್ಕೆ ಆಹ್ವಾನವನ್ನು ಕೊಡುವಾಗಲೆ ವಿದುರ 
ಧರ್ಮರಾಜನಿಗೆ ಮ್ಯೂತದ ಅನಾಹುತವನ್ನು ವಿವರಿಸಿ ದೂತವನ್ನು ತಪ್ಪಿಸಬಹುದಾಗಿತ್ತು . 
ಧರ್ಮರಾಜನನ್ನು ದ್ಯೋತಕರ್ಮದಿಂದ ತಡೆಹಿಡಿದಿದ್ದರೆ ಅಗ ಪರಿಸ್ಥಿತಿ ಭಯಜನಕವಾಗುತ್ತಿರಲಿಲ್ಲ. 
ಆದರೆ ವಿಧಿ ? ದುರ್ಯೋಧನನಿಗೆ ಅಪಕೀರ್ತಿ ತರಬೇಕೆಂಬ ವಿಧಿ ದ್ಯೋತಕಾಲದಲ್ಲಿ ಕೃಷ್ಣನನ್ನೂ 
ದೂರಕ್ಕೆ ಕಳುಹಿಸಿತು, ' 


ಪುತ್ರಂ ತೇ ಕಾರಣಂ ಕೃತ್ವಾ ಕಾಲಯೋಗೇನ ಕಾರಿ ಕಃ | 


' ನಿನ್ನ ಮಗ ನೆಪಮಾತ್ರ , ಎಲ್ಲ ವಿಧಿವಿಹಿತ' ಎಂಬುದು ವ್ಯಾಸನ ಕೊನೆಯ ಘೋಷಣೆ, 


ಜನವರಿ - ಮಾರ್ಚ್ 


83 C 39 


ಇನ್ನೊಂದು ಹಾಡು 


[ ಬಿದರಹಳ್ಳಿ ನರಸಿಂಹಮೂರ್ತಿ 


ಕೂಸಿಫೆರೀ ಸಸ್ಯ ಕುಲಕ್ಕೆ ಸೇರಿದ 
ಕ್ರೈಸ್ , ಟರ್ನಿಪ್ , ವಾಲ್ ಫ್ಲವರ್ 
ಮೊದಲಾದ ಜಾತಿ ಸಸ್ಯಗಳಲ್ಲಿ 
ಅರಳುವ ಹೂಗಳು | 
ಶಿಲುಬೆಯ ವಿನ್ಯಾಸದಲ್ಲಿ 
ದಳ ಚಾಚಿ ನಾಲ್ಕೂ ದಿಕ್ಕಿಗೆ 
ನಿರ್ದೋಷಿ ನಗುತ್ತಾನೆ 

ಆದರೆ ಒಳಒಳಗೆ 
ತಮ್ಮ ತಮ್ಮೊಳಗೆ 

ತುಂಬ ದುಃಖಿಗಳು ಈ ಕುಲದ ಸಸ್ಯಗಳು 
ಎದುರು ನೋಡುವ ಶೂನ್ಯ 
ಒಳಗಣ್ಣು ತಿವಿದಂತೆ 
ಮಾತು ಹೊರಡದ ಮೌನ 
ಕುಲುಮೆ ತಿದಿಯಂತೆ 

ನಿಗೂಢ ಪಾಪದ ಕೆಳಗೆ 
ಕುಗ್ಗಿ ನಿಂತಂತೆ 
ಜೀವದ ಕೊರಳಲ್ಲಿ ಹೂ ಶಿಲುಬೆ 

ಜಗ್ಗುವ ನೆನಪಂತೆ 
ಈ ಕುಲದ ಮೂಲ ಸಸ್ಯಗಳು 
ನೆಲದಿಂದೆದ್ದು ಬರುವ ಕಾಲಕ್ಕೆ 
ಸೋದರಕುಲಗಳ ಬೇರು 
ಮಾಸಲು ಕ್ಷೇತ್ರ ಆಕ್ರಮಿಸಿ 
ಉಬ್ಬಿ ಅಗಲ ಎತ್ತರ ಹಬ್ಬಿ 
ನಿಸರ್ಗದತ್ತ ಪ್ರಾಣವಾಯು 
ಬಿಸಿಲನಿಧಿ 
ಮಳೆನೀರು 


40 ೧ ರುಜುವಾತು 


ಮಣ್ಣು ಸಾರ ಪಡಿತರ 
ದೋಚಿತಾವಷ್ಟೆ ಸುಖಿಸಿದನಂತೆ 
ಕಣ್ಣು ಬಿಡಲಾರದಂತೆ 
ಹರಿತ್ತು ಬತ್ತಿದ 
ದಗ್ನ ಸೋದರ ಕುಲಗಳು 
ಕಪ್ಪಿಟ್ಟುಹೋದವಂತೆ 

ಬೆಂಬಿಡದ ಇತಿಹಾಸಕ್ಕೆ 
ಎಚ್ಚೆತ್ತು ಕಾಲ 
ಈಗ. 

ತಟ್ಟೆಗಳ ತೂಕ ಅದಲು ಬದಲು 
ಸಸ್ಯಲೋಕದ ತುಂಬ 
ಅನಿವಾರ್ಯ ಸನ್ನಾಹ 
ಬೇರು ನೆಲೆಯೊಳಗಲ್ಲಿ, ಕಾಂಡ ಕಾಲುಗಳಲ್ಲಿ 
ಹರೆ ಕೈಯಿ , ಎಲೆ ಬೆರಳು , ಕೋಶಕೋಶಗಳಲ್ಲಿ 
ಈ ನೆಲದ ಅಧ್ಯಾತ್ಮ 
ಝಳಪಿಸುವ ಭಾವಗಳು 

ದಗ್ಗ ಕುಲಗಳ 
ಹೊಸ ಪೀಳಿಗೆಯಲ್ಲಿ 
ಕಣ್ಣಿಗೆ ಕಣ್ಣೆಂಬ ಕಾಡು ಕೂಗು 
ಹಲವು ಕಡೆ ತಲೆಮೆಟ್ಟಿ ಹಾರುವ ತವಕ 
ಕೆಲವೆಡೆ ಮಾತ್ರ ಬಿಗಿಹಿಡಿದ ಸಂಯಮ 

ಅಕೊ ಆ ಮೂಲೆನೀರನ 
ಪಾಪದ ಹೂ 
ಲಾಂಛನ ಹೊತ್ತ ಕೂಸಿಫರ್‌ ಕುಲದಲ್ಲಿಂದು 
ತೆರೆದಿಟ್ಟ ಹಳವಂಡ 
ನೆಲಕಚ್ಚಿ 
ಮಲಗಿದ್ದ ಪಿರಮಿಡ್ಡು ಗೋರಿ 
ಮೈಕೊಡವಿ ಎದ್ದು 
ಹೂಂಕರಿಸುತ್ತಿರುವ ಭೀತಿ 
ಕುರಿಮರಿಗಳೇ ನಾವು ಎಂಬ ಆತ್ಮ ಮರುಕ 

ಕ್ರಿಸ್ತನೆದೆ ಕವಾಟದ ಮುಂದೆ 

ಜುದಾಸನ ಮರಿಮಕ್ಕಳು 
ನಿಂತಂತೆ ಪ್ರಶ್ನೆಗಳ ಸಾಲು . 

ಈ ಕೂಸಿಫರ್ ಗಳ ಪಾಡು 
ಇನ್ನೊಂದು ಹಾಡೆ ? 


ಜನವರಿ- ಮಾರ್ಚ್ 


83 


0 41 . 


ತಿರುಮಲೇಶರ ಕಾವ್ಯ 


• ಎಸ್ . ಆರ್ . ವಿಜಯಶಂಕರ 


ಡಾ , ಕೆ. ವಿ. ತಿರುಮಲೇಶ್ , ತಮ್ಮ ಸೃಷ್ಣಾ ತ್ಮಕ ಕಾವ್ಯಕ್ರಿಯೆಗೆ ಅಡಿಗರು ಹಾಕಿಕೊಟ್ಟ 
ಮಾರ್ಗನೇ ಅತ್ಯಂತ ಸಮಂಜಸವಾದುದು ಎಂಬುದನ್ನು ವಿನಯ ' ದಿಂದ ತಿಳಿದಿದ್ದಾಗ ಅಡಿಗರ ಬಗ್ಗೆ 
ಬಹಳ ಉತ್ಸಾಹದಿಂದ ಬರೆದಿದ್ದರು. ಮಹಾಕಾವ್ಯ ಸ್ವರೂಪದ ಕಾವ್ಯವನ್ನು ತಮ್ಮ ಕಾವ್ಯವೂ 
ಸಾಧಿಸಬೇಕಾದ ಗುರಿ ಎಂದು ಅವರು ನಂಬಿದ್ದ ಕಾಲ ಅದು. ಆದರೆ ಈಗ ತಿರುಮಲೇಶ ತನ್ನ 
ಮಹಾಸ ಸಾ ನ ರೀತಿಯ ಕಾವ್ಯವಿಧಾನವನ್ನು ಬಿಟ್ಟು ಕೊಡುವ ಅಗತ್ಯವನ್ನು ತಿಳಿದಿದ್ದಾರೆ, 
ಉದಾಹರಣೆಗೆ , ಬೆದರುಗೊಂಬೆ' ಎಂಬ ಅವರ ಈಚಿನ ಕವನವನ್ನು ಗಮನಿಸಬಹುದು : 


ಹೊಸ ಮನೆಯ ಬೆದರುಗೊಂಬೆಗೆ ಯಾವಾಗಲೂ 
ಬಿದಿರಿನ ಎಲುಬುಗೂಡು, ಬೈಹುಲ್ಲಿನ ಮಿದುಳು, ಹರಿದೆ. 
ಹಳೆ: ದೊಗಲೆ ಶರ್ಟು, 


ಬಂದೆ ಡೆಗೆ ವಾಲುತ್ತ ತೂಗುತ್ತಿರುವ ಸ್ಥಿತಿ 
ಒಡೆದ ಮಡಕೆಯ ತಲೆ, ಕಣ ಗಳಿರಬೇಕಾದಲ್ಲಿ 
ಬಿಳಿ ಸುಣ್ಣದ ಬೊಟ್ಟು, 


. 


ಕಣ್ಣಲ್ಲಿ ಕಣ್ಣಿಟ್ಟು 
ನೋಡಿದರೆ, ಎಲ್ಲರೂ ಮಲಗಿರುವ ಸಮಯ 
ಎದ್ದು ಇಡಿಯ ನಗರವನ್ನೆ ಎತ್ತಿಕೊಳ್ಳುವಷ್ಟು , 


ಪುನಃ ಕಲ್ಪಿಸುವಷ್ಟು 
ಸಿಟ್ಟು , ಶ್ರೇಷ್ಠವಾದ ಕೃತಿಗಳನ್ನು ಎಲ್ಲರೂ 
ಅವರವರ ಸ್ವರೂಪದಲ್ಲಿ ನಿರ್ಮಿಸಿದರು . 


ಶ್ರೇಷ್ಠವಾದ ಕೃತಿಗಳು ಅವರವರ ಸ್ವರೂಪದಲ್ಲಿ ನಿರ್ಮಾಣಗೊಳ್ಳುತ್ತವೆ ಮತ್ತು ಅದು 
“ ಮಹಾಕಾವ್ಯ ಸ್ವರೂಪದ ಕಾವ್ಯವಸ್ತು ' ವನ್ನು ಹೊಂದಿರಲೆ ಬೇಕಾಗಿಲ್ಲ ಎಂಬ ಪೂರ್ಣ ನಂಬಿಕೆಯಲ್ಲಿ, 
ನದ ಪ್ರತಿಮಾವಿಧಾನದಲ್ಲಿ ಬೆಳೆದುಬಂದು ಈಗ ಬೆರೆಯಾಗುತ್ತಿರುವ ತಿರುಮಲೇಶ್ , ತಮ್ಮ 
ಕಾವ್ಯಾಭಿವ್ಯಕ್ತಿಯ ಪ್ರಕ್ರಿಯೆಯನ್ನು ನೋಡುವ ಕ್ರಮವೂ ವ್ಯತ್ಯಾಸಗೊಂಡಿರುವುದು ಕಂಡದ್ದು 
ಕಂಡಹಾಗೆ' ಎಂಬ ಕವನದಲ್ಲಿ ಸ್ಪಷ್ಟವಾಗಿದೆ ; 


42 0 ರುಜುವಾತು 


ಮನಸ್ಸಿಗೆ ನಾಟುವ ಪ್ರತೀಕಗಳನ್ನು ಬಯಸುವವರಿಗೆ 
ಅರ್ಧ ಓದಿ ಬೋರಲು ಹಾಕಿದ ಪುಸ್ತಕ, 
ಮೇಜಿನ ಮೇಲೆ ತೆಗೆದಿಟ್ಟ ಟೆಲಿಫೋನು, 
ಬಟವಾಡೆಯಾಗದೆ ಬಂದ ಪತ್ರ ಏನೂ 
ಅನಿಸುವುದಿಲ್ಲ . 


ಬ್ರಹತಾದ ಪ್ರತಿಮೆಗಳನ್ನು ಹುಡುಕಿಕೊಂಡು ಹೋದವರು 
ರಸ್ತೆ : ಇಕಗಳಲ್ಲಿ ಮೇಲೆನೋಡುತ್ತ ನಿಂತರು . 
ಕೆಲವರು ಏನು ಧ್ಯಾನಿಸುತ್ತಾರೋ ಅದೇ 
ಆಗಬಲ್ಲರು. 


ಮಹಾದಾರ್ಶನಿಕರು ಮಹಾದರ್ಶನಗಳನ್ನು ಕೊಡುವರು . 
ಕೆಲವು ದೃಷ್ಟಿಗೆ ಸಣ್ಣ ವಸ್ತುಗಳು ಬೀಳಲಾರವು. 
ಉದಾಹರಣೆಗೆ : ಈ ಹಿಂದೆ ಹೇಳಿದ 
ಅರ್ಧ ಓದಿ 


ಬೋರಲು ಹಾಕಿದ ಪುಸ್ತಕ ಅಥವಾ ಹೊತ್ತಲ್ಲದ ಹೊತ್ತು 
ಕಾಮಾಕ್ಷಮ್ಮನ ಹಿತ್ತಿಲಲ್ಲಿ ಆರಲು ಹಾಕಿದ ಕಾಚ 
ಸಣ್ಣ ಸಣ ಕವಿಗಳು ಸಣ್ಣ ಸಣ್ಣ ಕವಿತೆಗಳನ್ನು 
ಬರೆಯುತ್ತಾರೆ. 


ಇಲ್ಲಿ ತಿರುಮಲೇಶರು ನವ್ಯಮಾರ್ಗಕ್ಕಿಂತ ತಾವು ಬೇರೆಯಾಗಬೇಕಾದ ಅಗತ್ಯವನ್ನು ತಮಗೆ 
ತಾವೇ ಸ್ಪಷ್ಟ ಪಡಿಸಿಕೊಳ್ಳುತ್ತಾ , ತಮ್ಮ ಹಿಂದಿನ ನವ್ಯದ ದೃಷ್ಟಿಕೋನದ ' ಸಣ್ಣಕವಿತೆಗಳನ್ನು 
ಬರೆಯಲು ತಮ್ಮನ್ನು ತಾವೇ ಒಪ್ಪಿಸಿಕೊಳ್ಳುತ್ತಿದ್ದಾರೆ, ಅಂದರೆ, ನವ್ಯದ, ಸಂಕೇತಗಳನ್ನೊಳಗೊಂಡ 
ಪ್ರತಿಮೆಗಳನ್ನು ಒಂದರಮೇಲೊಂದು ಸೇರಿಸಿಡುವ ತಂತ್ರಕ್ರಮ , ಅಲ್ಲಿನ ಲಯ , ಧಾಟಿಯ ಶೈಲಿ 
ಇವುಗಳನ್ನು ಬಿಟ್ಟು ಕೊಡಬೇಕಾದ ಅಗತ್ಯವನ್ನು ಗಮನಿಸಿದ್ದಾರೆ. ಆದುದರಿಂದಲೇ , “ ಬೃಹತ್ತಾದ 
ಪ್ರತಿಮೆಗಳನ್ನು ....' ಎಂಬುದನ್ನು ಕಿಲಾಡಿತನದಿಂದ ಹೇಳದೆ, ತಾವು ಬೇರೆಯಾಗಿರುವುದನ್ನು 
ಸಮರ್ಥಿಸಿಕೊಳ್ಳುವುದಕ್ಕಾಗಿ ಮಾತ್ರ ಬಳಸಿಕೊಳ್ಳಲಾಗಿದೆ, 
- ಮಹಾಪ್ರಸ್ಥಾನ ಸಂಕಲನದ ಮೊದಲಿಗೆ ತನ್ನ ಕಾವ್ಯಧೋರಣೆ' ಯ ಬಗೆಗೆ ತಿರುಮಲೇಶ್ 
ಹೀಗೆ ಹೇಳುತ್ತಾರೆ : 


ಬರೆಯುವ ರೀತಿಯಿಂದ ಹೇಳುವುದಿದರೆ, ಒಂದು ಪದ್ಯದಲ್ಲಿ ಅತ್ಯಂತ ಪ್ರಾಮುಖ್ಯ ವಿಷಯ 
ವೆಂದರೆ ಆ ಪದ್ಯವೇ ಆಗಿದೆ. ಆದ್ದರಿ೦ದ ಪದ್ಯದ ಸ್ವರೂಪದ ಬಗ್ಗೆ ನಾನು ಕಾಳಜಿವಹಿಸುತ್ತೇನೆ 
ಪದ್ಯ ತನ್ನನ್ನು ತಾನು ಪುನಃ ಸೃಷ್ಟಿಸಿಕೊಳ್ಳುವುದಕ್ಕೆ ಸಮರ್ಥವಾಗಿರಬೇಕು. ಇನ್ನೊಂದು ರೀತಿಯಿಂದ 
ಹೇಳುವುದಿದ್ದರೆ, ಒಂದು ಪದ್ಯ ತನ್ನ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವ ಮತ್ತು ಗುರುತನ್ನು 
ಕಾಯ್ದು ಕೊಳ್ಳುವ ಕುರಿತು ನಾನು ಜಾಗೃತೆ ವಹಿಸುತ್ತೇನೆ, 


“ ತನ್ನನ್ನು ತಾನು ಪುನಃ ಸೃಷ್ಟಿಸಿಕೊಳ್ಳುವುದಕ್ಕೆ ಸಮರ್ಥವಾಗುವಂತೆ ಒಂದು ಕವನದ ಸ್ವರೂಪ 
ವನ್ನು ಒಪ್ಪಿಕೊಳ್ಳುವುದು ಎಂದರೆ, ಕವಿಯ ಅನುಭವದ ಪದರುಗಳನ್ನು ಮತ್ತು ಅದರ ವ್ಯುತ್ಪತ್ತಿ 
ಮೂಲದ ವಸ್ತು ಅಥವಾ ಘಟನೆ ಅಥವಾ ಇತ್ಯಾದಿ ಏನೇ ಆಗಿರಬಹುದಾದ್ದರ ಅಸ್ತಿತ್ವವನ್ನು ಪ್ರತ್ಯೇಕ 
ವಾಗಿ ಆದರೆ ಜೊತೆಯಲ್ಲೇ ಉಳಿಸಿಕೊಳ್ಳಲು ಮಾಡುವ ಪ್ರಯತ್ನವೇ ಆಗಿದೆ. ಇದು, ಕನ್ನಡ ಕಾವ್ಯ 


ಜನವರಿ - ಮಾರ್ಚ್ 83 0 43 


ಕ್ಷೇತ್ರದಲ್ಲೀಗ ಹೊಸ ಸಾಧ್ಯತೆಗಳನ್ನು ಕಂಡುಹಿಡಿಯುವುದು ಅಡಿಗೋರರ ಕರ್ತವ್ಯ ' ಎಂಬ 
ಕೆ. ವಿ . ತಿರುಮಲೇಶರ ನಂಬಿಕೆಯ ಮೊದಲ ಪ್ರಯತ್ನ ಮಾತ್ರ , 

ಪ್ರಜ್ಞೆ ಮತ್ತು ಅಪ್ರಜ್ಞೆಗಳನ್ನು ಬಳಸುವ, ತಾತ್ವಿಕನೆಲೆಯಲ್ಲಿ ವೈಯಕ್ತಿಕ ಮತ್ತು ಸಾಮಾಜಿಕ 
ಅನುಭವಗಳಿಗೆ ಅವಕಾಶ ಇರುವ, ಅನುಭವಕ್ಕೆ ಸಹಸ್ಪಂದಿಯಾದ ಭಾಷೆಯನ್ನು ಬಳಸುವುದೇ ಸರಿ 
ಎನ್ನುವ, ಸೂಕ್ಷ್ಮ ಸಂವೇದನಾಶೀಲತೆಯನ್ನು ಬಯಸುವ, ಪರಂಪರೆ ಹಾಗೂ ವರ್ತಮಾನಗಳನ್ನು 
ಒಂದಕ್ಕೊಂದು ಪೂರಕವಾಗಿ ಉಪಯೋಗಿಸಿಕೊಳ್ಳಬೇಕೆನ್ನುವ, ಗಂಭೀರ ಅಧ್ಯಯನದ ತಿಳುವಳಿಕೆ 
ಯನ್ನು ಬೆಂಬಲಿಸುವ, ಪ್ರತಿಮೆ - ಸಂಕೇತಗಳೇ ಪ್ರಧಾನವಾದ ಅಭಿವ್ಯಕ್ತಿ ಸಾಧನಗಳೊಡನೆ ಅಖಂಡ 
ಅನುಭವವನ್ನು ಕಟ್ಟಿ ಕೊಡಲು ಪ್ರಯತ್ನಿಸುವ, ಕಾವ್ಯಶಿಲ್ಪದ ಸಾಮರಸ್ಯವನ್ನು ಅನಿವಾರ್ಯವಾಗಿ 
ಸಿರುವ , ಈಗಾಗಲೇ ಫಲಪ್ರದವಾಗಿ ಬಳಸಲ್ಪಟ್ಟಿರುವ - ನವ್ಯಮಾರ್ಗ, ತನ್ನ ಕಾವ್ಯವಿಾಮಾಂಸೆಯ 
ದೌರ್ಬಲ್ಯಗಳಿಂದ ಒಂದು ಹೊಸ ಬೆಳವಣಿಗೆಗೆ ದಾರಿ ಬಿಟ್ಟು ಕೊಡುವ ಮೊದಲು ತನ್ನ ಪ್ರತಿಯೊಂದು 
ವಿವರಗಳನ್ನೂ ಬಹುಶಃ ಪೂರ್ಣಪ್ರಮಾಣದ ಪರೀಕ್ಷೆಗೆ ಒಡ್ಡಲೇಬೇಕಾಗುತ್ತದೆ. ಆದುದರಿಂದ 
ನವ್ಯದ ಪರಿಧಿಯನ್ನು ಮಾರುವ ಮೊದಲ ಕ್ರಿಯೆ, ಅದು ಸೂಕ್ತವಾಗಿ ಸೂಚಿಸಿರುವ ಎಲ್ಲಾ ಅಂಶ 
ಗಳಲ್ಲಿ ಅತಿಗೆ ನುಗ್ಗಿ ಪರೀಕ್ಷಿಸುವುದು ಎಂದೇ ತಿಳಿಯಬೇಕಾಗುತ್ತದೆ. ಹೀಗಾಗಿ, ಉಸಿರುಕಟ್ಟಿಸುವ 
ಗಂಭೀರತೆ, ಕಿಲಾಡಿತನ, ಸಾಮಾಜಿಕ ಕಾಳಜಿ , ಗದ್ಯಲಯ ಇನ್ನು ಕೆಲವರಿಗೆ ಗಿಜಿಗಿಜಿಯಾಗುವಂತೆ 
ಭಾಷೆಯನ್ನು ಬಳಸುವ ಆಸೆ, ಅನುಕರಣೆಯ ಕೀಳುಪದ್ಯಗಳು, ಅತಿವೈಚಾರಿಕತೆ, ಇವುಗಳನ್ನೆಲ್ಲಾ 
ಇಂದು ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ಧಾರಾಳವಾಗಿ ಕಾಣಬಹುದು. ಈ ಹಿನ್ನೆಲೆಯಲ್ಲಿ, ದಲಿತ ಹಾಗೂ 
ಬಂಡಾಯ ಬರಹಗಾರರು , ರಾಮಾನುಜಂ ಮತ್ತು ತಿರುಮಲೇಶರು ಕಾವ್ಯದ ವಸ್ತು , ತಂತ್ರ , ಸ್ವರೂಪ 
ಇವುಗಳಲ್ಲಿ ನವ್ಯದಿಂದ ಹೇಗೆ ಬೆರೆಯಾಗುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು. 

ನವ್ಯದ ಮೇಳದಲ್ಲೇ ತನ್ನ ಪ್ರತ್ಯೇಕ ಸ್ವರ ತೆಗೆದ, ಸ್ವಲ್ಪ ಆಯ ತಪ್ಪಿದರೂ ತನ್ನ ಕಾವ್ಯಶಕ್ತಿ 
ಯನ್ನು ಕಳಕೊಳ್ಳಬಲ್ಲ, ರಾಮಾನುಜಂ ಕಾವ್ಯ , ಅವರಿಗೆ ಮಾತ್ರ ಸಾಧ್ಯವಾಗಬಹುದಾದ್ದು . 
ಇದರಿಂದಾಗಿ , ರಾಮಾನುಜಂ ಬಗೆಗಿನ ಚರ್ಚೆ ಇಲ್ಲಿ ಅಗತ್ಯವಿಲ್ಲ, 

ವಿಮರ್ಶೆಯ ಪರಿಕಲ್ಪನೆಯಲ್ಲಿ ವಾಸ್ತವವಾದವನ್ನು ತಾತ್ವಿಕವಾಗಿ ಪುನಃ ಪ್ರತಿಷ್ಠಾಪಿಸಲು 
ದಲಿತ ಸಾಹಿತ್ಯ ಪ್ರಯತ್ನಿಸುತ್ತಿದೆ. ಆದರೆ, ಸಾಮಾಜಿಕ ಅನ್ಯಾಯ , ಅಸಮಾನತೆ ಮತ್ತು ಶೋಷಣೆ 
ಇವುಗಳ ಬಗೆಗೆ ವಿಪರೀತ ಸಿಟ್ಟು ಮತ್ತು ಆಕ್ರೋಶದಿಂದ ಬರೆಯುವಾಗ ಅದು ಅತಿಯಾದ 
ಭಾವಪ್ರಾಧಾನ್ಯದ ವ್ಯಕ್ತಿಗತ ಪ್ರತಿಕ್ರಿಯೆಯಾಗಿಯೇ ಅಭಿವ್ಯಕ್ತಿಯನ್ನು ಪಡೆದಂತಾಗುತ್ತದೆ. 
ಈ ಕೂಗು ಒಂದು ಸಮಾಜದ ಮಾತಾಗಿ ಬಂದುದಾದುದರಿಂದ ಇದನ್ನು ವ್ಯಕ್ತಿಗತ' ಎಂಬುದಾಗಿ 
ನ್ಯಾಖ್ಯಾನಿಸಲಾಗದು ಎಂದು ಹೇಳುವ ವಾದಗಳಿದ್ದರೂ ವಿಶಾಲವಾದ ಅರ್ಥದಲ್ಲಿ, ಇನ್ನೊಂದು 
ಬಗೆಯಿಂದ ಅದು ತಹಬಂದಿಯೊಂದರಲ್ಲಿರಬೇಕಾದ ನವ್ಯದ ವ್ಯಕ್ತಿವಾದ' ದ ಮತ್ತೊಂದು ' ಅತಿ' 
ಆದಂತಾಗುತ್ತದೆ. ಇದರಿಂದಾಗಿ ' ಇಕ್ರಲಾ ವದೀರಾ ಈ ಸೂಳೆಮಕ ಮೂಳೆ ಮುರೀಲ್ದಾ ' ಎಂಬ 
ಸಿಟ್ಟು ಕೇವಲ ಪ್ರತೀಕಾರದ ಭಾವೋತ್ಕರ್ಷಕ್ಕೆ ನುಗ್ಗಿಸುತ್ತದೆ. “ಕೂಗಿನಿ ಸಿಡಿತಿನಿ ಮನುಷ್ಯ 
ಆಯ್ತಿನಿ' ಎಂಬಲ್ಲಿ ಪ್ರತಿಭಟನೆಯ ಧ್ವನಿ ಇದೆಯಾದರೂ , ಅದು ಒಂದು ಫಲಿತಾಂಶದ ಗುರಿಯುಳ್ಳ , 
ವ್ಯವಸ್ಥಿತವಾದ ಬದಲಾವಣೆಯ ಬಗ್ಗೆ ಅಥವಾ ಸಾಮಾಜಿಕ ಕ್ರಾಂತಿಯ ಸಾಧ್ಯತೆಯ ಬಗ್ಗೆ 
ಚಿಂತಿಸುವ ಪ್ರವೃತ್ತಿಯನ್ನು ಹೊಂದಿಲ್ಲ. ನಮ್ಮ ರಾಷ್ಟ್ರದ ಆರ್ಥಿಕ ಮತ್ತು ಸಾಮಾಜಿಕ ( ಜಾತಿ, 
ಧರ್ಮ ಇತ್ಯಾದಿಗಳ ಸಹಿತ) ವ್ಯವಸ್ಥೆಯ ಸಂಪೂರ್ಣ ತಿಳುವಳಿಕೆ ಮತ್ತು ಅವುಗಳ ಪರಸ್ಪರ 
ಸಂಬಂಧದ ಅರಿವು ಇದ್ದು ಸಾಮಾಜಿಕ ಹೋರಾಟವನ್ನು ಸಂಘಟಿಸಬಯಸುವ ಯಾರಿಗೂ 
ವೈಯಕ್ತಿಕವಾಗಿ ಕೇವಲ ಸಿಟ್ಟುಗೊಳ್ಳುವುದರಿಂದ ಏನನ್ನೂ ಸಾಧಿಸಿದಂತಾಗುವುದಿಲ್ಲ ಎಂದು 
ತಿಳಿದಿರುವುದು ಅನಿವಾರ್ಯ. ನಮ್ಮ ದೇಶದ ನಗರೀಕೃತ ಬಂಡವಾಳಶಾಹಿವ್ಯವಸ್ಥೆ ಮತ್ತು ವರ್ಗಗಳ 


44 ] ರುಜುವಾತು 


ಜೊತೆ ಅನುಕೂಲಕರ ಹೊಂದಾಣಿಕೆಯಲ್ಲಿ ಬದಲಾವಣೆಗೊಳ್ಳುತ್ತಿರುವ ಜಾತಿವ್ಯವಸ್ಥೆಯ ಅರಿವು 
ನಮ್ಮನ್ನು ಪ್ರಸ್ತುತ ಸ್ಥಿತಿಯಲ್ಲಿ ಚಿಂತನೆಗೆ ಮತ್ತು ಆ ಮೂಲಕ ಒಂದು ಕ್ರಿಯಾತ್ಮಕವಾದ ಚಲನ 
ಶೀಲತೆಗೆ ತೊಡಗಿಸಬೇಕಾಗುತ್ತದೆ. ಆದುದರಿಂದ ಸಾವಿರಾರು ನದಿಗಳು ಸಂಗ್ರಹದ ಕನಸುಗಾರ 
ಸಿದ್ದಲಿಂಗಯ್ಯನಿಗಿಂತ ನಿರುದ್ವಿಗ್ನವಾಗಿ ಬರೆಯುವ ಮಹಾದೇವ ಹೆಚ್ಚು ಮುಖ್ಯವಾಗುತ್ತಾರೆ. 
- ನಮ್ಮ ದಲಿತ ಬಂಡಾಯ ಸಾಹಿತಿಗಳ ಬಹುತೇಕ ರೋಚ್ಚು, ಇನ್ನೂ ಪಾಳೇಗಾರಿ ವ್ಯವಸ್ಥೆಯ 
ಬಲಿಷ್ಠ ಹಿಡಿತದಿಂದ ಪೂರ್ಣ ಹೊರಬರದ ನಮ್ಮ ಹಳ್ಳಿಗಳ ಅನುಭವದ ಹಿನ್ನೆಲೆಯಲ್ಲಿ ಆಸ್ಫೋಟ 
ಗೊಳ್ಳುತ್ತಿರುವಂತೆ ತೋರುತ್ತದೆ. ಇಂದು ನಮ್ಮ ದೇಶವನ್ನಾಳುವ ಶ್ರೀಮತಿ ಇಂದಿರಾ ಗಾಂಧಿಯವರ 
ಆಡಳಿತ, ಕೈಗಾರಿಕಾಧಿಪತಿಗಳಾದ ನಗರದ ಬಂಡವಾಳಶಾಹಿಗಳನ್ನು ( ಮತ್ತು ಬಂಡವಾಳಶಾಹಿ ಕೃಷಿ 
ಯನ್ನು ) ಸಾಕಿ ಹಳ್ಳಿಯ ಪಾಳೆಯಗಾರಿಶಾಹಿ ವ್ಯವಸ್ಥೆಗೆ ಏಟು ಕೊಡುತ್ತಾ ( ಬಹುಶಃ ಅದರ 
ಭ್ರಮೆಯಲ್ಲಿ) ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಳ್ಳುವಂತಹುದು. ಆದುದರಿಂದ ' ವರ್ಗ' ಮತ್ತು 
' ಜಾತಿ' ಹೀಗೆ ಎರಡೂ ಹಿನ್ನೆಲೆಯಲ್ಲಿ ವ್ಯಕ್ತಿ ಶೋಷಣೆಗೆ ಒಳಗಾಗುತ್ತಿರುವುದರಿಂದ ದಲಿತ ಸಾಹಿತ್ಯ 
ನಿಜವಾಗಿ ಎದುರಿಸಬೇಕಾದ ಸಮಸ್ಯೆ ಬಹಳ ಜಟಿಲವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಸಾಹಿತ್ಯ 
ಕೇವಲ ಪಾಳೆಯಗಾರಿ ವ್ಯವಸ್ಥೆಗೆ ಮಾತ್ರ ಒದೆಯುತ್ತಾ ಉಳಿದರೆ , ಆಂಶಿಕವಾಗಿ ಸಮಸ್ಯೆ ನಿಜ 
ನಾದರೂ , ಇಂದಿನ ರಾಜಕೀಯ ಸಂದರ್ಭದ ಜನಪ್ರಿಯ ಭ್ರಮೆಯನ್ನು ಒಡೆದು ತೋರಿಸುವ 
ಎಚ್ಚರವನ್ನೂ ಹೊಂದಿ, ಪೂರ್ಣ ತಿಳುವಳಿಕೆಯಿಂದ ಕಾರ್ಯೋನ್ಮುಖವಾದಂತಾಗುವುದಿಲ್ಲ , ಬರವಣಿಗೆ 
ಯಲ್ಲಿ ಸಾಕಾರಗೊಂಡ ಸಿಟ್ಟಿಗೆ ಇಂತಹ ಮಿತಿಗಳಿದ್ದರೂ , ದಲಿತ ಸಾಹಿತ್ಯದ ಪ್ರಯತ್ನ ಒ೦ದು 
ಸಾಮಾಜಿಕ ಹೋರಾಟವನ್ನು ಸಂಘಟಿಸುವುದಾದ್ದರಿಂದ, ಸಂವಹನ ಜನಸಾಮಾನ್ಯನ ಜೊತೆಗೂ 
ಸಾಧ್ಯವಾಗುವಂತೆ, ಆಡುನುಡಿಯ ಲಯದಲ್ಲಿ, ಹಾಡಲೂ ಅನುಕೂಲವಾಗುವಂತಹ ಪದ್ಯಗಳನ್ನೇ 
ದಲಿತ ಕವಿಗಳು ಹೆಚ್ಚು ಬರೆಯುತ್ತಾರೆ. ಹೀಗಾಗಿ ಪ್ರಸ್ತುತ ದಲಿತ ಕಾವ್ಯವೂ ಒ೦ದು ಅತಿಗೆ ನುಗ್ಗಿ 
ಬಳಿಕ ನಿಧಾನವಾಗಿ ತಿಳಿಯಾಗುವ ಕ್ರಮದಲ್ಲೇ ಮುಂದುವರಿದಿದೆ. 

“ ವಾಸ್ತವಿಕತೆಯೇ ಎಲ್ಲ ಎಂದು ನಾನಂತೂ ತಿಳಿದಿಲ್ಲ' ಎಂದು ತಮ್ಮ ಈಚಿನ ಕಾದಂಬರಿ 
ಅನೇಕದ ಮೊದಲಲ್ಲಿ ಹೇಳಿಕೊಂಡಿರುವ ತಿರುಮಲೇಶ್ ( ಅನುಭವ ' ದ ಒಂದು ಪ್ರತ್ಯೇಕಸ್ಥಿತಿಯನ್ನೂ 
ಗುರುತಿಸುತ್ತಾರೆ. “ ನಾನೇ ನನ್ನ ಕಾವ್ಯ ' ( ಕೇರಳ ) ಆಗುವ ವ್ಯಕ್ತಿವಾದ, ವ್ಯಂಗ್ಯ , ತಿರಸ್ಕಾರಗಳಲ್ಲಿ 
ಬೆಳೆಯುವ ಸಿಟ್ಟು ( ಕೀರ್ತನೆ'), ಖಾರವಾಗಿ ತನ್ನ ಹಿಂದಿನವರನ್ನು ಚುಚ್ಚುವ ಮನೋಭಾವ 
( ದುಂಡುಚಿ'), ಕೇವಲ ಗೇಲಿಮಾಡುವ ಹುಡುಗಾಟದ ಖುಶಿ ( ಶ್ರೀ ಕೂಮಂ ಭಟ್ಟರ ಕಾವ್ಯ 
ವಿಳಾಸ'), ಇವುಗಳನ್ನೆಲ್ಲಾ ಮಾರಿ, ಗಂಭೀರ ಆಯಾಮದ ಉತ್ತಮ ನವ್ಯ ಕವನಗಳನ್ನು ಬಹಳ 
ಹಿಂದೆಯೇ ಬರೆದಿದ್ದಾರೆ. ಈಗ ಅಲ್ಲಿಂದ ಮುಂದೆ, ತಾನು ಬೇರೆಯಾಗುವ ಆವಶ್ಯಕತೆಯಿಂದ 
ಚರಿತ್ರೆಯ ಕಡೆಗೆ ನಾನು, ನನ್ನ ಕಡೆಗೆ ಚರಿತ್ರೆ ಕೈಚಾಚುತ್ತಾ ” (' ಹಳೆಗನ್ನಡದ ಆಸೆ' ) ಕೈ 
ಚಾಚುತ್ತಾ ' ಹುಡುಗಾಟ'ಕ್ಕಿಳಿದಿರುವ ತಿರುಮಲೇಶ್ , ಸಾಮಾಜಿಕ ಅಸಮಾನತೆ, ಅನ್ಯಾಯ ಮತ್ತು 
ಶೋಷಣೆಯನ್ನೂ ನಿರ್ಭಾವದಲ್ಲೇ ಧ್ವನಿಸಲು ಪ್ರಯತ್ನಿಸುತ್ತಾರೆ. 

ಮಹಾಪ್ರಸ್ಥಾನ ಸಂಕಲನದಲ್ಲಿ “ ಪರಕೀಯತೆ', ಕೈಗಾರಿಕಾ ಜಗತ್ತಿನ ನಗರಗಳಲ್ಲಿ ವ್ಯಕ್ತಿಯೊಬ್ಬ 
ಅನುಭವಿಸುವ ಅಸಹಾಯಕನೋವು ಮುಂತಾದ ಗುಂಗಿನ ಕವನಗಳನ್ನು ಬರೆಯುತ್ತಿದ್ದಾಗಲೂ , 
“ ಸಾಮಾಜಿಕ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವುದು ಸನ್ನಿವೇಶಪ್ರಜ್ಞೆಗೆ ಅಪಚಾರವೆಸಗಿದಂತೆ ) 
ಎಂಬ ತಿಳುವಳಿಕೆ ಸದಾ ಜಾಗೃತವಾಗಿದ್ದ ತಿರುಮಲೇಶ ಸಾಮಾಜಿಕ ಹೊಣೆಗಾರಿಕೆಗಾಗಿ ಅಲಂಕಾರದ 
ಅನುಕೂಲಗಳನ್ನು ಪೂರ್ಣ ತಿರಸ್ಕರಿಸುವ ಅಗತ್ಯ ಇಲ್ಲ ಎಂಬುದನ್ನು ಸಂಟಯ್ಯನ ಅಂಗಿ ' ಎಂಬ 
ಕವನದಲ್ಲಿ ತೋರಿಸಿಕೊಡುತ್ತಾರೆ : 


ಜನವರಿ - ಮಾರ್ಚ್ 


83 0 45 


ಇದ್ದಿ ಲಂಗಡಿ ಕೆಲಸದ ಸೆಂಟಯ್ಯನಿಗೆ 
ಇದು ದು ಒಂದೇ ಒಂದು ಅಂಗಿ , ಗಿರಾಕಿಗಳ ಮನೆಗೆ 
ಇದ್ದಿಲು ಸಪ್ಪೆ ಮಾಡುವಾಗಲೂ ರಾತ್ರಿ 


ನಿದ್ರೆ ಮಾಡುವಾಗಲೂ , ಪೇಟೆಕಡೆ ಹೋಗುವಾಗಲೂ 
ಇದೇ ಅಂಗಿ, ಮೂಸಿನದಿಯ ಹೊಟ್ಟೆಯಲ್ಲಿ 
ಅದ್ದಿ ತೆಗೆದಂಥ ಬಣ್ಣ, ಇದರಿಂದ 


ಬೇಸರಗೊಂಡ ಪೆಂಟಯ್ಯ ಕಾಸಿಗೆ 
ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ 
ಆಸೆಯಿಂದ ಒಂದು ಹೊಚ್ಚ ಹೊಸ ಅಂಗಿ, ಎಂದೋ 


ಹೋಗಬೇಕೆಂದಿದ್ದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆಯೇ 
ಹೋಗಿಬಿಡುವುದು ಎಂದುಕೊಂಡ.. .ಪೋಲೀಸು ಪಠೇಲನ ಮನೆಗೆ 
ಅರ್ಜೆಂಟಾಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನು ಮರೆತು . 


ಗರಿಗರೀ ಬಿಳಿ ಅಂಗಿ, ಮುಟ್ಟಿದರೆ ಎಲ್ಲಿ 
ಮುರಿಯುತ್ತದೋ , ತೊಟ್ಟರೆ ಎಲ್ಲಿ ಆಸ್ತಿಯ ಗೆರೆಗಳು 
ವಾಯು , ವೋ ಎಂದುಕೊಂಡೇ ಹಾಕಿ ಹೊರಟದ . 


ಇದ್ದಿ ಲಂಗಡಿಗೂ ತನಗೂ ಏನೇನೂ ಸಂಬಂಧವಿಲ್ಲದಂತೆ 
ಇಲ್ಲಿ ಲಂಗಡಿಯ ಪಕ್ಕದಲ್ಲಿ ನಡೆದುಹೋದ. ಇನ್ನೇನು ಗೆದ್ದೆ .. 
ನೆನ್ನುವಷ್ಟರಲ್ಲಿ ಎದುರಾದ್ದು ಮತ್ತಾರು ಅಲ್ಲ ಪೋಲಿಸ್ ಪಠೇಲ ! 


ಅಂದಿನಿಂದ ಅಂದಿನಿಂದ ಯಾತಕ್ಕೆ ಆ ಕ್ಷಣ. 
ದಿಂದ ಸೆಂಟಯ್ಯನ ಬಿಳಿ ಅಂಗಿ | 
ಎಂದೂ ಬಿಳಿಯಂಗಿಯಾಗಿರಲಿಲ್ಲ . 


( ಸೆಂಟಯ್ಯನ ಅಂಗಿ? ಒಂದು 'ಮಿತ್ರ ' ನ ಹಾಗೆ ನನ್ನನ್ನು ಆಕ್ರಮಿಸಿಕೊಳ್ಳುತ್ತದೆ, ಸೆಂಟಯ್ಯ 
ಮತ್ತು ಅವನ ಇದ್ದಿ ಲಂಗಡಿಯ ಕಾರ್ಯಕ್ಷೇತ್ರ ಒಂದು ಸಮಗ್ರ ಪ್ರತಿಮೆಯೂ ಆಗಿದೆ. (ಪೊಲೀಸ್ 
ಪಠಲ, ಸಿನಿಮಾ , ಇತ್ಯಾದಿ ವಿವರಗಳು ಅದರ ಆಯಾಮಗಳನ್ನು ಹೆಚ್ಚಿಸುತ್ತವೆ.) ಸೆಂಟಯ್ಯನ 
ಅಂಗಿ ದಲಿತರ ನೋವಿಗೆ, ಶೋಷಿತರ ಅಸಹಾಯಕ ದಾರುಣಸ್ಥಿತಿಗೆ ಸಂಕೇತವಾಗಿದೆ. ಕರಿಯಾದ 
ಗುರಿಗು ಬಿಳಿ ಅಂಗಿ , ಶೋಷಿತರ ಅರಳದ ಕನಸನ್ನೂ ಮುರುಟಿದ ಆಸೆಯನ್ನೂ ಧ್ವನಿಸುತ್ತದೆ. 
“ ಎಂದೋ ” ಎಂಬ ಶಬ್ದ ಮೊದಲಿನ ಸಾಲಿನಲ್ಲಿರುವುದರಿಂದ, ಪುರಾತನದಿಂದಲೂ ತುಳಿತಕ್ಕೊಳಗಾದ 
ಹಿನ್ನೆಲೆಯಲ್ಲಿ ' ಕಾಲ' ವನ್ನು ಸೂಚಿಸುತ್ತದೆ. ಅದೇ ರೀತಿ, 3, 5 , 6, 7 , 8, 10, 11 , ಈ ಸಾಲು 
ಗಳನ್ನೂ ಅರ್ಥಪೂರ್ಣವಾಗಿ ತುಂಡರಿಸಿರುವುದನ್ನೂ ಗಮನಿಸಬಹುದು.) ಪೆಂಟಯ್ಯ ಹೆದರುವ 
“ಪೋಲಿಸ್ ಸಲ' ನನ್ನು ಒಂದು ವ್ಯವಸ್ಥೆಯ ಪ್ರತಿನಿಧಿಯಾಗಿ, ಅಂದರೆ ಕವನದ ಸಂದರ್ಭದಲ್ಲಿ 
ಒಂದು ಸಂಕೇತವಾಗಿ ಸ್ವೀಕರಿಸಿದಾಗ ಪೆಂಟಯ್ಯ ಮತ್ತು ಪೋಲಿಸ್ ಸಠಲರ ಹಿಂದೆ ಪ್ರಜೆ ಮತ್ತು 
ಪ್ರಭುತ್ವದ ಸಂಬಂಧ ಇರುವುದೂ ಹೊಳೆಯುತ್ತದೆ. ಪ್ರಭುತ್ವ ಅದರ ಆಡಳಿತವರ್ಗದ ಆಸಕ್ತಿಗಳನ್ನು 
ರಕ್ಷಿಸುತ್ತದೆ ಎಂಬ ಮಾರ್ಕ್ಸ್‌ನ ಹೇಳಿಕೆ ನೆನಪಾಗುವುದರ ಮೂಲಕ ಪ್ರಸ್ತುತ ನಮ್ಮ ಬಂಡವಾಳ 
ವ್ಯವಸ್ಥೆಯಲ್ಲಿ ' ಸೆಂಟಯ್ಯ ' ಪ್ರತಿನಿಧಿಸುವ ಕೂಲಿಕಾರನ ಆರ್ಥಿಕ ಸಂಬಂಧ, ಆತನ ವೈಯಕ್ತಿಕ 
46 0 ರುಜುವಾತು 


ಬದುಕಿನ ಮೇಲೂ ಆಕ್ರಮಣ ಮಾಡುವುದು ಗೋಚರಿಸುತ್ತದೆ. ಇದೇ ಸೆಂಟಯ್ಯನನ್ನು ಒಂದು 
ಪಾಳೇಗಾರಿ ಸಂದರ್ಭದಲ್ಲಿ ವ್ಯಾಖ್ಯಾನಿಸಬಹುದು, 
- ಇಷ್ಟೆಲ್ಲಾ ಒಳಸುಳಿಗಳನ್ನು ಹೊಂದಿದ್ದೂ ಕವನ ಸಂಕೀರ್ಣತೆಯನ್ನು ಅನಿವಾರ್ಯ ಎಂಬ ಹಾಗೆ 
ಹಟತೊಟ್ಟು ಪ್ರದರ್ಶಿಸುವುದಿಲ್ಲ ಮತ್ತು ಕಾವ್ಯಗುಣದ ನುಣುಪನ್ನು ಸಾಮಾಜಿಕ ಹೊಣೆಗಾರಿಕೆಗಾಗಿ 
ಬಿಟ್ಟು ಕೊಡುವುದಿಲ್ಲ . ಉದ್ವಿಗ್ನನಾಗದೆ, ನೇರವಾಗಿ ಹೇಳುವ ಇಲ್ಲಿನ ಶೈಲಿ, ಇದ್ದಿಲಂಗಡಿಯ ಕಾರ್ಯ 
ಕ್ಷೇತ್ರ' ಮತ್ತು ' ಪಂಟಯ್ಯನ ಅಂಗಿ ' ಇವುಗಳನ್ನು ಕೇವಲ ಪ್ರತಿಮೆ , ಸಂಕೇತಗಳಾಗಿ ಮಾತ್ರ ಬಳಸದೆ, 
ಅವುಗಳ ಸಹಜ ಅಸ್ತಿತ್ವವನ್ನೂ ನಿರೂಪಿಸುತ್ತದೆ. 
- “ಪ್ರತಿಮೆ ', ' ಸಂಕೇತ' ಎಂಬ ಪಾರಿಭಾಷಿಕ ಶಬ್ದಗಳನ್ನು ಬಳಸಿ ವಿವರಿಸಿದ್ದರಿಂದ ಅಸ್ಪಷ್ಟತೆಯನ್ನು 
ತಪ್ಪಿಸುವುದಕ್ಕಾಗಿ ಇದೇ , ಹಂತದಲ್ಲಿ ಸ್ಪಷ್ಟ ಪಡಿಸಬೇಕಾದ ಒಂದು ವಿಷಯ : ಮಹಾಸ ಸಾ ನದ 
ಸ್ವರೂಪ ತನಗೆ ಬೇಕಾದ್ದಲ್ಲ ಎಂಬುದನ್ನು ಪೂರ್ಣವಾಗಿ ಅರಿತುಕೊಂಡು ಮುಂದುವರಿದಿರುವುದರಿಂದಲೇ 
ಮುಖಾಮುಖಿ ಸಂಕಲನದ, ನವ್ಯದ ಜಾಡಿನಿಂದ ಹೊರಬಂದ ಅನೇಕ ಕವನಗಳಲ್ಲಿ ತಿರುಮಲೆ ಶರು 
ಅನುಭವವನ್ನು ಗ್ರಹಿಸುವ ಕ್ರಮ ಮತ್ತು ಅನುಭವಮೂಲದ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ರೀತಿ 
ಹಾಗೂ ಅವನ್ನು ತಟಸ್ಥ ಧಾಟಿಯಲ್ಲಿ ಹೇಳುವ ಸದಾ ಗಂಭೀರವಾಗಿರುವ ಅಭಿವ್ಯಕ್ತಿ ವಿಧಾನ ಎಲ್ಲವೂ 
ಅವರ ಹಿಂದಿನ ನವ್ಯ ಕವನಗಳಿಂದ ಬೆರೆಯಾಗಿದೆ. ಅವರ ಬೆಳವಣಿಗೆಯ ಪ್ರತ್ಯೇಕ ಹಂತಗಳಲ್ಲಿ 
ವಾಸಿಸಿದ ಜಾಗಗಳನ್ನು ಗಮನಿಸುವ ಮತ್ತು ಬದಲಾವಣೆಗೊಂಡ ನೋಡುವ ಕ್ರಮದ ಹಿನ್ನೆಲೆಯಲ್ಲಿ 
ಅಭಿವ್ಯಕ್ತಿ ವಿಧಾನಗಳನ್ನು ಶೋಧಿಸುವ ಪ್ರಯತ್ನವನ್ನು ಅನುಕ್ರಮವಾಗಿ, ' ನಗರ ', ' ನನ್ನೂರು', 
* ತಿರುವನಂತಪುರ ', ' ಮಹಾನಗರ', ' ಒಂದು ಪೇಟೆ” , “ ಒಂದು ಪಟ್ಟಣ' - ಈ ಕವನಗಳು ಸ್ಪಷ್ಟಪಡಿ 
ಸುತ್ತವೆ. 

ಜೀವನದ ಅರ್ಥವನ್ನು ಒಟ್ಟಿನಲ್ಲಿ ಶೋಧಿಸಬೇಕು ಎಂಬ ಮಹತ್ವಾಕಾಂಕ್ಷೆ ಉಳ್ಳ ಕವಿ ತನ್ನ 
ಸಮಸ್ತ ಅನುಭವವನ್ನೂ ಬದುಕಿನ ಅರ್ಥಪೂರ್ಣತೆಯ ಒಂದು ಸಮಗ್ರ ಶಿಲ್ಪವಾಗಿ ಕೊಡಲು ಯತ್ನಿಸು 
ತ್ತಾನೆ. ಆಗ ಬದುಕಿನ ಪುಟ್ಟ ಚಿಕ್ಕ ವಿವರಗಳು, ಅರ್ಥಪೂರ್ಣ ಬದುಕಿನ ಸಮಗ್ರತೆಗೆ ಅಥವಾ 
ಬದುಕಿನ ಅರ್ಥ ಪೂರ್ಣತೆಯ ಶೋಧನೆಗೆ ಪೂರಕವಾದಾಗ ಮಾತ್ರ ಕಾವ್ಯಾನುಭವವಾಗಿ ಫಲಿತ 
ಗೊಳ್ಳುವ ಶಕ್ತಿ ಹೊಂದುತ್ತದೆ. ಆದರೆ ತಿರುಮಲೇಶ್ , ಮಹತ್ತರವಾದ ಸಣ್ಣ ವಿವರಗಳ ಅಸ್ತಿತ್ವ 
ನನ್ನೂ ಕಡೆಗಣಿಸಲಾರರು, ( ಉದಾ: “ ಗುರುತುಗಳು', ತಾಲೂಕಾಪಿಸು ) ಆದುದರಿಂದಲೇ ಪ್ರತಿಮೆ 
ಸಂಕೇತಗಳು ಗೇಯತೆಯಿಂದ ಕೂಡಿಕೊಂಡು ಸಂಗ್ರಹದಂತೆ ಬೆಳೆಯುವ ಮಹಾಕಾವ್ಯಸ್ವರೂಪದ 
ಕಾವ್ಯವಸ್ತುವನ್ನೊಳಗೊಂಡ ಅಡಿಗರ ಸಮಗ್ರವಾದ ಕಾವ್ಯಶಿಲ್ಪ ತತ್ತ್ವದಿಂದ ಬೇರೆಯಾದ ಬಗೆಯಲ್ಲಿ 
ತಿರುಮಲೇಶರ ' ಮುಖಾಮುಖಿ' ಸಂಕಲನದ ಅನೇಕ ಕವನಗಳು ರಚಿತವಾಗಿವೆ . 

ಫೋ ಟೋಗ್ರಫಿಯ ಪರಿಭಾಷೆಯನ್ನು ಉಪಯೋಗಿಸಬಹುದಾದರೆ , ಒಂದು ಅನುಭವವನ್ನು 
( ಅನುಭವಮೂಲದ ಸಹಿತ ) ಅಂತಹ ಕವನಗಳು ಒಂದು ಕೋನದಲ್ಲಿ ತೆಗೆದ ಸ್ಥಬ್ದ ಚಿತ್ರದ 
ಹಾಗೆ ಸಾದರಪಡಿಸುತ್ತವೆ. ಪ್ರತಿಮೆ , ಸಂಕೇತ ಅಥವಾ ಇನ್ಯಾವುದೇ ಅಲಂಕಾರದ ಸಹಕಾರ 
ದಿಂದ ( ಈ ನನ್ನ ಸೂತ್ರಕ್ಕೆ 'ಹೋಲಿಕೆ' ಒಂದು ಅಪವಾದವಾಗಿದೆ) ಅನುಭವದ ಒಂದು 
ವಿವರವನ್ನು ಇನ್ನೊಂದರ ಜೊತೆ ಸೇರಿಸಿ ಸಂಪೂರ್ಣ ಬದುಕಿನ ಸಂದರ್ಭದಲ್ಲಿ , ಸಮಗ್ರವಾಗಿ 
ಬೆಳೆಸಲ್ಪಟ್ಟ ಒಂದು ಇಡಿಯನ್ನು ನಿರ್ಮಿಸಿಕೊಡಲು ಇಂತಹ ಸ್ಥಬ್ದ ಚಿತ್ರ ಕವನಗಳು ಪ್ರಯತ್ನಿಸು 
ವುದಿಲ್ಲ, ಬದಲಾಗಿ “ ಹಾಗಲ್ಲ ಹೀಗೆನೋಡಿ' ಎಂದು ತಿರುಗಿಸಿಟ್ಟು ಅಥವಾ ನೋಟದ ಕೋನವನ್ನು 
ಬದಲಾಯಿಸಿ, ಕೊನೆಯಲ್ಲಿ ಅರ್ಥವನ್ನು ಹೊಳೆಯಿಸುವದೇ ಇಂತಹ ಕವನಗಳಲ್ಲೆಲ್ಲಾ ಮುಖ್ಯವಾಗು 
ಇದೆ. (ಉದಾ: ' ಇಲಿಗಳನ್ನು ಕೊಲ್ಲುವುದು' , ' ಚಿಟ್ಟೆ ಗಳನ್ನು ಹಿಡಿಯುವುದು' , ' ಬಣ್ಣಗಳ ವಿಷಯ 
ದಲ್ಲಿ' ಇತ್ಯಾದಿ.) 


ಜನವರಿ - ಮಾರ್ಚ್ 83 0 47 


ಈಚಿನ ಕವನಗಳಲ್ಲಿ ಇಷ್ಟೆಲ್ಲಾ ಬದಲಾವಣೆಗಳಾದರೂ , “ ಶಬ್ದಗಳೆ ಪ್ರತಿಮೆಗಳ ಪ್ರತೀಕಗಳೆ ಬನ್ನಿ 
ಧ್ವನಿಗಳೆ ಬನ್ನಿ ಮೂಡಿಸಿರಿ ” ಎಂಬ ಮಹಾಪ್ರಸ್ಥಾನ' ದ ನಾಯಕನ ಅವಸ್ಥೆ , ತಿರುಮಲೇಶರಿಗೆ 
ಪೂರ್ಣ ಬಿಟ್ಟು ಕೊಟ್ಟು ಮರೆಯಲಾಗದ ಆದರೆ ಸಾರಾಸಗಟು ತಿರಸ್ಕರಿಸಬೇಕಾದ ಅನಿವಾರ್ಯ. 
(ನೋಡಿ: ಮಹಾಪ್ರಸ್ಥಾನವನ್ನು ಇನ್ನೊಮ್ಮೆ ಓದಿದಾಗ ) ಆದುದರಿಂದಲೇ ಅಡಿಗರ ಕಾವ್ಯ 
ಮಾರ್ಗದ ( ಎಲಿಯಟ್ ನ ಸಹಿತ) ಪ್ರಭಾವದಿಂದ ಬಹುಸೂಕ್ಷ್ಮವಾಗಿ ಹೊರನಡೆಯುತ್ತಿರುವುದನ್ನು 
ತನಗೆ ತಾನೇ ಸ್ಪಷ್ಟ ಪಡಿಸಿಕೊಳ್ಳುವ ಗೂಢ ಅಗತ್ಯದಿಂದ ತಿರುಮಲೇಶರು ಇನ್ನೂ ಪಾರಾಗಿಲ್ಲ. 
- ಇದನ್ನು ಹೀಗೆ ವಿವರಿಸಬಹುದು : 
- ಅಡಿಗರ ಕಾವ್ಯಶ್ರುತಿಗೆ ತಮ್ಮ ಸ್ವರ ಸೇರಿಸುತ್ತಿದ್ದ ಕಾಲದಲ್ಲಿ ತಿರುಮಲೇಶ್ ಹೇಳಿದ ಮಾತುಗಳು 
ಇವು: 


“ ಅಜ್ಜ - ತಂದ ಮಗ ಇವರ ನಡುವಣ ಸಂಬಂಧದ ಹೋಲಿಕೆ ಮತ್ತೊಮ್ಮೆ “ ಅಜ್ಜ ನೆಟ್ಟಾಲ' ದಲ್ಲಿ 
ಅಡಿಗರ ಕವನದ ವಸ್ತುವಾಗಿದೆ . ಆಲದ ಮರ ಇಲ್ಲಿ ಜೀವವೃಕ್ಷವಾಗಿದೆ. ಮುತ್ತಾತ ನೆಟ್ಟ ಈ ಮರ 
ಕವಿಯ ನೆನಪುಗಳನ್ನು ಕೆದಕುತ್ತದೆ. ಇದರಲ್ಲಿ ಬಾಲ್ಯದ ದಿನಗಳನ್ನು ಮತ್ತೆ ಮೆಲುಕುಹಾಕುವ 
ಹಂಬಲವಿದೆ. ಆದರೆ ಇದು ರೋಮಾಂಟಿಕ್ ಕವಿಯ ಅತಿಶಯವಾದ ಕಲ್ಪನಾವಿಹಾರವಾಗಿಲ್ಲ . ಇಲ್ಲಿ 
ಕೆಲಸ ಮಾಡುವ ಮನಸ್ಸು ವಸ್ತುವಿಗೆ ಪೂರಕವಾಗಿ ಕ್ರಿಯಾತ್ಮಕವಾಗಿದ್ದು ಇಲ್ಲಿನ ಮನೋಭಾವ 
ವನ್ನು -ಭೂಮಿಗೀತ', ' ಸ್ವಾತಂತ್ರ್ಯ .1958', ' ಗೊಂದಲಪುರ', ' ಶರದಿತ' ಇವುಗಳ ಹಿಂದಿರುವ 
ಮನಃಸಿ ತಿಗೆ ಹೋಲಿಸಬಹುದು. ( ಅಜ್ಜ ನೆಟ್ಟಾಲ' ಸಿದ್ದ ಮಲ್ಯಗಳನ್ನು ಎತ್ತಿ ಹಿಡಿಯುವುದಿಲ್ಲ. 
ಅದು ಬದುಕಿನ ಸಾತತ್ಯದ ಕುರಿತ ಕವಿಯ ನಂಬಿಕೆಯನ್ನು ಸಾರಿಹೇಳುತ್ತದೆ. ಅಡಿಗರ ಈ ಕವನದಲ್ಲಿ 
ಬರುವ ಆಲದ ಮರ ಬದುಕಿನ ಸಂಕೀರ್ಣತೆಯನ್ನು ಪ್ರತಿನಿಧಿಸುವ ಸಂಕೀರ್ಣ ಸಂಕೇತ. ಈ ಮರದ 
ಕೊಂಬೆಗಳು ಹೊಸ ಬೇರುಗಳನ್ನು ಕೆಳಕ್ಕಿಳಿಸಿವೆ. ಈ ಮರದ ಜೀವಸಂಚಾರ ವಿರುದ್ದ ಗತಿಯಲ್ಲಿದ್ದು 
ವೃತ್ತಾಕಾರವಾಗಿದೆ, ಪೂರ್ಣವೃತ್ತವಾಗಿದೆ. ಅಡಿಗರ ಕಾಳಜಿಗಳೆಲ್ಲ ನರ ವಾನದ್ದು , ಸರ್ವಕಾಲದಲ್ಲ. 
ಅವರ ಕಾಳಜಿ ತಪ್ತ ಮನಸ್ಸಿನ ಪ್ರಾಮಾಣಿಕತೆ , ನೋವುಗಳನ್ನು ಧಿಕ್ಕರಿಸುತ್ತದೆ. ಆಲದ ಕೊಂಬೆ, 
ರೆಂಬೆ, ಬೇರು, ಬಿಳಲುಗಳನ್ನು ಕತ್ತರಿಸಿ ನೆಲಸಮನಾಗಿರುವುದನ್ನು ಕವಿ ಕಾಣುತ್ತಾನೆ. ಮುಂದಿನ 
ಜನಾ೦ಗಕ್ಕೆ ಅದರ ನೆರಳಿಲ್ಲ . ಮುಂದಿನ ತಲೆಮಾರಿನವರು ಬಿರಿವ ಸೂರ್ಯನ ಕೆಳಗೆ ಬಯಲಲ್ಲಿ ನಿಲ್ಲ 
ಬೇಕಾಗಿದೆ. ಆದರೆ ಕವಿ ಕಾಯುತ್ತಾ ನೆ. (ಕಾವ್ಯಶೋಧನ ಪುಟ 218) 


ಮುಖಾಮುಖಿ ಸಂಕಲನದ ಒಂದು ಆಲದ ಮರ' ಎಂಬ ಪದ್ಯ ಹೀಗಿದೆ : 


ಈ ಆಲದ ಮರವನ್ನು ನೋಡಿ: ಇದರ ಕೆಳಗೆ ಯಾವ ಮಕ್ಕಳೂ 
ಆಡಲಿಲ್ಲ, ಇದರ ಎಲೆಗಳು ಗಾಳಿಯ ಓಟಕ್ಕೆ ಗಲಗಲಿಸಲಿಲ್ಲ, 
ಇದರ ಕೊಂಬೆಗಳಿಂದ ಯಾರೂ ನೇಣು ಹಾಕಿಕೊಳ್ಳಲಿಲ್ಲ. 
ಎಂದರೆ ನಿಮಗೆ ಆಶ್ಚರ್ಯವಾಗುತ್ತದೆಯೆ ? 
ಅತ್ಯಂತ ನೀರಸವಾದ ಈ ಮರದ ಕಾಂಡದ ಮೇಲೆ 
ಚುನಾವಣಾ ಪತ್ರಗಳನ್ನು ಅಂಟಿಸುವುದಿತ್ತು . ಈ ದಾರಿಯಾಗಿ ಹೋಗುವ 
ಕೆಲಸದ ಹೆಂಗಸರು ಮರೆಯಲ್ಲಿ ಕೂತು ಉಚ್ಚೆ 
ಹೊಯುವುದಿತ್ತು . ಒಮ್ಮೆ ಕೆಲವು ಪಡೆ ಹುಡುಗರು ಇದರ ಮೇಲೆ 
ಏನೇನೋ ಹೆಸರುಗಳನ್ನು ಕೊರೆಯಲು ಪ್ರಯತ್ನಿಸಿದ್ದರು. 


ಇe 2 
ಈ ಆಲದ ಮರವನ್ನು ಗಮನಿಸಿ : ಇದರ ತೊಗಟೆಗಳು 

ಒಬ್ಬ ವೃದ್ಧನ ಮೈಯಂತೆ ಸುಕ್ಕುಗಟ್ಟಿವೆ ಎಂದರೆ 
48 0 ರುಜುವಾತು 


ಏನನ್ನೂ ಹೇಳಿದಂತಾಗಲಿಲ್ಲ. ಯಾಕಂದರೆ ನಿಜವಾಗಿ ಹೇಳುವುದಿದ್ದರೆ 
ಇವು ಮರಗಟ್ಟಿವೆ, ಮತ್ತು ಇವರ ಬಿಳಲುಗಳು ಬೆರಳಿಲ್ಲದ 
ತೋಳುಗಳಂತೆ ಇಳಿ ಬಿದಿವೆ ಎಂದರೆ ಈ ಆಲದ ಮರವನ್ನು 
ಬಣ್ಣಿಸಿದಂತಾಗಲಿಲ್ಲ. ಯಾಕೆಂದರೆ ಅದು ಮನಸ್ಸಿಗೆ ತರುವುದು 
ಶನಿವಾರ ರವಿವಾರವೆ೦ದಿಲ್ಲದೆ ಈ ಪೇಟೆಯ ಬೀದಿಗಳಲ್ಲಿ 
ಕೈ ಚಾಚುವ ಭಿಕ್ಷುಕರನ್ನು , 


ಹೀಗೆ ನಾವು ಹೋಲಿಕೆಗಳನ್ನು ಕೊಡುವಾಗ ಕೆಲವು ಸಂದರ್ಭಗಳಲ್ಲಿ 
ಮರವು ಮನುಷ್ಯನನ್ನೂ ಮನುಷ್ಯನು ಮರವನ್ನೂ 
ಸೂಚಿಸುವ ಕಾರಣ 
ಹೋಲಿಸದಿರೋಣ. 


ಅಡಿಗರಿಗೆ (ಜೀವವೃಕ' ವಾಗಿರುವ ಆಲದ ಮರದ ಸಂಕೀರ್ಣ ಸಂಕೇತ' ದಿಂದ ತನಗೆ ಹಿಂದೆ 
ಆವಾಹಿತವಾದ ಅನುಭವ ಒ೦ದರ ವಿವರಗಳಿಂದ ಪ್ರಜ್ಞಾಪೂರ್ವಕವಾಗಿ ತಾನು ಬೇರೆ ಎಂಬುದನ್ನು 
ತಿರುಮಲೇಶರು ಗುರುತಿಸಿಕೊಳ್ಳುವುದನ್ನು ವಿವರವಾಗಿ ಗಮನಿಸಬಹುದು : 

ಇದರ ಕೆಳಗೆ ಯಾವ ಮಕ್ಕಳೂ ,/ ಆಡಲಿಲ್ಲ...' ಎಂಬುದು ಅಜ್ಜ ನೆಟ್ಟಾಲ' ದಲ್ಲಿ “ ಮುಟ್ಟಾಟ, 
ಕುಂಟಾಟ, ಕಣ್ಣು ಮುಚ್ಚಾಲೆ....” ಇತ್ಯಾದಿ ಮಕ್ಕಳ ಆಟಗಳನ್ನಾಡಿದ ಬಾಲ್ಯದ ನೆನಪಿಗೆ ವಿರುದ್ದ 
ನಾಗಿ ಬಂದರೆ ; ( ಇದರ ಎಲೆಗಳು ಗಾಳಿಯ ಓಟಕ್ಕೆ ಗಲಗಲಿಸಲಿಲ್ಲ', ' ಅಜ್ಜ ನೆಟ್ಟಾಲದ 
“ ಹಸಿರುಡೆಯ ಪಟಪಟದ/ ಹಾಯಿ ....”, “ ರಾಜಕುಮಾರ ಬಂದರೆ ಗಾಳಿಕೀಲುಗುದುರೆ ಸವಾರಿ ” 
ಮುಂತಾದವಕ್ಕೆ ವಿರುದ್ದವಾಗಿದೆ. ಇದರ ಕೊಂಬೆಗಳಿಂದ ಯಾರೂ ನೇಣುಹಾಕಿಕೊಳ್ಳಲಿಲ್ಲ' 
ಎಂಬುದು ಅಜ್ಜ ನೆಟ್ಟ ಆಲದ ಮರಕ್ಕೆ ನೇಣುಹಾಕಿಕೊಳ್ಳುವುದು' ಎಂಬ ಮಾತು ಧ್ವನಿಸುವ 
ಸಂಕೇತಾರ್ಥವನ್ನು ಡಿಸ್ ಮಿಸ್ ಮಾಡುತ್ತದೆ. ಈ ಹೇಳಿಕೆ ನಮಗುಂಟುಮಾಡುವ ( ಶಾಕ್ ತರದ ?). 
ಪರಿಣಾಮದ ಪೂರ್ಣ ಅರಿವು ಇರುವುದರಿಂದಲೇ ಮುಂದಿನ ಸಾಲಿನಲ್ಲಿ ಆಶ್ಚರ್ಯವಾಗುತ್ತದೆಯೆ ?? 
ಎಂಬ ಪ್ರಶ್ನೆ ಇದೆ . ( ಅತ್ಯಂತ ನೀರಸವಾದ ಈ ಮರದ ಕಾಂಡ' ಅಡಿಗರ ' ಚಿಗಿವ ಕಾಂಡ' ದ ' ತೇರಿನ 
ಹಾಗೆ' ಇರುವ ' ಮಿಣಿ ಬಿಳಲ ಸೊಂಡಿಲುಗಳಾಡಿ ಮಣಿವ' ಆಲದ ಸೌಂದರ್ಯದ ಸಂಭ್ರಮದ 
ವರ್ಣನೆಗೆ ಎದುರಾಗಿದೆ. ಚುನಾವಣಾ ಪತ್ರಗಳನ್ನು ಅಂಟಿಸುವುದು ' _ ಕೆಲಸದ ಹೆಂಗಸರು 
ಮರೆಯಲ್ಲಿ ಕೂತು ಉಚ್ಚೆ ಹೊಯ್ಯುವುದು' ಮತ್ತು ' ಏನೇನೋ ಹೆಸರು ಕೊರೆಯುವ ಪಡೆ 
ಹುಡುಗರು ' ಗಳ ಪ್ರಯತ್ನ ಇವುಗಳನ್ನು ನಾಯಕ ಅವುಗಳ ಅಸ್ತಿತ್ವ ನಿಷ್ಠನಾಗಿ ಗಮನಿಸುವುದರಿಂದ 
ಆಲದ ಮರವನ್ನು ಒಂದು ಸಂಕೇತವಾಗಿ ಉಪಯೋಗಿಸದಿರುವುದು ಸ್ಪಷ್ಟವಾಗುತ್ತದೆ ಮತ್ತು 
ವಾಸ್ತವದ ಆಲದ ಮರದ ಸುತ್ತಲಿನ ಸಾಮಾನ್ಯ ಘಟನೆಗಳ ನೈಜಚಿತ್ರಣ ಕೊಡುತ್ತದೆ. ಅಂದರೆ, 
* ಆಲದ ಮರ' ತನ್ನ ಸ್ವರೂಪವನ್ನೂ ಸ್ವತಂತ್ರ ಅಸ್ತಿತ್ವವನ್ನೂ ಕಳಕೊಂಡು ತನಗೆ ಸಂಬಂಧವೇ 
ಇಲ್ಲದ, ಕವಿಯ ಮನಸ್ಸಿನ ಒಂದು ವಿಶೇಷ ಅನುಭವವ್ಯಾಪಾರದ ಮತ್ತು ವಿವೇಚನೆಯ ಅರ್ಥ 
ವಾಹಕವಾದ ಕೇವಲ ಸಂವಹನದ ಸಾಧನವಾಗಿ ಉಪಯೋಗವಾಗಿಲ್ಲ. ಬಹುಶಃ ಇದನ್ನು ನವ್ಯದ 
ಮುಖ್ಯ ತಂತ್ರವಾದ ಪ್ರತಿಮಾವಿಧಾನದ ವಿಘಟನೆಯ ಮೊದಲ ಹೆಜ್ಜೆ ಎಂದು ಗುರುತಿಸಬಹುದು : 
- ಭಾಗ 2ರಲ್ಲಿ ಮರದ ತೊಗಟೆ ' ಸುಕ್ಕು ಗಟ್ಟಿವೆ' ಎನ್ನದೆ 'ಮರಗಟ್ಟಿವೆ' ಎನ್ನುವುದರ ಮೂಲಕ 
“ ಅಜ್ಜ ' ನಿಗೂ (“ ಸುಕ್ಕು ' ವೃದ್ದಾಪ್ಯವನ್ನು ನೆನಪಿಸುವುದರಿಂದ) ಹಳೆಯ ಆಲದ ಮರಕ್ಕೂ ಕಲ್ಪಿಸ 
ಬಹುದಾದ ಸಮಾನ ಅಂಶಗಳನ್ನೂ , ಆ ಮೂಲಕ ಹುಟ್ಟಬಹುದಾದ ಸಂಕೇತಾರ್ಥಗಳನ್ನೂ ( ಆಲ 
ಬಹಳ ದೀರ್ಘಕಾಲ ಬದುಕುವ ವೃಕ್ಷವಾದ್ದರಿಂದ) ಇನ್ನೊಮ್ಮೆ ತೆಗೆದುಹಾಕುತ್ತದೆ. - 


ಜನವರಿ - ಮಾರ್ಚ್ 83 0 49 


* ಕೊಂಬೆಕೊಂಬೆಗು ಸಣ್ಣ ಸಣ್ಣ ಹುಡುಕುವ ಬೆರಳು' ಎಂಬ ಅಡಿಗರ ಸಾಲನ್ನು ನೆನಪಿಸಿ 
ಕೊಂಡಾಗ, ತಿರುಮಲೇಶರು ( ಇದರ ಬಿಳಲುಗಳು ಬೆರಳಿಲ್ಲದ/ತೋಳುಗಳಂತೆ ಇಳಿಬಿದ್ದಿವೆ' ಎಂದು 
ಯಾಕೆ ಹೇಳುತ್ತಾರೆ ಎಂಬುದೂ ಸ್ಪಷ್ಟವಾಗುತ್ತದೆ. ಅದು ಬಿದಿಗಳಲ್ಲಿ ಕೈ ಚಾಚುವ ಭಿಕ್ಷುಕರನ್ನು 
ನೆನಪಿಗೆ ತರುವುದು ಎಂಬ ವಿವರಣೆಯನ್ನು , ತಿರುಮಲೇಶರು ಯೋಚಿಸುವ ಹಿನ್ನೆಲೆಯಲ್ಲಿ, ಬಂಡಿ 
ಚೋರಟೆ' ಎಂಬ ಕವನದ ಜೊತೆ ಹೋಲಿಸಿಕೊಂಡು, ಅಡಿಗುಂದ ತಿರುಮಲೆ ಶರು ಬೇರಾಗುತ್ತಿರು 
ವುದನ್ನು ಗಮನಿಸಬೇಕು. 

ನಿಧಾನವಾಗಿ ಚಲಿಸುವ ಲೋಕಲ್ ರೈಲು ಗಾಡಿಯನ್ನು ನೋಡಿದಾಗ ಅಡಿಕೆ ತೋಟದ 
ಚೋರಟೆ ಹುಳ ನೆನಪಾದರೆ ದಕ್ಕುವ ಅನುಭವದ ಅವ್ಯಕ್ತ ತುಣುಕೊಂದು, ಅನುಭವದ ಎಲ್ಲಾ 
ಅಂಶಗಳನ್ನೂ ಒಂದೇ ಫೋಕಸ್ಸಿಗೆ ತರುವ' ( ಅನಂತಮೂರ್ತಿ) ಪ್ರಯತ್ನದ ಅಡಿಗರ ರೀತಿಯಲ್ಲಿ 
ಒಂದುಶೋಧನೆಗೆ ಸಹಕಾರಿಯಾದಾಗ ಮಾತ್ರ ಯಾಕೆ ಅರ್ಥಪೂರ್ಣವಾಗಬೇಕು ಎಂದು ತಿರುಮ 
ಲೇಶರು ಪ್ರಶ್ನಿಸುತ್ತಿರುವಂತಿದೆ. ಅನುಭವದ ಸಮಸ್ತ ಅಂಶಗಳನ್ನು ಸದಾ ಅರ್ಥಪೂರ್ಣವಾಗಿ 
ಸೇರಿಸುತ್ತಾ ( ಈ ಸಂದರ್ಭದಲ್ಲಿ ಹೋಲಿಸುತ್ತಾ ) ಜೀವನದ ಅರ್ಥವನ್ನು ಶೋಧಿಸಬೇಕು ಎಂಬ 
ನಂಬಿಕೆಯನ್ನು ಇಲ್ಲಿ ಪ್ರಶ್ನಿಸುತ್ತಿರುವಂತೆ ತೋರುತ್ತದೆ. ( ಪೋಸ್ಟಾಪೀಸು' ಕವನದಲ್ಲಿ ಕುಲ್ಲಕವಾದ 
ವಿವರಗಳನ್ನೂ , ಕುತೂಹಲವನ್ನೂ ಕಾವ್ಯಾನುಭವವಾಗಿಸಲು ಪ್ರಯತ್ನ ಪಡುವ, ಪ್ರಯೋಗವನ್ನೂ 
ಗಮನಿಸಬಹುದು. ) 

ಕೊನೆಯ ಭಾಗ 'ಹೋಲಿಸದಿರೋಣ' ಎಂಬ ನಿರ್ಣಯಕ್ಕೆ ಬರುತ್ತದೆ. ಇಲ್ಲಿ, ಒಂದನೊಂದು 
“ಸೂಚಿಸುವ ಕಾರಣ' ಎಂಬುದು ಮುಖ್ಯವಾದ್ದು . ಇದು, ತಮ್ಮ ಹೊಸ ಪ್ರಯೋಗಗಳಲ್ಲಿ 
ತಿರುಮಲೇಶರು ಯಾವುದೇ ರೀತಿಯಿಂದಲೂ ಒಂದು ಇನ್ನೊಂದರ ಅಸ್ತಿತ್ವವನ್ನು ನಾಶಮಾಡು 
ವಂತಹ ಅಲಂಕಾರ ಹಾಗೂ ತಂತ್ರವನ್ನು ಬಿಟ್ಟು ಕೊಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು 
ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಅಡಿಗರ, “ ಈ ಪ್ರತಿಮಾ ವಿಧಾನದಲ್ಲಿ.... ಒಂದನ್ನೊಂದೆಂದೇ 
ಇಟ್ಟುಕೊಂಡು ನವ್ಯಕವಿತೆಯಲ್ಲಿ ಚಿತ್ರಿಸಲಾಗುತ್ತಿದೆ”(ಸಮಗ್ರ ಗದ್ಯ , ಪುಟ 57) ಎಂಬ ಮಾತನ್ನು 
ನೆನೆಸಿಕೊಂಡಾಗ, ತಿರುಮಲೇಶರಿಗೆ ನವ್ಯದ ಅಭಿವ್ಯಕ್ತಿ ವಿಧಾನದಿಂದ ಬೇರೆಯಾಗಿರುವುದು ಯಾಕೆ 
ಅನಿವಾರ್ಯವಾಗುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ. 

ನಿರ್ಭಾವದ ಮನಃಸ್ಥಿತಿಯಲ್ಲಿ ಸ್ಥಿತಪ್ರಜ್ಞನಂತೆ ನೋಡುವ ತಿರುಮಲೇಶರ ಪ್ರಯತ್ನ ಈಗಾಗಲೇ 
( ಕವಿಯಲ್ಲಿ ಸಂಗ್ರಹವಾಗಿರುವ ಅಮೂರ್ತ ಅನುಭವಕ್ಕೆ ಮೂರ್ತರೂಪಕೊಡಲು ಒಂದು ವಸ್ತು 
ಪ್ರತಿರೂಪವನ್ನು ಹೊಂದಿಸಿಕೊಳ್ಳುವ ತಂತ್ರವಿಧಾನದಿಂದ ಬೇರೆಯಾಗುವುದು ; ಅಂದರೆ, ( ಅಮೂರ್ತ 
ಮತ್ತು ಮೂರ್ತಗಳ ನಡುವೆ ವ್ಯತ್ಯಾಸವಿಲ್ಲದಂತೆ ಮಾಡುವ' ( ಡಾ|| ಎಂ . ಜಿ. ಕೃಷ್ಣಮೂರ್ತಿ) 
ಭೂಮಿಗೀತದ ತಂತ್ರ ವಿಧಾನವನ್ನು ಬಿಟ್ಟು ಕೊಡುವುದು, 

ವಸ್ತು ಪ್ರತಿರೂಪಗಳ ಅವಲಂಬನೆ ಕಾಶಿಲ್ಪದ ಸಾಮರಸ್ಯ ಮತ್ತು ಸಮಗ್ರತೆಗಾಗಿ, ಆದರೆ 
ತಿರುಲೆಶರ ಹೊಸ ಪ್ರಯೋಗಗಳಲ್ಲಿ , ಅಖಂಡವಲ್ಲದ ಅನುಭವದ ತುಣುಕುಗಳು ಸ್ವತಂತ್ರವಾಗಿ, 
ಪುಟ್ಟ ಸ್ಥಬ್ದ ಚಿತ್ರ ಕವನವೊಂದರ ರೂಪದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬಲ್ಲವು. ಒಂದು 
ಅಮೂರ್ತ ಅನುಭವ ( ಅಬಿಟ್ಟಿನಲ್ಲಿ ರಸ್ತೆ ದಾಟುವುದು') ಮತ್ತು ಒಂದು ಅಸಂಗತ ಅನುಭವ 
(“ ಬ್ಯಾಂಕ್ ಬಂಡಿನ ಕಳ್ಳರು') ಎರಡೂ ಒಮ್ಮೆ ಮನಸ್ಸಿನಲ್ಲಿ ಮೂಡಿ ಮಾಯವಾಗುವ ಹಿನ್ನೆಲೆಯಲ್ಲಿ 
ಹಿಂದುಮುಂದಿನ ಸಮರ್ಪಕ ಕೂಡಿಕೊಳ್ಳುವಿಕೆ ಇಲ್ಲದೆ, ಪ್ರತ್ಯೇಕವಾಗಿಯೇ ಉಳಿವ ಅನುಭವ 
ಗಳಾಗಿ , ಜೀವನದ ಅರ್ಥಪೂರ್ಣತೆಯನ್ನು ಜೊತೆ ಸೇರಿ ಶೋಧಿಸದೆ ಅಥವಾ ಆ ಬಗೆ ಧ್ಯಾನಿಸದೆ 
ಉಳಿದುಕೊಳ್ಳಬಲ್ಲವು; ಮತ್ತು ಕವನ ಕಟ್ಟುವ ತನ್ನ ಹೊಸ ಪ್ರಯೋಗಗಳು ಇಂಥ ಅಭಿವ್ಯಕ್ತಿಗೂ 
ಸಮರ್ಪಕವಾಗಿದೆ ಎಂಬುದನ್ನು ತಿರುಮಲೇಶ್ ತೋರಿಸಿಕೊಟ್ಟ ಹಾಗಾಗುತ್ತದೆ. ಅಂದರೆ, 


S0 0 ರುಜುವಾತು 


ಅನುಭವದ ವಿಕ್ಷಿಪ್ತತೆಯ ( Heterogeneous Experience) ಸಮಗ್ರ ಬದುಕಿನ ಅವಿಭಕ್ತ 
ಅಂಗವಾಗಿ ಒಂದು ಕೇಂದ್ರಶಿಲ್ಪವನ್ನು ಬೆಳೆಸುವ ಟಿ, ಎಸ್ . ಎಲಿಯಟ್ಟನ ಕಾಕ ಸಿದ್ಧಾಂತಕ್ಕಿಂತ 
ಬೆರೆಯಾದಂತಾಗುತ್ತದೆ. ಇದೇ ಅರ್ಥದಲ್ಲಿ “ ಎಲಿಯಟ್ಟನ ಜ್ಞಾಸನೆಯಿಂದ ಆತನಿಗಿಂತ ನಾನು 
ಭಿನ್ನವೆಂಬುದನ್ನು ಸೂಚಿಸುವುದು. ಎಲಿಯಟ್ಟನಿಗೆ ಇರುವಷ್ಟು ಖಚಿತವಾದ ವಿಶ್ವಾಸಗಳು ನನಗಾಗಲೀ , 
ನನ್ನ ಯುಗಕ್ಕಾಗಲೀ ಇಲ್ಲವೆಂಬುದನ್ನು ಇಲ್ಲಿ ನೆನಪು ಮಾಡಬೇಕಾಗಿದೆ ' ಎಂಬ ತಿರುಮಲೇಶರ 
ಮಾತುಗಳನ್ನು ಅರ್ಥಮಾಡಿಕೊಳ್ಳಬೇಕು. ಆ ದೃಷ್ಟಿಯಿಂದ, ತಾನು ಹಿಂದೆ ಅನುಸರಿಸಿದ್ದ , 
ಎಲಿಯಟ್ಟನ ಕಾವ್ಯ ಸಿದ್ದಾಂತವನ್ನು ಒಪ್ಪಿಕೊಂಡ ಅಡಿಗರಿಂದ ತಿರುಮಲೆ ಬೆರೆಯಾಗಿದ್ದಾರೆ, 
- ನನ್ನ ಈ ದೀರ್ಘ ವಿಶ್ಲೇಷಣೆಯ ಸೂಚನೆಯನ್ನು ಹೀಗೆ ಹೇಳಬಹುದು : ನವೊ ದಯ 
ಅನುಭವದ ಪೂರ್ಣಲಾಭವನ್ನು ತನ್ನ ಭಾಷೆಯ ( ಭಾವದ) ವೈವಿಧ್ಯಮಯ ದುಡಿತದ ಮೂಲಸೆಲೆ 
ಯಾಗಿ ಬಳಸಿಕೊಂಡು, ನವ್ಯಕಾವ್ಯದ ಅನಿವಾರ್ಯ ಪ್ರತ್ಯೇಕತೆಯನ್ನು ಯಶಸ್ವಿಯಾಗಿ ಸಾಧಿಸಲು 
ಅಡಿಗರಿಗೆ ಇದ್ದಂತಹ ಭದ್ರತಳಹದಿಗೆ ಸಮಾನವಾದಂತಹ ಇನ್ನೊಂದು ಸ್ಥಿತಿವಿಶೇಷ, ನವ್ಯ 
ಪರಂಪರೆಯ ಪೂರ್ಣಲಾಭವನ್ನೂ ತರಬೇತಿಯನ್ನೂ ಹೊಂದಿದ ತಿರುಮಲೇಶರಿಗೆ ಇದೆ. ಇದರಿಂದಾಗಿ , 
ಈಗಾಗಲೇ ನಾಲ್ಕು ಕವನಸಂಕಲನಗಳನ್ನು ಪ್ರಕಟಿಸಿ, ಎರಡು ದಶಕಗಳಿಂದಲೂ ಬರೆಯುತ್ತಿರುವ, 
ಒಬ್ಬ ಸಾಮಾನ್ಯ ಕವಿಯ ದುರ್ಬಲ ಅಂಶವಾಗಬಹುದಾಗಿದ್ದ , ಇನ್ನೂ ನಡೆಯುತ್ತಿರುವ ' ಹುಡುಕಾಟ' 
ತಿರುಮಲೆ ಶರ ಕವನಗಳ ಸಂದರ್ಭದಲ್ಲಿ ನೇತ್ಯಾತ್ಮಕ ಅಂಶವಾಗುವುದಿಲ್ಲ, 
- ಆದರೂ , ತಿರುಮಲೇಶರ ಕವನಗಳಲ್ಲಿ ನಾನು ಊಹಿಸುತ್ತಿರುವ ಕನ್ನಡ ಸಾಹಿತ್ಯದ ಹೊಸ 
ಬೆಳವಣಿಗೆಯ ಸಾಧ್ಯತೆಗಳು ಸ್ಥಾಪನೆಗೊಂಡು, ತನ್ನದೇ ಆದ ವಿಮರ್ಶಾ ತತ್ತ್ವಗಳನ್ನು ಸ್ಥಾಪಿಸಿ 
ಕೊಳ್ಳುವವರೆಗೆ , ನವ್ಯಮಾರ್ಗ ಸ್ಥಾಪಿಸಿದ ವಿಮರ್ಶಾಸಾಧನಗಳೂ , ಕವನಗಳ ಅಭ್ಯಾಸಕ್ರಮವೂ , 
ಮಾನದಂಡಗಳಾಗುವುದು ಸಹಜವೂ ಅನಿವಾರ್ಯವೂ ಆಗಿರುವುದುಂದ, ನವ್ಯಕಾವ್ಯ ಮತ್ತು 
ತಾತ್ವಿಕತೆ' ಎಂಬ ಲೇಖನದಲ್ಲಿ ಡಾ|| ಯು . ಆರ್ . ಅನಂತಮೂರ್ತಿ ಹೇಳಿದ ಮಾತುಗಳನ್ನು 
ಗಮನಿಸಲೇಬೇಕಾಗುತ್ತದೆ : 


(ಮೇಜರ್ ' ಎನ್ನ ಬಹುದಾದ ಸಾಹಿತ್ಯಕ್ಕೂ ' ಮೈನರ್ ' ಎಂದು ಕರೆಯುವ ಸಾಹಿತ್ಯಕ್ಕೂ ಮುಖ್ಯ 
ವಾಗಿರುವ ವ್ಯತ್ಯಾಸ ಇದು ಎಂದು ನನಗನ್ನಿಸುತ್ತೆದೆ: 'ಮೇಜರ್ ” ಕವಿಗೆ ತತ್ತ್ವಗಳಲ್ಲಿ ಅತ್ಯಂತ 
ತೀವ್ರವಾದ ಆಸಕ್ತಿಯಿರುವುದರಿಂದ ತನ್ನ ಸಮಸ್ತ ಅನುಭವವನ್ನೂ ಅವನು ಒಂದು ಸಮಗ್ರ 
ಶಿಲ್ಪವಾಗಿಕೊಡಲು ಸದಾ ಪ್ರಯತ್ನಿಸಿರುತ್ತಾನೆ. ಅಮರ್ತತತ್ರಗಳೆಂದರೆ ಇವನು ಹೆದರುವು ಲ್ಲ . 
ತತ್ವಗಳು ಇವನ ಕಾವ್ಯದ ಕರ್ಷಣಕ್ಷೇತ್ರವನ್ನು ಇನ್ನಷ್ಟು ಬಿಗಿಯಾಗಿಸುತ್ತವೆಯೇ ಹೊರತು 
ಸಡಿಲಿಸುವುದಿಲ್ಲ . ಆದರೆ 'ಮೈನರ್ ? ಕವಿ ತತ್ತ್ವಗಳೆಂದರೆ ಸಂಕೋಚಪಡುತ್ತಾನೆ; ಬರಿ ಅನುಭವ 
ವನ್ನೇ ಮಂಡಿಸುವುದರಲ್ಲಿ ತೃಪ್ತನಾಗುತ್ತಾನೆ. ಈಚೆಗೆ ಬರುತ್ತಿರುವ ನವ್ಯ ಕಾವ್ಯ ತೀರ ಸರಳವಾಗಿರು 
ವುದಕ್ಕೆ ಕಾರಣ ಈ ಕವಿಗಳಿಗೆ ತಾತ್ತಿಕ ಕಾಳಜಿ ಇಲ್ಲದಿರುವುದು; ಅಥವಾ ಸೊಗಸಾಗಿ ಚೊಕ್ಕವಾಗಿ 
ಕಲಾತ್ಮಕವಾಗಿ ಬರೆಯಬೇಕೆಂಬ ಧೋರಣೆ ಇವರ ಬರವಣಿಗೆಗೆ ಯಾವತೊಡಕುಗಳನ್ನೂ ತರಗೊಡ 
ದಂತೆ ಸಲೀಸು ಮಾಡಿರುವುದು . ( ಸನ್ನಿವೇಶ, ಪುಟ 51 ) 


“ ಸಮಸ್ತ ಅನುಭವವನ್ನು ಸಮಗ್ರ ಶಿಲ್ಪವಾಗಿ ಕೊಡುವುದು ಅಡಿಗರ ಕಾವ್ಯದ ಮೂಲ ಲಕ್ಷಣ . 
ಆದರೆ ತಿರುಮಲೇಶರ ಕಾವ್ಯ ಸಂವಹನಕ್ಕಾಗಿ ವಸ್ತು ಪ್ರತಿರೂಪಗಳನ್ನು ಅವಲಂಬಿಸದೆ , ಹಿಂದು 
ಮುಂದಿನ ಕೂಡಿಕೊಳ್ಳುವಿಕೆಯನ್ನು ಆಶ್ರಯಿಸದ, ಸ್ವತಂತ್ರ ' ಸ್ವಯಂಪೂರ್ಣ ಅನುಭವದ ತುಣು 
ಕೊಂದು, ಭಾಷೆಯಲ್ಲಿ ಆಕಾರ ಪಡೆದುಕೊಳ್ಳುವ ಪ್ರಕ್ರಿಯೆ. ಅಡಿಗರ ಕಾವ್ಯದ ಮುಖ್ಯ ತುಡಿತ 
ವಾಗಿರುವ ಅನುಭವದ ಎಲ್ಲಾ ಅಂಶಗಳನ್ನೂ ಒಂದೇ ಫೋಕಸ್ಸಿಗೆ ತರುವ ಪ್ರಯತ್ನವನ್ನು 
ತಿರುಮಲೇಶರ ಕಾವ್ಯ ಉದ್ದೇಶಪೂರ್ವಕವಾಗಿ ಬಿಟ್ಟು ಕೊಡುತ್ತದೆ. (ಉದಾ ( ರಾಮುಲು 


ಜನವರಿ - ಮಾರ್ಚ್ 


83 0 51 


ಸೋಮುಲವೂ ) ನವ್ಯಕಾವ್ಯದ ಆದ್ಯ ಪ್ರವರ್ತಕರಾದ ಅಡಿಗರ ಕಾವ್ಯದ ಜೊತೆಗೆ ಆ ಕಾವ್ಯದ 
ಜಾಡಿನಿಂದ ಹೊರಬರಲು ಪ್ರಯತ್ನಿಸುತ್ತಿರುವ ತಿರುಮಲೇಶರ ಕಾವ್ಯವನ್ನು ಹೋಲಿಸುತ್ತಿರುವುದು 
ಒಬ್ಬರ ಕಾವ್ಯದ ಮಾನದಂಡಗಳಿಂದ ಇನ್ನೊಬ್ಬರನ್ನು ಅಳೆಯಲು ಅಲ್ಲ ; ಅಂತಹ ಪ್ರಯತ್ನ 
ಸಾಧುವೂ ಅಲ್ಲ. ಹೋಲಿಕೆ ನನ್ನ ಮಟ್ಟಿಗೆ ಅರ್ಥೈಸುವ ಸಾಧನವಷ್ಟೆ . 


ಗ್ರಹೀತವಾಗಿರುವ ಅನುಭವ ಮತ್ತು ಅನುಭವಮೂಲದ ಅಸ್ತಿತ್ವ ಎರಡನ್ನೂ , ತಿರುಮಲೇಶ್ 
ಅಭಿವ್ಯಕ್ತಿಯ ಪ್ರಕ್ರಿಯೆಯ ಸ್ವಾಯತ್ತತೆಯಲ್ಲಿ ಉಳಿಸಿಕೊಳ್ಳಲು ಯತ್ನಿಸುತ್ತಾರೆ ಎಂಬುದನ್ನು 
ಹೆಚ್ಚು ಸ್ಪಷ್ಟವಾಗಿ ಚರ್ಚಿಸಲು ಅವರ ಹೊಸ ಪ್ರಯೋಗಗಳ ಪ್ರಾತಿನಿಧಿಕ ಕವನವಾದ 
ಮುಖಾಮುಖಿಯನ್ನು ವಿಶ್ಲೇಷಿಸಬಹುದು : 


ಪುಷ್ಟವಾದ ಒಂದು ಬೆಕ್ಕು ನನ್ನ ಮನೆಯ 
ಡ್ರಾಯಿಂಗ್ ರೂಮಿನಲ್ಲಿ ಬಂದು ನನ್ನನ್ನು ಕಂಡು 
ಹಠಾತ್ತನೆ ನಿಂತಿತು. ಅಲ್ಲಿ ಅದು ನನ್ನನ್ನು ನಿರೀಕ್ಷಿಸಿರಲಾರದು . 
ಇಲ್ಲ , ಸೋಮವಾರ ಎಲ್ಲರೂ ಅವರವರ ಆಫೀಸಿಗೆ. 
ಹೋಗಿರುವ ಅಪರಾಹ್ನವಂತೂ ಖಂಡಿತ ಇಲ್ಲ . 
ತುಸು ಅಸಮಾಧಾನದಿಂದ ನನ್ನ ಕಡೆ ನೋಡಿತು. 
ನನ್ನ ಕಣ್ಣುಗಳು ಪರಸ್ಪರ ನಟ್ಟು ಯಾರು ಮೊದಲು 
ಮುಖ ತಿರುಗಿಸುವುದು ಎಂಬ ಒಂದು ವಿಧ 
ಅಘೋಷಿತ ಯುದ್ದದಲ್ಲಿ ಇಬ್ಬರೂ ತೊಡಗಿದೆವು. 
ಒಂದು ಬೆಕ್ಕಿನ ಕಣ್ಣುಗಳು ಇಷ್ಟು ನಿಶ್ಚಲವಾಗಿರುತ್ತವೆ 
ಎಂದು ನನಗೆ ಗೊತ್ತಿರಲಿಲ್ಲ. 


ಸೆಟೆದ ಬಾಲ, ನಿಮಿರಿದ ಕೂದಲು, ಊರಿದ ಕಾಲುಗುರು. . 
ಒಟ್ಟಾರೆ ಹೂಡಿದ ಬಿಲ್ಲಿನಂತಿರುವ ಬೆಕ್ಕು 
ಆಕ್ರಮಿಸಿತ್ತೀಗ ನನ್ನ ಇಡೀ ದೃಷ್ಟಿ ಪರಿಧಿಯನ್ನು 
ದಾರಿತಪ್ಪಿದಂತೆ ನಾನು ಚರಿತೃ ಪೂರ್ವ ಭೂಖಂಡಗಳಲ್ಲಿ 
ಬಿದ೦ತೆ ಅಪರಿಚಿತ ಸಮುದ್ರಗಳಲ್ಲಿ . ಆದರೂ 
ಎವೆಯಿಕ್ಕ ಲಿಲ್ಲ ನಾನು ಎವೆಯಿಕ್ಕಲಿಲ್ಲ ಬೆಕ್ಕು . 
ಮನುಷ್ಯ ಮತ್ತು ಮೃಗಕ್ಕೆ ಮೂಲಭೂತವಾದ 
ಯಾವುದೊ ಸಿ ತಿವಿಶೇಷದಲ್ಲಿ ನಿಂತಿತ್ತು ನನ್ನೆ ದುರು 
ಬೆಕ್ಕಿಗೆ ಬೆಕ್ಕೇ ಛಲವಾಗಿ, 
ಒಂದು ಬೆಕ್ಕಿನ ಕಣ್ಣುಗಳು ಇಷ್ಟು ಅನಾಥವಾಗಿರುತ್ತವೆ 
ಎಂದು ನನಗೆ ಗೊತ್ತಿರಲಿಲ್ಲ. 


ಕೊನೆಗೂ ಸೋತದು ಮಗನೆ ಅಥವಾ ಹಾಗೆಂದುಕೊಂಡುದು 
ನಾನು, ಆ ಸೆಟೆದ ಮೈ ಕ್ರಮೇಣ ನುಸುಲಾಗಿ 


52 0 ರುಜುವಾತು : 


ಹೊರಟುಹೋಯಿತು ಬೆಕ್ಕು ಬೆಕ್ಕಿನ ಗತಿಯಲ್ಲಿ. 
ಹೀಗೆ ನನ್ನ ದೃಷ್ಟಿ ಒಮ್ಮೆಲೆ ಖಾಲಿಯಾದಾಗ 
ಅನಿಸಿತು ನನಗೆ ಒಪ್ಪಿಕೊಳ್ಳಬಹುದಿತ್ತು ನಾನು 
ಬೆಕ್ಕಿಗೆ ಬೆಕ್ಕಿನ ಸ್ವಾಭಿಮಾನ, ಅಷ್ಟಕ್ಕೂ ನಾನು ಗಳಿಸಿದ್ದೇನು ? 
ಗೆದರೆ ಗೆಲ್ಲಬೇಕು ಬಾಹುಬಲಿಯಂತೆ 
ಬಿಟ್ಟುಕೊಡುವುದರಿಂದ, 
ಒಂದು ಬೆಕ್ಕಿನ ಕಣ್ಣುಗಳಲ್ಲಿ ಇನ್ನೊಂದು ವಿಷಾದವಿರುತ್ತದೆ 
ಎಂದು ನನಗೆ ಗೊತ್ತಿರಲಿಲ್ಲ. 


“ ಮುಖಾಮುಖಿ' ಯಲ್ಲಿ ವಸ್ತು ( ಬೆಕ್ಕು ), ಘಟನೆ ( ಕವನದ ನಾಯಕ ಹಾಗೂ ಬೆಕ್ಕು ಇವರ 
ಸಂಬಂಧದಲ್ಲಿ ಉಂಟಾದ್ದು ) ಮತ್ತು ಅನುಭವ (ಕ್ರಿಯೆಯಲ್ಲಿತೊಡಗಿದ ನಾಯಕನ ಮನಃಸ್ಥಿತಿ ಮತ್ತು 
ಪಡೆದ ತಿಳುವಳಿಕೆ ) ಅನುಕ್ರಮವಾಗಿ ಪುನರಾವರ್ತನೆಗೊಳ್ಳುತ್ತಾ ಹೋಗುತ್ತದೆ. ನಾಯಕನ ಅನು 
ಭವದ ವ್ಯುತ್ಪತ್ತಿಮೂಲವಾದ “ ಬೆಕ್ಕು ' ಉಂಟುಮಾಡುವ ಅನುಭವ , ಅಥವಾ ಕಲ್ಪಿಸಿಕೊಡುವ 
ಹೋಲಿಕೆ ಇತ್ಯಾದಿಗಳು ಆತ ನೋಡುವ ಕಣ್ಣಿನ, ಅಂದರೆ ಅವನ ಆಗಿನ ಮಾನಸಿಕ ಸ್ಥಿತಿ, ಸಂದರ್ಭ 
ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿದೆ ಅಥವಾ ನಿಶ್ಚಯಗೊಂಡಿದೆ. ಹೀಗೆ ನಾಯಕ ನೋಡಿದ 
ನೋಟಮತ್ತು ಆ ಮೂಲಕ ಅವನಿಗುಂಟಾದ ಅರಿವಿನಲ್ಲಿ ಅನುಭವ ವ್ಯಕ್ತಿಗತವಾದರೂ , ಅದರೊಡನೆ 
“ ಮುಖಾಮುಖಿ' ಅನುಭವಮೂಲದ ಅಸ್ತಿತ್ವವನ್ನೂ ರಕ್ಷಿಸಿ ಉಳಿಸಿಕೊಳ್ಳುತ್ತದೆ, 

ಕವನದ ಮೂರೂ ಭಾಗಗಳ ಕೊನೆಯಲ್ಲಿ ಬೆಕ್ಕಿನಿಂದಾಗಿ ವ್ಯುತ್ಪತ್ತಿಯಾಗುವ ಅನುಭವ ನಾಯಕ 
ನಿಗೆ ಆವಾಹನೆಗೊಳ್ಳುತ್ತದೆ. ಆದರೆ ಅದು ಸನ್ನಿವೇಶ ಮತ್ತು ಬೆಕ್ಕಿನ ಸ್ಥಿತಿವಿಶೇಷಗಳನ್ನು ಅವಲಂಬಿಸಿ 
ಕೊಂಡು ನಾಯಕನ ಗ್ರಹಿಸುವ ಮನಃಸ್ಥಿತಿ ಬದಲಾಗುತ್ತಾ ಅನುಭವ ವ್ಯತ್ಯಾಸಗೊಳ್ಳುತ್ತದೆ. 
( ಒಂದು ಬೆಕ್ಕಿನ ಕಣ್ಣು ', ' ನಿಶ್ಚಲ', ' ಅನಾಥ' ಹಾಗೂ 'ವಿಷಾದ' ಗಳನ್ನು ಹೊಂದಿರುತ್ತದೆ ಎಂದು 
ನನಗೆ ಗೊತ್ತಿರಲಿಲ್ಲ' ಎಂದಾಗ ಕವನ ಮೂರು ಭಾಗಗಳಲ್ಲಿ ಬೆಳೆಯುತ್ತಾ ಹೋಯಿತು ಎಂಬಂತೆ 
ಭಾಸವಾದರೂ , ಈ ಕವನ, ಅಡಿಗರ ಕವನಗಳ ಸಂದರ್ಭದಲ್ಲಿ ಬೆಳವಣಿಗೆ' ಎಂಬ ಶಬ್ದವನ್ನು ಉಪ 
ಯೋಗಿಸುವ ಅರ್ಥದಲ್ಲಿ ಬೆಳವಣಿಗೆಯನ್ನು ಹೊಂದಿಲ್ಲ. ಅಂದರೆ ಅನುಭವ' ಹಿಂದುಮುಂದಿನ 
ಕೂಡಿಕೊಳ್ಳುವಿಕೆಯಿಂದ ಸಮಗ್ರಶೋಧನೆಯಲ್ಲಿ ನಿರತವಾಗುವುದಿಲ್ಲ. ಇಲ್ಲಿ ವೃದ್ಧಿಯಾಗುವುದು 
ಒಂದು ಘಟನೆ ಮಾತ್ರ . ಹಾಗಾಗಿ , ಕವನದಲ್ಲಿ ನಾಯಕನು ಗ್ರಹಿಸುವ ಮಗ್ಗುಲುಗಳು ಬದಲಾಗಿವೆ . 
ಆತನ ತಿಳುವಳಿಕೆಯಲ್ಲಿ ಮತ್ತು ಅರಿವಿನಲ್ಲಿ ವ್ಯತ್ಯಾಸಗಳಾಗಿವೆ. 

' ಮುಖಾಮುಖಿ' ಯಲ್ಲಿ ಒಂದು ವಸ್ತು ಅಥವಾ ಬೆಕ್ಕು ಮತ್ತು ಅದರ ಅಸ್ತಿತ್ವದ ಜೊತೆ ಮಾನ 
ಸಿಕ ಸಂಪರ್ಕದಿಂದ ನಾಯಕನ ಮನಸ್ಸು ಪಡೆಯುವ ಅನುಭವ ಹಾಗೂ ಅದನ್ನು ಸ್ವೀಕರಿಸುವ 
ಪ್ರಕ್ರಿಯೆಯಲ್ಲಿ ಹೊಂದುವ ಮನಸ್ಸಿನ ಸ್ಥಿತಿವಿಶೇಷಗಳು , ಇವನ್ನೆಲ್ಲಾ ಸದಾ ಜಾಗೃತವಾದ ಪ್ರಜ್ಞಾ 
ಸ್ಥಿತಿಯಲ್ಲಿರುವ ವೈಚಾರಿಕ ಮನಸ್ತೋಂದು ನಿಯಂತ್ರಿಸುತ್ತಿರುತ್ತದೆ. ಆದುದರಿಂದಲೇ , ವಿಷಾದ' ದ 
ಅರಿವೂ ಬೆಕ್ಕಿನೊಂದಿಗಿನ ( ಅಘೋಷಿತ ಯುದ್ದ ' ದಲ್ಲಿ ಗೆದ್ದ ನಂತರ ದೃಷ್ಟಿ ಖಾಲಿ' ಯಾದಾಗ 
ಉಂಟಾದ ತಿಳುವಳಿಕೆಯಿಂದ ಬಂದಂಥದ್ದು , 

ವ್ಯಕ್ತಿ ಮತ್ತು ಜಗತ್ತು ( ಕವನದ ನಾಯಕ ಮತ್ತು ಆತನ ಹೊರಗಿರುವ ಬೆಕ್ಕಿನ ಅಸ್ತಿತ್ವ ) 
ಇವರ ನಡುವಿನ ಸಂಬಂಧದ ಅರಿವಿರುವ ಮನಸ್ಸು ವೈಚಾರಿಕತೆಯ ಶೃಂಗಸ್ಥಿತಿಗೆ ತಲುಪಿದಾಗ ಈ 
ಸಂಬಂಧದಶೋಧನೆ ಶಕ್ತಿಯುತ ಕ್ರಿಯೆಯಾಗಿ ಅಂತರಂಗಬಾಹುಳ್ಯಕ್ಕೆ ಎಡೆಮಾಡಿಕೊಡುತ್ತದೆ, 
ಹೀಗೆ ವೈಚಾರಿಕತೆ ಒಂದು ವೃತ್ತದ ಪರಿಧಿಯಂತೆ ಬಾಗಿ, ಒಳಗಿನ ಭಾವಸಾನ್ನಿಧ್ಯವನ್ನು ಬಳಸಿ 
ಕೊಂಡು ಹೊರಟಲ್ಲಿಗೆ ಪುನಃ ತಲುಪುವ ಬುದ್ದಿಯ ಪರಿಭ್ರಮಣವಾಗುತ್ತದೆ. ಇದನ್ನು ಕವನದ ಕೊನೆ 


ಜನವರಿ - ಮಾರ್ಚ್ 


83 0 53 | 


ಹೊಳೆಯಿಸುತ್ತದೆ. ಒಂದು ಕ್ರೂರವಾದ ಕಾಡುಪ್ರಾಣಿಯೋ ಎಂಬ ಹಾಗೆ, ಬೆಕ್ಕಿನ ಜೊತೆ ದೃಷ್ಟಿ - 
ಕಾಳಗಕ್ಕಿಳಿಯುವ ಪರಿಸ್ಥಿತಿಯನ್ನು ವಿವರಿಸುವ ಧಾಟಿ ಗಂಭೀರ' ವಾದ್ದರಿಂದ ಕವನದ ವಿನ್ಯಾಸ 
ವ್ಯಂಗ್ಯ ಬಹಳ ಬಲಿಷ್ಠವಾಗಿದೆ. * 

ಈ ಕವನ ಒಂದು ನಿಶ್ವೇಚನೆಯಿಂದ ಪ್ರಾರಂಭವಾಗುತ್ತದೆ. ಮನೆಯ ಯಾವುದೇ ಕೋಣೆಯಲ್ಲಿ 
ಕಾಣಬಹುದಾದ ಬೆಕ್ಕು ಒಂದು ಸಾಮಾನ್ಯ ಘಟನೆ. ( ನಾಯಕನ ಈ ಮನೆಯಲ್ಲಿ ಸಾಕುಪ್ರಾಣಿ 
ಯಾಗಿ ಯಾವುದೋ ಒಂದು ಬೆಕ್ಕು ಇದೆಯೋ ಇಲ್ಲವೋ ಎಂಬುದು ತಿಳಿಯದಿರುವುದರಿಂದ ಈ 
ಸಂದರ್ಭದಲ್ಲಿ ಸಹಜವಾದ ಘಟನೆ ಎನ್ನುವಂತಿಲ್ಲ.) ( ಪುಷ್ಟ ' ವಾದ ' ಒಂದು ಬೆಕ್ಕು ' ಎಂದಿರುವುದ 
ರಿಂದ ಅದು ನಾಯಕ ಸಾಕಿರುವ ಮನೆಯ ಬೆಕ್ಕು ಅಥವಾ ಮುದ್ದಿನ ಬೆಕ್ಕು ಎನ್ನುವಂತಿಲ್ಲ . ಅಂಥ 
ಬೆಕ್ಕು ನೇರವಾಗಿ ಹೊರಟುಹೋಗದೆ ನಿಂತಿತು. ಅದೂ ' ಹಠಾತ್ತನೆ', ಬೆಕ್ಕಿನ ಅಸ್ತಿತ್ವವನ್ನು ಅದರ 
ನೈಜಸ್ಥಿತಿಯಲ್ಲಿ ಗುರುತಿಸಿದ ನಾಯಕ ಬಹುಶಃ ಸಹಜವಾಗಿ ಬೆಕ್ಕು ಅಲ್ಲಿಂದ ಹೊರಟುಹೋಗುವು 
ದನ್ನು ನಿರೀಕ್ಷಿಸಿದ್ದ . ಆತನ ವಿಚಾರಕ್ಕೆ ವಿರೋಧವಾಗಿ ಅದು ನಿಂತುದು ನಾಯಕನಿಗೆ “ ಹಠಾತ್ತನೆ' 
ನಿಂತಂತೆ ಭಾಸವಾಗುತ್ತದೆ. ಹೀಗುಂಟಾದ ತನ್ನ ಅನಿಸಿಕೆಯನ್ನು ಸಮರ್ಥಿಸಿಕೊಳ್ಳಲು ನಾಯಕ 
“ ನಿರೀಕ್ಷಿಸಿರಲಾರದು' ಎಂಬುದನ್ನು ಊಹಿಸುತ್ತಾನೆ. ಮುಂದಿನ ಎರಡು ಸಾಲುಗಳಲ್ಲಿ ( ಇಲ್ಲ , 
ಸೋಮವಾರ ಎಲ್ಲರೂ .... ....ಖಂಡಿತ ಇಲ್ಲ) ತನ್ನ ಊಹೆಗೆ ವಸ್ತುಸ್ಥಿತಿಯ ಆಧಾರ (Evidence) 
ಕೊಡುತ್ತಾನೆ. ನಿಂತುದು ' ಹಠಾತ್ತನೆ' ಎಂದು ಮನಸ್ಸು ಭಾವಿಸಿದ್ದನ್ನು ನಾಯಕ ತನ್ನ ಯೋಚನೆಯ 
ವಿವರಗಳಲ್ಲಿ (ವೈಚಾರಿಕತೆಯಲ್ಲಿ) ಸಮರ್ಥಿಸಿಕೊಂಡಾಗ “ ತುಸು ಅಸಮಾಧಾನದಿಂದ ನನ್ನ ಕಡೆ 
ನೋಡಿತು ” ಎಂಬ ನಿರ್ಣಯಕ್ಕೆ ಬರುತ್ತಾನೆ. ಈಗ ನಾಯಕನ ಪ್ರಾರಂಭದ ನಿರೀಕ್ಷೆ ಬಯಕೆಯಾಗಿ 
ಮಾರ್ಪಡುತ್ತದೆ. 
- ಅವರ ಕಣ್ಣುಗಳು ಪರಸ್ಪರ ಸಂಧಿಸುವುದನ್ನು ನೆಟ್ಟು ' ಎಂಬ ಕ್ರಿಯೆಯ ಸಹಾಯದಿಂದ ಹೆಚ್ಚು 
ಬಲಿಷ್ಠವಾಗಿ ಸೂಚಿಸಲಾಗಿದೆ . ಮಾನವರಿಗೇ ಮೀಸಲಾದ್ದು ಎಂದು ನಾಯಕ ತಿಳಿದಿರುವ ಕ್ಷೇತ್ರದಲ್ಲಿ 
( ಡ್ರಾಯಿಂಗ್ ರೂಮು) ಒಂದು ಆಗಂತುಕ ಬೆಕ್ಕು ಬಂದು ' ಹಠಾತ್ತನೆ' ನಿಲ್ಲುವುದು ಎಂಬಲ್ಲಿ ಅಲ್ಪ 
ಪ್ರಮಾಣದ ಭಯದ ಸೂಚನೆ ಇದ್ದರೂ ಅಸಮಾಧಾನದಿಂದ ನೋಡುವುದನ್ನು ಗಮನಿಸಿದಾಗ 
ಅದು ಹುಸಿಯಾಗಿ , ನಾಯಕನಿಗೆ ತನ್ನ ಪರಮಾಧಿಕಾರದ ಅತಿಕ್ರಮಣದಂತೆ ತೋರುವುದೂ ಸಾಧ್ಯ . 
ಎಲ್ಲರೂ ಆಫೀಸುಗಳಿಗೆ ಹೋಗಿರುವ ಸೋಮವಾರದ ಅಪರಾಹ್ನ ನಾಯಕ ತನ್ನ ಡ್ರಾಯಿಂಗ್ 
ರೂಮಿನಲ್ಲಿರುವುದರಿಂದ ಅವನು ಇತರ ಎಲ್ಲರಂತಲ್ಲದೆ ನಾಗರಿಕತೆಯ ನಿಯಮಿತ ವರ್ತುಲಕ್ಕೆ ಹೊರ 
ತಾದ ಒಂದು ಪ್ರತ್ಯೇಕ ಸಂದರ್ಭದಲ್ಲಿ ತಾನು ಸಾಕದೇ ಇನ್ನೊಂದು ಪ್ರಾಣಿಯನ್ನು ( ಬೆಕ್ಕು 
ನಾಯಕನ ಮನಸ್ಸಿನಲ್ಲಿನ್ನೂ ಮೃಗ' ವಾಗಿ ರೂಪಾಂತರ ಹೊಂದಿಲ್ಲ.) ಸಂಧಿಸುತ್ತಾನೆ. 

ಒಂದು ಕುಶಾಲಲ್ಲಿ ಬಹುಶಃ ಒಂದು ಸಾಕುಪ್ರಾಣಿಯ ಜೊತೆ ಯಾರು ಮೊದಲು ಕಣು 
ತಿರುಗಿಸುವುದು ಎಂಬ ಕೇವಲ ಪಂಥವಾಗಬಹುದಾಗಿದ್ದ ಆಟ, ಅಹಂನಿಂದಾಗಿ ( Ego) ' ಯುದ್ಧ ' 
ವಾದಾಗ ಇಡೀ ವಿವರಣೆ ಒಂದು ಅಸಹಜವಾದ ಗಂಭೀರ ತಿರುವನ್ನು ಪಡೆಯುತ್ತದೆ. ನಾನು 
ವಿಶೇಷಣವಾದ ( ಅಘೋಷಿತ' ಎಂಬ ಶಬ್ದದ ಭಾರ, ಇಲ್ಲಿನ ವಿವರಣೆಯ ಲಯದ ಶ್ರುತಿಗೆ 
ಹೊರತಾಗಿ , ಒಂದು ಹೆಚ್ಚಿನ ಒತ್ತನ್ನು ಬಯಸಿ ' ಯುದ್ಧ ' ದ ಕಡೆಗೆ ನಮ್ಮ ಗಮನವನ್ನು ವಿಶೇಷವಾಗಿ 
ಸೆಳೆಯುತ್ತದೆ. ಜೊತೆಗೆ, ಅಘೋಷಿತ' ಎಂಬ ಪದ ಇಡೀ ಘಟನೆಯನ್ನು ವ್ಯಾಖ್ಯಾನಿಸುತ್ತದೆ ಕೂಡ, 
ಇವಿಷ್ಟು ಬೆಕ್ಕಿನಿಂದಾಗಿ ವ್ಯುತ್ಪತ್ತಿಗೊಂಡ ನಾಯಕನ ಮಾನಸಿಕ ಕ್ರಿಯೆಗಳು . ಬೆಕ್ಕು ಮತ್ತು 


# ಡಾ . ಶಾಂತಿನಾಥ ದೇಸಾಯರು ಪ್ರಜಾವಾಣಿ ಪುಸ್ತಕ ವಿಮರ್ಶೆಯಲ್ಲಿ ಈ ಕವನದ ಬೆಕ್ಕನ್ನು ಕೇವಲ 
ಒಂದು ಸಂಕೇತವೆಂದು ತಿಳಿದಿರುವುದರಿಂದ ಕವನಕ್ಕೆ ಅನ್ಯಾಯವಾಗಿದೆ . 


54 0 ರುಜುವಾತು 


ನಾಯಕ ಇವರ ನಡುವಿನ ಕ್ರಿಯೆಯ ಸಂಬಂಧದಿಂದ ಉಂಟಾದ ಘಟನೆಯ ಒಂದು ಅಂಕ ಇಲ್ಲಿಗೆ 
ಮುಗಿಯುತ್ತದೆ. 
- “ಒಂದು ಬೆಕ್ಕಿನ ಕಣ್ಣುಗಳು ಇಷ್ಟು ನಿಶ್ಚಲವಾಗಿರುತ್ತವೆ | ಎಂದು ನನಗೆ ಗೊತ್ತಿರಲಿಲ್ಲ ' ಎಂಬ 
ನಾಯಕನ ಮಾತುಗಳು ಆ ಘಟನೆಯೊಳಗೆ ಭಾಗಿಯಾದಾಗ ಅನುಭವಿಸಿದ ಅಥವಾ ಉಂಟಾದ 
ಯಾವುದೇ ಭಾವದಿಂದಲೂ ನಿರೂಪಿತವಾಗಿಲ್ಲ. ನಾಯಕ ಆ ಘಟನೆಯಿಂದ ಸಂಪೂರ್ಣ ಪ್ರತ್ಯೇಕವಾಗಿ 
ತನ್ನ ತಿಳುವಳಿಕೆಯನ್ನು ಯಾವ ಭಾವಪ್ರಾಧಾನ್ಯತೆಯೂ ಇಲ್ಲದೆ ಒಂದು ವೈಚಾರಿಕ ದೃಷ್ಟಿಕೋನ 
ದಿಂದಲೇ ತಟಸ್ಥ ಧಾಟಿಯಲ್ಲಿ ಹೇಳುತ್ತಿದ್ದಾನೆ. ಆದುದರಿಂದಲೇ , ಆ ಘಟನೆ ಒಂದು ನೆನಪೋ 
ಎಂಬ ಹಾಗೆ, ಈ ಎರಡು ಸಾಲುಗಳೂ ಪ್ರತ್ಯೇಕವಾಗಿ, ಆದರೆ ಬುದ್ಧಿ ಪೂರ್ವಕವಾಗಿ ಮಾಡಿದ 
ಹೇಳಿಕೆಗಳಂತೆ ಇವೆ. 

ಹೀಗೆ, ಕವನದ ಮೊದಲನೆಯ ಭಾಗ, ಬೆಕ್ಕು ; ಘಟನೆ ; ಮತ್ತು ಅಲ್ಲಿ ಭಾಗಿಯಾದ 
ಅನುಭವದಿಂದ ಉಂಟಾದ ನಾಯಕನ ತಿಳುವಳಿಕೆ ; ಈ ಮೂರೂ ಪರಸ್ಪರ ಸಂಪರ್ಕ ಹೊಂದಿದ್ದು , 

ಜತೆಯಾಗಿದ್ದೂ ಒಂದು ಇನ್ನೊಂದನ್ನು ನಾಶಮಾಡದೆ ಅವುಗಳ ಪ್ರತ್ಯೇಕ ಅಸ್ತಿತ್ವಗಳನ್ನು 
ರಕ್ಷಿಸಿ ಉಳಿಸಿಕೊಂಡಿದೆ. 
- ಭಾಗ 2 ಪ್ರಾರಂಭವಾಗುವುದು ಬೆಕ್ಕಿನ ಅಸ್ತಿತ್ವವನ್ನು ಪುನಃ ಸ್ಥಾಪಿಸಿಕೊಡುವುದರಿಂದ, ಅಂದರೆ 
ಅಘೋಷಿತ ಯುದ್ಧದಿಂದಾಗುವ ನಾಯಕನ ಮನಸ್ಸಿನ ಮಾರ್ಪಾಟುಗಳನ್ನು ದಾಖಲಿಸುವ 
ಪ್ರಕ್ರಿಯೆಯಲ್ಲಿ ಆತನ ಅನುಭವಮೂಲವಾದ ಬೆನ್ನು ತನ್ನ ಅಸ್ತಿತ್ವವನ್ನು ಕವನದಲ್ಲಿ ಕಳೆದು 
ಕೊಳ್ಳುವುದಿಲ್ಲ. ಬೆಕ್ಕನ್ನು ನೋಡುವ ನಾಯಕನ ದೃಷ್ಟಿಕೋನಬದಲಾಗಿರುವುದರಿಂದ, ' ಸೆಟೆದ ಬಾಲ , 
ನಿಮಿರಿದ ಕೂದಲು, ಊರಿದ ಕಾಲುಗುರು ' - ಹೀಗೆ ಕವನ ಬೆಕ್ಕಿನ ಅಸ್ತಿತ್ವದ ವಿವರಗಳನ್ನು 
ಗುರುತಿಸುತ್ತಾ ಹೋದಾಗ, ಬೆಕ್ಕು ಭಯಗೊಂಡಿದೆಯೇ , ಅಥವಾ ತನ್ನನ್ನು ಅಪಾಯದಿಂದ 
ರಕ್ಷಿಸಿಕೊಳ್ಳಲು ಹಾಗೆ ಮಾಡುತ್ತಿದೆಯೇ ಎಂಬ ಸಂಶಯ ಬಾರದೆ, ಪ್ರಾಣಿ ಆಕ್ರಮಣ ಮಾಡುತ್ತಿದೆ 
ಎಂದು ತೀರ್ಮಾನಿಸಿರುವುದರಿಂದ ನಾಯಕ ಬೆಕ್ಕನ್ನು ಗ್ರಹಿಸುವುದು 'ಹೂಡಿದ ಬಿಲ್ಲಿನ 
ಹೋಲಿಕೆಯಲ್ಲಿ. 

'ಹೂಡಿದ ಬಿಲ್ಲು', 'ದೃಷ್ಟಿ ಪರಿಧಿ', ' ನೆಲಸಮುದ್ರಗಳ ಭೂಗೋಲ' ಮತ್ತು ' ಎವೆ ಮುಚ್ಚದ 
ಕಣ್ಣಿನ ಚೆಂಡು' ಹೀಗೆ ಒಂದು ವೃತ್ತ (ಶೂನ್ಯ) ಅಥವಾ ಚಕ್ರದ ಆಕಾರ) ವನ್ನು ಮನಸ್ಸಿಗೆ 
ಹೊಳೆಯಿಸುತ್ತದಾದರೂ , ವಿವರಣೆ ವಾಚ್ಯಾರ್ಥವನ್ನು ಕಣ್ಣಿಗೆ ಕಟ್ಟಿಸುವಂತೆಯೇ ನಿರೂಪಿತವಾಗಿದೆ . 
ಆದರೂ ಘಟನೆಯಲ್ಲಿ (ಕ್ರಿಯೆಯ ಮೂಲಕ) ಸಿಲುಕಿರುವ ನಾಯಕ ತೀವ್ರವಾದ ಭಾವದ ಒತ್ತಡಕ್ಕೆ 
ಗುರಿಯಾಗಿರುವುದು ವೇದ್ಯವಾಗುತ್ತದೆ, ಚರಿತ್ರ ಪೂರ್ವ ಭೂಖಂಡ, ಅಪರಿಚಿತ ಸಮುದ್ರ ಇವುಗಳಲ್ಲಿ 
ದಾರಿತಪ್ಪಿ ಮಾನವನ ವಿಕಾಸದ ಹಿಂದಿನ ಸ್ಥಿತಿಯಲ್ಲಿ ಕಳೆದುಹೋದಂತೆ ಭಾಸವಾಗುವ ನಾಯಕನ 
ಮನಃಸ್ಥಿತಿ ಗೋಚರಿಸುತ್ತದೆ. ವಿಶ್ಲೇಷಿತ ವಿವರಣೆಯ ವೈಚಾರಿಕ ಪ್ರಖರತೆ ಮನುಷ್ಯ ಮತ್ತು 
ಮೃಗಕ್ಕೆ ಮೂಲಭೂತವಾದ ಯಾವುದೋ ಸ್ಥಿತಿವಿಶೇಷ' ವನ್ನು ಆದಿಮಾನವನ ಮೂಲದ ತನಕ 
ಹೋಗಬೇಕಾದ ಚರಿತ್ರೆ , ಡಾರ್ವಿನ್ ಮೊದಲಾದವರ ತತ್ವಗಳಿರುವ ವಿಜ್ಞಾನ, ಪುರಾತತ್ವಶಾಸ್ತ್ರ 
( Anthropology) ಮುಂತಾದ ಜ್ಞಾನಶಾಖೆಗಳ ಅಧ್ಯಯನದ ನೆನಪಿನಿಂದ ( ಅವುಗಳ ನೆರವಿನಿಂದ) 
ತಿಳಿದುಕೊಳ್ಳುವಂತೆ ಓದುಗನನ್ನು ಪ್ರೇರೇಪಿಸುತ್ತದೆ. 

ಹಿಂದಿನ ಭಾಗದ ಘಟನೆಯನ್ನು ಅಘೋಷಿತ ಯುದ್ಧ ' ವ್ಯಾಖ್ಯಾನಿಸುವಂತೆ ಇಲ್ಲಿ ಬೆಕ್ಕಿಗೆ 
ಬೆಕ್ಕೇ ಛಲವಾಗಿ' ಇದೆ, ಎವೆಯಿಕ್ಕದೆ ಸೋಲಿಸಬೇಕೆಂಬ ಹಟದಲ್ಲಿ ಬೆಕ್ಕು ಛಲವಾಗಿ, ತನ್ನನ್ನು 
ಆಹ್ವಾನಿಸುತ್ತಾ ಪಂಥವೊಡುತ್ತಿದೆ ಎಂಬ ಅಭಿಪ್ರಾಯ ನಾಯಕನ ಮನದಲ್ಲಿ ಮೂಡಿ, ಹಿಂದೆ 
ವಿವರಿಸಿದ ತೀವ್ರವಾದ ಭಾವ, ತುಸು ಆಕ್ರೋಶದಂತಾಗಿ ಗೆಲ್ಲಬೇಕೆಂಬ ಆತನ ನಿಶ್ಚಯ ಗೆಲ್ಲಬೇಕು 

ಜನವರಿ - ಮಾರ್ಚ್ 83 0 55 


ಎಂಬ ಹಾಗೆ ಬಲಗೊಳ್ಳುತ್ತದೆ. ( ಪ್ರಾರಂಭದಲ್ಲಿ ವಿವರಿಸಿದ, ವೃತದ ಪರಿಧಿಯಂತೆ ಬಾಗಿ , ಭಾವ 
ಸಾನ್ನಿಧ್ಯವನ್ನು ಬಳಸುವ ವೈಚಾರಿಕತೆಯನ್ನು ನೆನಪಿಸಿಕೊಳ್ಳಿ. ಆಗ ಮನುಷ್ಯ ಮತ್ತು ಮೃಗದ, 
ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಹಾಗೂ ಅದನ್ನು ರಕ್ಷಿಸಿಕೊಳ್ಳುವ ಅನಿವಾರ್ಯತೆಯ ಜೀವ 
ಪ್ರವೃತ್ತಿ ಒಂದಕ್ಕೊಂದು ಎದುರುಬದುರಾಗಿ ನಿಂತುದು ಹೊಳೆಯುತ್ತದೆ. ಹಾಗೆಯೇ ಮನುಷ್ಯನ 
ಸುಪ್ತಚೇತನದಲ್ಲಿರುವ ಮೃಗತ್ವವೂ ಪ್ರಕಟಗೊಳ್ಳುತ್ತದೆ. 
- ಇಲ್ಲಿ ' ಬೆಕ್ಕಿಗೆ ಬೆಕ್ಕೇ ಛಲವಾಗಿ' ಎಂಬ ಸಾಲಿನ ಭಾಷಾವಿಶೇಷವನ್ನು ಗಮನಿಸಬೇಕು. ( ಬೆಕ್ಕಿಗೆ 
ಬೆಕ್ಕೇ ' ಎಂಬುದನ್ನು ಒಂದು ಅರ್ಥಗುಚ್ಛವಾಗಿ ಸ್ವೀಕರಿಸಿದಾಗ “ ಬೆಕ್ಕೇ ' ಎಂಬಲ್ಲಿ ಹುದುಗಿರುವ 
ಅಂತರಾರ್ಥ ಸರ್ವಾತ್ಯನ ಕ್ರಿಯೆಯನ್ನು ಸೂಚಿಸುವುದರಿಂದ ' ಛಲ' ಎಂಬ ಗುಣವಿಶೇಷಣವು 
ನಾಮಪದವಾಗುತ್ತದೆ. ಅಂದರೆ , ' ಬೆಕ್ಕಿಗೆ ಬೆಕ್ಕೇ ಛಲ' ಎಂದಾಗ ನಾಯಕನ ಮನಸ್ಸಿನಲ್ಲಿ ಬೆಕ್ಕು 
ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಕಳೆದುಕೊಂಡು ಒಂದು ರೂಪಕವಾಗಿ ಆಕಾರಗೊಳ್ಳುತ್ತದೆ. ಆದರೆ 
“ ನಿಂತಿತ್ತು ' ಎಂಬ ಕ್ರಿಯಾಪದ ಮೊದಲಿನ ಸಾಲಿನಲ್ಲಿರುವುದರಿಂದ ಬೆಕ್ಕಿಗೆ ಬೆಕ್ಕೇ ಛಲವಾಗಿ ? 
ವ್ಯಾಕರಣ ನಿಯಮದಂತೆ ಒಂದು ಪೂರ್ಣ ವಾಕ್ಯವಾಗಿಲ್ಲ. ಅದು ಪೂರ್ಣ ವಾಕ್ಯವಾದಾಗ ಕ್ರಿಯಾ 
ವಿಶೇಷಣವಾಗುವ “ ಛಲ' ಎಂಬ ಪದ ನಾಯಕನ ಮನಸ್ಸಿನ ಗ್ರಹಿಕೆಯಾಗುತ್ತದೆ, ಮತ್ತು ಬೆಕ್ಕು 
“ ಮೃಗ' ವಾಗುವುದೂ ನಾಯಕ ಗ್ರಹಿಸಿದ ದೃಷ್ಟಿಕೋನದಲ್ಲಿ ಮಾತ್ರ ಎಂದಾಗುತ್ತದೆ. ಹೀಗಾಗಿ , 
“ ನಿಂತಿರುವುದು ಮುಂದೆ ರೂಪಕವಾಗಲಿರುವ ಬೆಕ್ಕೇ ಆಗಿರುವುದರಿಂದ, ಇಲ್ಲ ಮೊದಲಿನ ಭಾಗದ 
ಘಟನೆಯ ಕೊನೆಯಂತೆ ( ಇಬ್ಬರೂ ತೊಡಗಿದೆವು') ಬೆಕ್ಕಿನ ಅಸ್ತಿತ್ವವನ್ನು ಅದರ ನೈಜಸ್ಥಿತಿಯಲ್ಲಿ 
ಕವನ ಉಳಿಸಿಕೊಟ್ಟಂತೆ ಆಗುತ್ತದೆ. 

“ಒಂದು ಬೆಕ್ಕಿನ ಕಣ್ಣುಗಳು ಇಷ್ಟು ಅನಾಥವಾಗಿರುತ್ತವೆ | ಎಂದು ನನಗೆ ಗೊತ್ತಿರಲಿಲ್ಲ ' 
ಎಂಬುದು, ಹಿಂದಿನ ಭಾಗದ ಕೊನೆಯ ಎರಡು ಸಾಲುಗಳ ಹೇಳಿಕೆಯಂತೆ, ಎರಡನೇ ಭಾಗದಲ್ಲಿ 
ಮುಂದುವರಿದ ಘಟನೆಯಲ್ಲಿ ಭಾಗಿಯಾದ ನಾಯಕ ಮಾನಸಿಕವಾಗಿ ಪಡೆದ ತಿಳುವಳಿಕೆಯ 
ನಿರ್ಲಿಪ್ತ ಪ್ರಕಟಣೆ . ಪುನಃ ಹಿಂದಿನಂತೆಯೇ ಬೆಕ್ಕು , ಘಟನೆ ಮತ್ತು ನಾಯಕನ ವಿಚಾರ, ಪರಸ್ಪರ 
ಮಿಳಿತದ ನಡುವೆಯೂ ತಮ್ಮ ಅಸ್ತಿತ್ವಗಳನ್ನು ಪ್ರತ್ಯೇಕವಾಗಿ ಉಳಿಸಿಕೊಳ್ಳುತ್ತವೆ. 
- ಭಾಗ ಮೂರು, ( ಅಘೋಷಿತ ಯುದ್ದ ' ದ ಬಗೆಗಿನ ನಾಯಕನ ತೀರ್ಪಿನಿಂದ ಪ್ರಾರಂಭವಾದಂತೆ 
ತೋರುತ್ತದೆ. ಆದರೆ, ಕೊನೆಗೂ ಸೋತದ್ದು ಮೃಗವೆ ' ಎಂದಾಗ ಪ್ರಶ್ನಾರ್ಥಕ ಧಾಟಿಯಲ್ಲಿ 
ಭಾವಿಸಲು ಕವನದ ಗತಿ ಅವಕಾಶ ಕೊಡುತ್ತದೆ. (' ನಾನು' ಎಂಬುದನ್ನು ಮೊದಲಿನ ಸಾಲಲ್ಲಿ 
ಇರಿಸದೆ ನಂತರದ ಸಾಲಿಗೆ ಸೇರಿಸಿದ್ದನ್ನು ಗಮನಿಸಿ.) ( ಅಥವಾ ಹಾಗೆಂದುಕೊಂಡುದು' ಎಂದು 
ನಾಯಕ ಅನುಮಾನದಿಂದ ತನ್ನ ತೀರಾನದ ಬಗೆಗೇ ಒಂದು ಅನಿಶ್ಚಯತೆಯನ್ನೂ ಹೊಂದುತ್ತಾನೆ. 

ಆ ಸೆಟೆದ ಮೈ ಕ್ರಮೇಣ ನುಸುಲಾಗಿ ಬೆಕ್ಕು ಬೆಕ್ಕಿನ ಗತಿಯಲ್ಲಿ ಹೊರಟು ಹೋಗುವ 
ಮೊದಲು , ನಾಯಕನ ಮನಸ್ಸಲ್ಲಿ ಕರಗಿಸಿ ಮುಗಿಸದೆ, ಬೆಕ್ಕಿನ ಅಸ್ತಿತ್ವವನ್ನು ಕವನ ಹಾಗೆಯೇ 
ಪುನಃ ಉಳಿಸಿಕೊಡುತ್ತದೆ. ಅದು ಹೊರಟುಹೋದಲ್ಲಿಗೆ “ ಘಟನೆ' ಮುಕ್ತಾಯಗೊಂಡು ನಾಯಕನ 
ಯೋಚನೆಗಳ ಅನುರಣನಗಳು ಮಾತ್ರ ಉಳಿಯುತ್ತವೆ. 

ದೃಷ್ಟಿ ಪರಿಧಿಯನ್ನು ಆಕ್ರಮಿಸಿದ್ದ '( ಕ್ರಿಯಾಪದವನ್ನು ಯುದ್ಧದ ಹಿನ್ನೆಲೆಯಿಂದನೋಡಬೇಕು.) 
ಬೆಕ್ಕು (ಮೃಗ) ಹೊರಟುಹೋದಾಗ ನಾಯಕನ ದೃಷ್ಟಿ ಪರಿಧಿ ಒಮ್ಮೆಲೆ ಖಾಲಿ (ಶೂನ್ಯ) ಆಗುತ್ತದೆ. 
ಹೀಗೆ ತಾನು ' ಖಾಲಿ' ಯಾದ ( ಅಹಂ' ಕಳೆದುಕೊಂಡ ?) ಸ್ಥಿತಿಯಲ್ಲಿ ಆತ ಬೆಕ್ಕಿನ ಸ್ವಾಭಿಮಾನ 
ವನ್ನು , ಅಂದರೆ ಅದರ ಮಾನಸಿಕ ಅಸ್ತಿತ್ವವನ್ನು ಗುರುತಿಸುತ್ತಾನೆ. ( ಭಾಗ ಎರಡರ ಪ್ರಾರಂಭದಲ್ಲಿ 
ಬೆಕ್ಕು ಭಯಗೊಂಡಿರಬಹುದೇ ಎಂಬ ಅನುಮಾನ ನಾಯಕನಿಗೆ ಬರದೇ ಇದ್ದುದನ್ನು ನೆನಪಿಸಿಕೊಳ್ಳಿ ) 
( ಅಷ್ಟಕ್ಕೂ ನಾನು ಗಳಿಸಿದ್ದೇನು ?' ಎಂದು ತನ್ನ ಅಂತರಂಗ ಶೋಧನೆಯಲ್ಲಿ ತೊಡಗುತ್ತಾನೆ. 


56 0 ರುಜುವಾತು 


ಕ್ರಿಯೆಯಲ್ಲಿ ಗೆದ್ದು ( ಹಾಗೆಂದುಕೊಂಡ) ಮಾನಸಿಕವಾಗಿ ಸೋತ ತನ್ನ ಪ್ರಸ್ತುತ ಅನುಭವದ 
ಹಿನ್ನೆಲೆಯಲ್ಲಿ ನಾಯಕನ ಮನಸ್ಸು ಮೆಲುಕಾಡುವ ನೆನಪು, ಕ್ರಿಯೆಯಲ್ಲಿ ಬಿಟ್ಟು ಕೊಟ್ಟು 
ಪಡೆಯದೆ (ಮೃಗತ್ವಕ್ಕೆ ಇಳಿಯದೆ) ಮಾನಸಿಕವಾಗಿ ಗೆಲ್ಲುವ (ಮೃಗತ್ವವನ್ನು ಮೀರಿದ ಮಾನವನ 
ಸ್ಥಿತಿಯಿಂದ ಇನ್ನೂ ಮೇಲಕ್ಕೆ ಮಾನಸಿಕವಾಗಿ ಬೆಳೆಯುವ ಬಾಹುಬಲಿಯದ್ದು. ( ಭಾಗ 
ಎರಡರಲ್ಲಿರುವ ಜ್ಞಾನಶಾಖೆಗಳ ನೆನಪನ್ನು ಜ್ಞಾಪಿಸಿಕೊಂಡು ಬಾಹುಬಲಿ ಗೆದ್ದುದರ ತೂಕವನ್ನು 
ಗ್ರಹಿಸಬೇಕು.) 

ಒಂದು ಬೆಕ್ಕಿನ ಕಣ್ಣುಗಳಲ್ಲಿ ಇಷ್ಟೊಂದು ವಿಷಾದವಿರುತ್ತದೆ' ಎಂಬುದು ತಾನು ಗೆದ್ದು 
ಸೋತಸ್ಥಿತಿಯಲ್ಲಿ, ಸೋತು ಗೆದ್ದ ಬಾಹುಬಲಿಯ ನೆನಪಿನ ಹೋಲಿಕೆಯ ನಂತರ ಉದಿಸುವ ವಿಚಾರ, 
“ಎಂದು ನನಗೆ ಗೊತ್ತಿರಲಿಲ್ಲ' ಎಂಬುದು ಕವನದಲ್ಲಿ ಪಲ್ಲವಿಯಂತೆ ಪುನರಾವರ್ತನೆಗೊಳ್ಳುತ್ತದೆ. 
ಮತ್ತು ಹಿಂದೆ ಎರಡು ಸಲ ಇದೇ ಸಾಲು ನಿರ್ಭಾವದಲ್ಲಿ, ತಟಸ್ಥ ಧಾಟಿಯ ಹೇಳಿಕೆಯಂತೆ 
ಬಳಸಲ್ಪಟ್ಟಿರುವುವರಿಂದ ತಾರ್ಕಿಕವಾಗಿ ಇಲ್ಲಿ ಅದೇ ಅಂಶಗಳ ಸೂಚನೆಯನ್ನು ಗಮನಿಸಬಹುದು, 
ಈ ಅಂಶಗಳನ್ನು ಕವನ, ಉರುಟುಚಲನೆಯ ಒಂದು ವೃತ್ತವನ್ನು ಸದಾ ಕಾಯ್ದು ಕೊಂಡಿರುವುದು, 
ಮತ್ತು ವೈಚಾರಿಕತೆ ಒಂದು ವೃತ್ತದ ಪರಿಧಿಯಂತೆ ಬಾಗಿ ಭಾವಸಾನ್ನಿಧ್ಯವನ್ನೂ ಬಳಸಿ ಸುತ್ತುವುದು 
ಇನ್ನೂ ಬಲಪಡಿಸುತ್ತದೆ. 

ಆದರೆ ಇಲ್ಲಿನ ' ವಿಷಾದ' ಸೂಚಿವಾಕ್ಯ , ಹಿಂದಿನ ಎರಡು ಸಂದರ್ಭಗಳ ಹೇಳಿಕೆಗಳಂತೆ, ಇಲ್ಲ , 
ಪೂರ್ಣ ತಟಸ್ಥ ಧಾಟಿಯ , ನಿರ್ಭಾವದ ಹೇಳಿಕೆಯನ್ನೇ ಪ್ರಕಟಿಸಲು ಪ್ರಯತ್ನ ಪಡುತ್ತಿದ್ದರೂ , 
ನಾಯಕ ತನ್ನ ಅಂತರಂಗಶೋಧನೆಯಲ್ಲಿ ತೊಡಗಿರುವುದರಿಂದ, ಕವನದಲ್ಲಿ ನಿರ್ಭಾವದ ತಾಟಸ್ಥ 
ಸಾಧಿತವಾಗಿದೆಯೇ ಎಂಬ ಪ್ರಶ್ನೆಯೇಳುತ್ತದೆ. ಹಿಂದಿನ ಎರಡೂ ಭಾಗಗಳಲ್ಲಿ ' ಘಟನೆ' ಯನಂತರ 
ಆ ತಿಳುವಳಿಕೆಯನ್ನು ಹೇಳಿಕೆಯಂತಿರುವ ಕೊನೆಯ ಎರಡು ಸಾಲುಗಳು ಪ್ರಕಟಿಸುತ್ತವೆ. ಆದರೆ 
ಭಾಗ ಮೂರರಲ್ಲಿ ಬೆಕ್ಕು ಹಾರಟುಹೋಗುವುದರಿಂದ ತಾರ್ಕಿಕವಾಗಿ ಘಟನೆಗೆ ಅಸ್ತಿತ್ವವಿದ್ದರೂ , 
ವಾಸ್ತವಿಕವಾಗಿ “ಘಟನೆ' ಗೆ ತನ್ನ ವಿವರಣೆಯ ಕೊನೆಯಲ್ಲಿ ಹೊರಟುಹೋದ ಬೆಕ್ಕಿನ ಅಸ್ತಿತ್ವವನ್ನು 
ಉಳಿಸಿಕೊಡುವ ಜವಾಬ್ದಾರಿ ಇಲ್ಲ . ಇದರಿಂದಾಗಿ ಭಾಗ ಮೂರು, ನಾಯಕನ ಮನಸ್ಸಿನ ಓಘದಲ್ಲೇ 
ವಿಸ್ತರಿಸುವುದರಿಂದ, ಬಾಹುಬಲಿಯ ನೆನಪಿನ ಹೋಲಿಕೆಯಲ್ಲಿ ಪಡೆದ ತಿಳುವಳಿಕೆಯಿಂದ ಬೆಕ್ಕಿನ 
ಕಣ್ಣುಗಳಲ್ಲಿ' ( ಹಿಂದಿನ ಎರಡೂ ಸಂದರ್ಭಗಳಲ್ಲಿ ಕಣ್ಣುಗಳು' ಎಂಬ ಪ್ರಯೋಗವಿರುವುದನ್ನು 
ಗಮನಿಸಿ) ವಿಷಾದವನ್ನು ಗುರುತಿಸುತ್ತಾನೆ. ಬಾಹುಬಲಿ ಗೆದ್ದ ಸಂದರ್ಭದಲ್ಲೂ ಅನುಭವ 
( ಮನಃಸ್ಥಿತಿ) ಮತ್ತು ಅನುಭವಮೂಲ ( ಯುದ್ಧ ಎರಡೂ ಪ್ರತ್ಯೇಕವಾಗಿ ಅಸ್ತಿತ್ವಗಳನ್ನೇ 
ಹೊಂದಿವೆ ಎಂಬ ಸೂಚನೆಯನ್ನು ' ವಿಷಾದ' ದ ಜೊತೆ ಸಂಪರ್ಕಿಸಿದಾಗ, ವಸ್ತುನಿಷ್ಠ ವಿಷಾದ', 
( ಬೆಕ್ಕು ' ಹಾಗೂ 'ನಾಯಕ' ಪ್ರತ್ಯೇಕವಾಗಿರುವುದು ಗೋಚರಿಸುತ್ತದೆ. ಅಂದರೆ , ಅನುಭವ 
(ವಿಷಾದ) ಮತ್ತು ಅನುಭವದ ವ್ಯುತ್ಪತ್ತಿಮೂಲ ( ಬೆಕ್ಕು ) ಎರಡರ ಅಸ್ತಿತ್ವವನ್ನೂ ಪ್ರತ್ಯೇಕವಾಗಿ 
ಕವನದ ಕೊನೆ ಉಳಿಸಿಕೊಡುತ್ತದೆ, 
* ಈಗ, ಬುದ್ಧಿ ಭಾವಗಳ ಅರಿವಾದ “ ವಿಷಾದ' ದ ಭಾರ ಕವನದ ಕೊನೆಯ ಸಾಲನ್ನು ಬಿತ್ತುವು 
ದಿಲ್ಲವೆ ಎಂಬ ಅನುಮಾನ ಉದ್ಭವಿಸುತ್ತದೆ. ಈ ಅನುಮಾನವನ್ನು ಪರೀಕ್ಷಿಸಲು ತಿರುಮಲೇಶ 
ಹಿಂದೆ ಬರೆದ “ ಮಹಾಪ್ರಸ್ಥಾನ' ಕವನವನ್ನು ಹೋಲಿಸುವುದರಿಂದ “ ಮುಖಾಮುಖಿ' ಯ ನಾಯಕ 
“ ಮಹಾಪ್ರಸ್ಥಾನ' ದ ನಾಯಕನಿಗಿಂತ ಹೆಚ್ಚು ಪ್ರಬುದ್ಧನಾಗಿರುವುದು ತಿಳಿಯುತ್ತದೆ. 

“..... ...ಈ ಹಿಂದೆ ಕಂಡದು ಕೇಳಿದು 
ಭ್ರಮೆಯಾದರೆ ಭವಿಷ್ಯ ವೂ * ಈ ಉಳಿವಿಗೂ ಅಳಿವಿಗೂ ಅನಿಸಿಕೆಗೂ 
ಭ್ರಮೆಯಲ್ಲದೆ ಬೇರೆ ಅಸ್ತಿತ್ವ ಇರದಿದ್ದರೆ ಈ ಬದುಕು ಶತಛಿದ್ರ 


ಜನವರಿ- ಮಾರ್ಚ್ 83 0 57 


ಕುಂಭದ ಕತೆಯಾದರೆ ಈ ಅನ್ವೇಷಣೆ ಸಿಸಿಫಸನ ಕಥೆಯಾದರೆ 
ಇದರ ತೊಡಗುವಿಕೆಯ ಸಮರ್ಥನೆಯೇನು ? 
ಇದೆಲ್ಲದರ ಅರ್ಥವೇನು ? ಯಕ್ಷ! ನೀನೇ ಹೇಳು. ” 

(ಮಹಾಪ್ರಸ್ಥಾನ) 
ಯುದ್ಧದಲ್ಲಿ ಗೆದ್ದ ಬಳಿಕ 'ಶೂನ್ಯ' ದ ತಿಳುವಳಿಕೆ ' ಮಹಾಪ್ರಸ್ಥಾನ' ದಲ್ಲಿ ವಿಷಾದ' ದ ಅರಿವಾಗಿ 
ಬೆಳೆವ ಪ್ರಕ್ರಿಯೆಯನ್ನು ವಿವರಿಸುವಲ್ಲಿ ಕುಣಿವ ಮಾತಿನ ಗೌಜಿಯ , ಪ್ರತಿಮೆ ಸಂಕೇತಗಳ ಅಬ್ಬರ 
ದಲ್ಲಿ ಹೇಳುವ ಪ್ರದರ್ಶನದ ನಾಟಕೀಯತೆ ಮುಖಾಮುಖಿ' ಯ ಕೊನೆಯಲ್ಲಿ ಇಲ್ಲ ಎಂಬುದು 
ಅತ್ಯಂತ ಮುಖ್ಯವಾಗಿದೆ. 
- “ ಮಹಾಪ್ರಸ್ಥಾನ' ದಲ್ಲಿ ನಾಯಕ ಅನುಭವದ ಎಲ್ಲಾ ಅಂಶಗಳನ್ನು ಒಂದೇ ಫೋಕಸ್ಸಿಗೆ ತರುವ ” 
ಪ್ರಯತ್ನದವನಾದರೆ ' ಮುಖಾಮುಖಿ' ಯಲ್ಲಿ ಒಂದು ಅನುಭವಕ್ಕೆ ಸ್ವತಂತ್ರವಸ್ತುವಿನಂತೆ ಕೊಡಲ್ಪಟ್ಟ 
ಅಸ್ತಿತ್ವದ ಅನುರಣನಗಳು ಕೇಂದ್ರಾಪಗಾಮಿಯಾಗಿ ಹರಡುತ್ತವೆ. ಈ ದೃಷ್ಟಿಯಿಂದ ಶ್ರೀ ಡಿ. ರಘು 
ನಾಥರಾವ್ ಹಿಂದೆ ಗಮನಿಸಿದ “ ತಿರುಮಲೇಶರ ಕವನಗಳಲ್ಲಿ ಆಧುನಿಕತೆಯ ಕಾರಣಗಳಿಂದ ಉಂಟಾ 
ಗಿರುವ ಉತ್ಸಾಹಹೀನತೆ, ನಿಶ್ಯಕತೆಯನ್ನು ಕಾಣಬಹುದು. ಅವರ ಕವನಗಳ ನೇಯ್ದೆ ಯೇ ಅವು 
ಗಳನ್ನು ಧ್ವನಿಸುತ್ತದೆ” (“ ಪರಿವರ್ತನ' ಪುಟ 10 ) ಎಂಬ ನಿರಾಶಾವಾದವನ್ನು ನಿರ್ಭಾವತೆಯಲ್ಲಿ 
ಹೊಳೆಯಿಸುವ ತಿರುಮಲೇಶ ಈಗ ಮೀರಿದ್ದಾರೆ. ಆದುದರಿಂದ ಗೆಲುವು' 'ಶೂನ್ಯ' ' ವಿಷಾದ' 
“ ಮುಖಾಮುಖಿ' ಯಲ್ಲಿ ಎಂತಹ ಆಯಾಮಗಳನ್ನು ಹೊಂದಿವೆ ಎಂಬುದನ್ನು ಗಮನಿಸಬೇಕು. 

ಚರಿತ್ರ ಪೂರ್ವ ಭೂಖಂಡಗಳಿಂದ ಮನುಷ್ಯ ಗೆಲ್ಲುತ್ತಾ ಬಂದುದು ವೈಜ್ಞಾನಿಕ ವೇಗದ ಕೈಗಾರಿಕಾ 
ನಾಗರಿಕತೆಯ ನಗರೀಕೃತ ಬದುಕಿಗೆ ತನಗಾಗಿ ದುಡಿಯುವ ಸಾಕುಪ್ರಾಣಿಗಳ ಹೊರತು ಬೇರೆ 
ಯಾವ ಪ್ರಾಣಿಗಳನ್ನೂ ಉಳಿಯಗೊಡದಷ್ಟು ಮೃಗ' ಗಳನ್ನು ಸೋಲಿಸಿದ್ದಾನೆ. ಮನುಷ್ಯ ಇಷ್ಟು 
ಗೆದ್ದರೂ ಮೂಲಭೂತವಾಗಿ ಆತನಲ್ಲಿರುವ 'ಮೃಗ' ಹಾಗೆಯೇ ಉಳಿದಿದೆ. ತನ್ನೊಳಗೆ ಮೃಗವನ್ನು 
ಸದಾ ಬಚ್ಚಿಟ್ಟಿರುವ ಮಾನವನ ನೀಚತನ ಬೆಕ್ಕಿನಂತಹ ಪಶುವಿನ ಜೊತೆಗೂ ಯುದ್ಧಕ್ಕಿಳಿಯುವ 
ಮಟ್ಟದ್ದು . ಕವನದಿಂದ ಹೊರಗೆ ಹೋಗಿ ಹೇಳುವುದಾದರೆ , ತನ್ನ ಭದ್ರತೆಯನ್ನು ಸ್ಥಾಪಿಸಿಕೊಳ್ಳಲು 
ಗುಬ್ಬಿಗೂ ಬ್ರಹ್ಮಾಸ್ತ್ರ ಹೊಡೆಯುವಂತಹ ಕೌರ್ಯದ ದುಂದುಗಾರಿಕೆ ಮಾನವನದ್ದು . ಈಗ, 
“ ಹಾಗೆಂದುಕೊಂಡುದು ! ನಾನು ” ಎಂಬ ನಾಯಕನ ಅನುಮಾನದ ತಿಳುವಳಿಕೆಯನ್ನು , ಕವನ, 
ಆದಿಯಿಂದಲೂ ಮಾನವನ ಅಸ್ತಿತ್ವದ ಬಗೆಗಳನ್ನು ಹೊಳೆಯಿಸಿದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸಬೇಕು. 
ಈಗ ಪಶ್ಚಾತ್ತಾಪದ ಮನಃಸ್ಥಿತಿಯಲ್ಲಿರುವ ನಾಯಕನಿಗೆ ಗೆದ್ದ ನಂತರದ ಶೂನ್ಯ ಆಮೇಲೆ' ವಿಷಾದ' 
ವಾಗುವುದು ಸಮಸ್ತ ಮನುಕುಲದ ಹಿನ್ನೆಲೆಯ ಅರಿವಿನಲ್ಲಿ. ಈ ಹಂತದಲ್ಲಿ ನಾಯಕ ಅಂತರಂಗ 
ಶೋಧನೆಯ ಒಂದು ವೈಯಕ್ತಿಕ ಹಿನ್ನೆಲೆಯ ಭಾವ ಸಂದರ್ಭವನ್ನು ಮೀರಿ, ( ಬಾಹುಬಲಿತನದ 
ಮೊದಲ ಹೆಜ್ಜೆಯನ್ನು ಕ್ರಮಿಸಿ) ಸಮಸ್ತ ಮನುಕುಲದ ಪ್ರತಿನಿಧಿಯಾಗಿ , ಜಗತ್ತಿಗೇ ದಾರಿದೀಪ 
ವಾಗಬಲ್ಲ ದರ್ಶನದ ಸಾಕ್ಷಾತ್ಕಾರವನ್ನು ಬಯಸಿ, 'ವಿಷಾದ' ವನ್ನು ಪರಿಭಾವಿಸುತ್ತಾನೆ. ಆಗ 
“ ಎಂದು ನನಗೆ ಗೊತ್ತಿರಲಿಲ್ಲ' ಎಂಬ ಕವನದ ಕೊನೆಯ ಸಾಲು, ರಾಗಭಾವದ್ವೇಷಗಳನ್ನು 
ಮೀರಿದ ಗಂಭೀರ ಚಿಂತನೆಯ ಪ್ರಬುದ್ಧ ಹೇಳಿಕೆಯಾಗುತ್ತದೆ. 
- ಭಾಗ ಮೂರರ ಉತ್ಪನ್ನ ಸ್ಥಾಯಿ 'ವಿಷಾದ' ವನ್ನು ಹೀಗೆ ಹಿಂಜುವುದು ಸಾಧ್ಯವಾಗಲು ಕಾರಣ , 
ಹಿಂದುಮುಂದಿನ ಕೂಡಿಕೊಳ್ಳುವಿಕೆ ಇಲ್ಲದೆ ಪ್ರತ್ಯೇಕವಾಗಿ ಸಾಕಾರಗೊಳ್ಳುವ ಅನುಭವದ ಅಸ್ತಿತ್ವವೇ 
ಆಗಿದೆ. ( ಈ ತಂತ್ರದ ಒಂದು ಪ್ರತ್ಯೇಕ ಪ್ರಯೋಗವೇ “ ಬಿಳಿಬೆಕ್ಕು , ಕರಿಬೆಕ್ಕು ' ಎಂಬ ಇನ್ನೊಂದು 
ಕವನ .) ಅಂದರೆ ಅದನ್ನು (ಓದುಗ) ಗ್ರಹಿಸುವ ಮಾನಸಿಕ ಸ್ಥಿತಿ, ನೋಡುವ ದೃಷ್ಟಿಕೋನ 
ಮತ್ತು ನೆನಪಿಸುವ ವಿವರ, ಇವುಗಳಿಂದ ವಿಷಾದ' ವನ್ನು ಹಿಂಜುವ ಶಕ್ತಿ ಸ್ಥಾಪಿತವಾಗುತ್ತದೆ, 


58 0 ರುಜುವಾತು 


ಅರ್ಥಾತ್ , ಓದುಗನಿಗೆ ಇಲ್ಲಿ ಕವನದ ಸಂದರ್ಭಕ್ಕಿಂತ ಹೊರಗೆ ಹೋಗುವ, ಆತನ ಅನುಭವದ ಹಿನ್ನೆಲೆ 
ಯಲ್ಲಿಗ್ರಹಿಸುವ ಸ್ವಾತಂತ್ರ ಲಭ್ಯವಾಗಿದೆ. ಸೂಕ್ಷ್ಮವಾಗಿ ಗಮನಿಸಿದರೆ, ಲೋಕದ ಮನಸ್ಸಿನ ಒಳ 
ಪ್ರಪಂಚದ ಒಂದು ಅಮೂರ್ತ ಸಂಕೇತವಾಗಿ ಅನುಭವದ ಕಾಲಾತೀತ ಸಮಾನತೆಗೂ , ಸಮಕಾಲೀನ 
ಸಂವೇದನೆಗೂ ಸಮಗ್ರ ದ್ಯೋತಕವಾಗಬಲ್ಲ ಪುರಾಣದ ಕಾವ್ಯತಂತ್ರಗಳಾಗಿ “ಮಿತ್ ಗಳ ಸಾಧನೆಯ 
ಇದುವೆ. ಹಾಗಾಗಿ, ' ಮಿತ್ರ 'ಎಂದರೆ ಪ್ರತ್ಯೇಕವಾಗಿ ಸಾಕಾರಗೊಳ್ಳುವ ಅನುಭವದ ಸ್ವತಂತ್ರ ಅಸ್ತಿತ್ವ . 
- ನವ್ಯ ಕಾವ್ಯ ಪ್ರತಿಮಾತಂತ್ರದ ವಿಘಟನೆಯನ್ನು ಬಯಸಿ ಅನುಭವ ಹಾಗೂ ಅನುಭವದ ವ್ಯುತ್ಪತ್ತಿ 
ಮೂಲ' ಎರಡರ ಅಸ್ತಿತ್ವವನ್ನೂ ಉಳಿಸಬಯಸುವ ತಿರುಮಲೇಶರ ಕಾವ್ಯತಂತ್ರದ ಅತ್ಯುತ್ತಮ ಸಾಧನೆ 
ಆಗಬಹುದಾಗಿರುವುದು, ಅವರು ಬಿಟ್ಟು ಕೊಡಬಯಸುವ ಪ್ರತಿಮಾತಂತ್ರದ ಶ್ರೇಷ್ಠ ತಮ ಅಭಿವ್ಯಕ್ತಿ 
ಯಾದ “ ಮಿತ್ ', ' ಮುಖಾಮುಖಿ' ಯ ಕೊನೆ ಈಗಾಗಲೇ ಸ್ಥಾಪಿತವಾಗಿರುವ ಬಾಹುಬಲಿಯ 
“ ಮಿತ್ ' ನ್ನು ಉಪಯೋಗಿಸಿಕೊಳ್ಳುತ್ತಿದೆಯೇ ಹೊರತು ತಾನೊಂದು ಸ್ವತಂತ್ರವಾದ ' ಮಿತ್‌ ' ನ್ನು 
ಅಥವಾ ಕಾರ್ಯಸಾಧನೆಯಲ್ಲಿ ' ಮಿತ್ ' ಗೆ ಸಮಾನವಾದುದನ್ನು ಸ್ಥಾಪಿಸಿಕೊಡಲು ಶಕ್ತವಾಗಿಲ್ಲ 
ಎಂಬುದನ್ನು ಗಮನಿಸಿದಾಗ ಕವನದ ಮಿತಿಯೂ ತಿರುಮಲೇಶರ ಈಚಿನ ಕಾವ್ಯ ಪ್ರಯೋಗಗಳ 
ಮಿತಿಯೂ ಒಟ್ಟಿಗೇ ತಿಳಿಯುತ್ತದೆ... 

ಈ ತನಕ ಪ್ರಕಟಗೊಂಡ ತಿರುಮಲೇಶರ ನಾಲ್ಕು ಕವನ ಸಂಕಲನಗಳು ( ಮುಖವಾಡಗಳು 
ವಠಾರ, ಮಹಾಪ್ರಸ್ಥಾನ, ಮುಖಾಮುಖಿ) ಗೆದ್ದ ಅಥವಾ ಸೋತನಂತರದ ಶೂನ್ಯಸ್ಥಿತಿಯಲ್ಲಿ 
ಹುಟ್ಟುವ ವಿಷಾದ ಅವರ ಕೇಂದ್ರವಸ್ತು ಎಂಬುದನ್ನು ಸೂಚಿಸುತ್ತವೆ. ತಿರುಮಲೇಶರ ಬರವಣಿಗೆಯ 
ಒತ್ತಡದ ಮೂಲವಸ್ತುವಿಗೆ ( ವಿಷಾದ) ಅವರ ಹೊಸಪ್ರಯೋಗಗಳ ಅತ್ಯುತ್ತಮ ಫಲವನ್ನು ( ಮಿತ್ ) 
ಸೃಷ್ಟಿಸುವುದಾಗಲಿಲ್ಲವಾದ್ದರಿಂದ; ಮಹಾಭಾರತ ಯುದ್ಧದಲ್ಲಿ ಗೆದ್ದ ( ಸಾಧನೆಯ ) ಬಳಿಕ 
ಶೂನ್ಯದ ತಿಳುವಳಿಕೆಯಿಂದ ' ವಿಷಾದ' ದ ಅರಿವಾಗುವುದು ಹಾಗೂ ಬೆಕ್ಕಿನ ಜೊತೆ ( ಅಘೋಷಿತ 
ಯುದ್ದ' ದಲ್ಲಿ ಗೆದ್ದ ಬಳಿಕ 'ಶೂನ್ಯ' ದ ತಿಳುವಳಿಕೆಯಿಂದ ಮುಖಾಮುಖಿ' ಯಲ್ಲಿ ' ವಿಷಾದ' ದ 
ಅರಿವಾಗುವುದನ್ನು ಪರಸ್ಪರ ಹೋಲಿಸಿ, ಶ್ರೇಷ್ಠವಾದ ಕೃತಿಗಳು . ಅವರವರ ಸ್ವರೂಪದಲ್ಲೇ ? 
ನಿರ್ಮಾಣಗೊಳ್ಳುತ್ತವೆ ಮತ್ತು ಅದು “ ಮಹಾಕಾವ್ಯ ಸ್ವರೂಪದ ಕಾವ್ಯವಸ್ತುವನ್ನು ಹೊಂದಿರಲೇ , 
ಬೇಕಾಗಿಲ್ಲ ಎಂಬ ತಮ್ಮ ನಂಬಿಕೆಯನ್ನು ತಿರುಮಲೇಶರು ಪ್ರಾಯೋಗಿಕವಾಗಿ ಸಾಬೀತುಪಡಿಸುವುದು 
ಸಾಧನೆಯ ದೃಷ್ಟಿಯಿಂದ ದೊಡ್ಡದಾಗುವುದಿಲ್ಲ. ಆದರೆ, ಯುದ್ದದಲ್ಲೊಬ್ಬ ವೀರನನ್ನೋ ಕಾಡಿನಲ್ಲಿ 
ಕರಡಿಯನ್ನೂ ಎದುರಿಸದೆ ಯಃಕಶ್ಚಿತ್ ಬೆಕ್ಕಿನೊಡನೆ ' ಅಘೋಷಿತ ಯುದ್ಧ ' ಸಾರುವ , ನಾಯಕ 
ತನ್ನ ಅಹಂ' ಎಂದು ಪ್ರಾಮಾಣಿಕವಾಗಿ ತಿಳಿದಿರುವ ಮುಗ್ಗ ಪೆದ್ದುತನ ಕವನದ ಒಳಗಿನಿಂದಲೆ 
ವಿನ್ಯಾಸಮಾರ್ಗಕ್ಕೆ ಒಂದು ಉಗಮವನ್ನು ಕಲ್ಪಿಸಿಕೊಡುತ್ತದೆ. ( ಭರತ ಬಾಹುಬಲಿಯ ದೃಷ್ಟಿಯುದ್ದ 
ನನ್ನು ಜ್ಞಾಪಿಸಿಕೊಳ್ಳಿ) ಆದುದರಿಂದಲೇ ' ಮುಖಾಮುಖಿ' ಕೇವಲ ತಂತ್ರದ ಕಸರತ್ತಾಗಲೀ , 
ವಿಷಾದ' ದ ಕೃತಕ ಘೋಷಣೆಯಾಗಲೀ ಆಗುವುದಿಲ್ಲ , 
- ಮನುಕುಲದ ಉದ್ಧಾರವನ್ನು ಚಿಂತಿಸುವ ' ಮುಖಾಮುಖಿ' ಯ ನಾಯಕ ಭೂಮಿಯನ್ನು 
( ಮತ್ತು ಅದು ಪೋಷಿಸುತ್ತಿರುವ ಮನುಷ್ಯರನ್ನೂ ) ಆಕಾಶ, ನಕ್ಷತ್ರ ಹೀಗೆ ಒಂದು ಸಮಸ್ತದ 
ಅಂಗವಾಗಿ ನೋಡುವ ಧೋರಣೆಯನ್ನು ಹೊಂದಿಲ್ಲ. ಅಸ್ತಿತ್ವಕ್ಕೆ ಬದ್ಧನಾಗಿರುವ ತಿರುಮಲೇಶರಿಗೆ 
ಇದು ಸಹಜವಾದರೂ , “ ನೆಲ ಮುಗಿಲುಗಳ ಕರ್ಷಣ ಕೇಂದ್ರದಲ್ಲಿರುವ ವ್ಯಕ್ತಿಯ ಸ್ಥಿತಿ” ( ಜಿ, ಎಚ್ . 
ನಾಯಕ) ತನ್ನ ಮುಖ್ಯ ಕಾಳಜಿಗಳಲ್ಲಿ ಒಂದಾಗಿರುವ ಅಡಿಗರ ಕಾವ್ಯದಿಂದ “ಶ್ರೀರಾಮನವಮಿಯ 
ದಿವಸ ' ದ ನಾಯಕ ನಮ್ಮ ನೆನಪಿಗೆ ಬರುತ್ತಾನೆ. ಚಕಮಕಿ ಕಲ್ಲನುಜ್ಜುತ್ತಾ ಸ್ಫೋಟಕ್ಕೆ ಕಾದು 
ಕವಿ ಕಂಪಿಸುತ್ತಿರುವ ತನ್ನ ನಾಯಕನ ಸ್ಥಿತಿ ಹಾಗೂ ಮಿತಿಯ ಅರಿವು ಅಡಿಗರಿಗಿದೆ . ಅದಕ್ಕೆ 
ಸಮಾನವಾದ ಕೆಲಸವನ್ನು ಮುಖಾಮುಖಿ' ಯಲ್ಲಿ ವಿನ್ಯಾಸ ವ್ಯಂಗ್ಯ ಸಾಧಿಸುತ್ತದೆ. 


ಜನವರಿ- ಮಾರ್ಚ್ 


83 0 59 


“ ಹುತ್ತುಗಟ್ಟದೆ ಚಿತ್ತ ನ ಕೆತ್ತೀತೇನು 
ಪುರುಷೋತ್ತಮ ಆ ಅಂಥ ರೂಪರೇಖೆ ?” 


ಅಡಿಗರು ಮನುಕುಲದ ಉದ್ಧಾರಕ್ಕೆ ( ಪುರುಷೋತ್ತಮ ' ನ ಅವತಾರದ ಬಯಕೆಯನ್ನು ಸೂಚಿಸಲು 
ವರ್ತಮಾನ ಮತ್ತು ಸಾರ್ವಕಾಲಿಕ ಎರಡರ ಸಂಗ್ರಹವಾಗಿಯೂ ಪುರಾಣ ಪಸರಿಸುವ 'ಮಿತ್ ' ನ್ನು 
ಅಮೂರ್ತ ಸಂಕೇತದಂತೆ ಉಪಯೋಗಿಸುತ್ತಾರೆ. ಅದರೊಡನೆಯೇ ಅಡಿಗರ ವ್ಯಕ್ತಿತ್ವದ ಮೂಲ 
ಚೇತನ ( ಪುರುಷೋತ್ತಮನ ರೂಪರೇಖೆ' ಯನ್ನು ಕೆತ್ತಬಯಸುವ ತನ್ನ ಕಾವ್ಯಕ್ರಿಯೆಯನ್ನು 
ಮತ್ತು ಅದರ ಸಾಧ್ಯತೆಯನ್ನೂ ಚಿಂತಿಸುತ್ತಲೂ ಇದೆ. 

“ ಸಹಸ್ರಾರ' ದವರೆಗೆ ಅಂತರಂಗಶೋಧನೆಯ ಪೂರ್ಣಶಕ್ತಿಯನ್ನು ಬೆಳಸಬಯಸುವುದರಿಂದ ತನ್ನ 
ಕಾವ್ಯ ಕ್ರಿಯೆಯ ಸಂದರ್ಭದಲ್ಲಿ ಅಡಿಗರ ಚಿಂತನೆ , ಭಾವಮೂಲದಿಂದ ಹೊರಟು ವೈಚಾರಿಕತೆಯನ್ನು 
ಬಳಸಿ ಹೊರಟಿರುವಲ್ಲಿಗೇ ಬಾಗುವ ವಿಧಾನದ್ದು . ಅಂದರೆ , ವೈಚಾರಿಕತೆಯಿಂದ ಹೊರಟು, ವೃತ್ತದ 
ಪರಿಧಿಯಂತೆ ಬಾಗಿ ಭಾವಸಾನ್ನಿಧ್ಯವನ್ನು ಬಳಸುವ ತಿರುಮಲೇಶರ ವಿಧಾನ ಅಡಿಗರ ವಿರುದ್ದ ಗತಿ 
ಯಲ್ಲಿರುವಂಥದ್ದು . ಆದುದರಿಂದಲೇ , ಭಾವಮೂಲದಿಂದ ಹೊರಟ ಅಡಿಗರಿಗೆ ರಾಮಾಯಣ ಸೃಷ್ಟಿ 
ಸಿರುವ ' ಪುರುಷೋತ್ತಮ ' ನನ್ನು ಸಂಕೇತವಾಗಿಸಿ “ವ್ಯಷ್ಟಿ ' ಹಾಗೂ ' ಸಮಷ್ಟಿ ' ಎರಡರ ಬಗೆಗೂ 
ಕಾವ್ಯಭಾವದಿಂದ ಚಿಂತಿಸಲು ಇರುವ ಅನುಕೂಲ ಮತ್ತು ಅಂತಹ ಚಿಂತನೆ ಅನಿವಾರ್ಯವಾಗಿ 
ಪಡೆಯುವ ಅತ್ಯಂತ ಸಂಕೀರ್ಣವಾದ ಅನುಭವದ ಅಭಿವ್ಯಕ್ತಿ , ವೈಚಾರಿಕತೆಯಿಂದ ಹೊರಟು 
ನಿರ್ಭಾವದಲ್ಲಿ ಹೊಳೆಯಿಸುವ ತಿರುಮಲೇಶರಿಗೆ ಇಲ್ಲ . ಇದರಿಂದಾಗಿ , ತಂತ್ರದಲ್ಲಿ ಅಡಿಗರಿಂದ ಬೇರೆ 
ಯಾಗುತ್ತಿರುವ ತಿರುಮಲೇಶ, ವಸ್ತುವಿನಲ್ಲೂ ಅಂಥ ಮಹತ್ವವಾದ್ದನ್ನು ಸಾಧಿಸಲು ಸಾಧ್ಯವಾಗ 
ದಿದ್ದರೆ, ತಿರುಮಲೇಶರ ತಂತ್ರ ಕೇವಲ ಒಂದು ಪ್ರಯೋಗ ಮಾತ್ರವಾಗಿ ಉಳಿಯುವ ಅಪಾಯವೂ 
ಇದೆ. 

“ ಮಹಾಪ್ರಸ್ಥಾನ' ದ ರೆಟರಿಕ್‌ನ ಗತ್ತು , ವೈಖರಿಗಳನ್ನೆಲ್ಲಾ ಬಿಟ್ಟು ಕೊಟ್ಟು ನಿರ್ಭಾವದ, ವಸ್ತು 
ನಿರಪೇಕ್ಷ ಶೈಲಿಯನ್ನು ಅಳವಡಿಸಿಕೊಂಡದ್ದು ಕೂಡಾ ತಿರುಮಲೇಶ, ಅಡಿಗರ ಭಾವಬದ್ದ ನವ್ಯ 
ಕಾವ್ಯದ ಸಿದ್ದ ಶೈಲಿಯಿಂದ ದೂರ ಸರಿದದ್ದಕ್ಕೆ ಉದಾಹರಣೆಯಾಗಿದೆ. ಆದ್ದರಿಂದ ತಿರುಮಲೇಶರ 
ಇತ್ತೀಚಿನ ಕಾವ್ಯದ ' ಗದ್ಯಲಯ ' ಲಯದ ಬಗೆಗೆ ಅವರಿಗಿರುವ ಉದಾಸೀನವನ್ನು ಸೂಚಿಸದೆ, ಅದು 
ಅವರ ಕಾವ್ಯದ ಆಂತರಿಕ ಆವಶ್ಯಕತೆಯೇ ಆಗಿದೆ. ಈ ಕಾರಣಗಳಿಂದ ತಿರುಮಲೇಶರ ಗದ್ಯಲಯ 
ಕುರಿತ ಶ್ರೀ ದೇಶಕುಲಕರ್ಣಿ ಅವರ ಅಭಿಪ್ರಾಯ ( ರುಜುವಾತು ಸಂಚಿಕೆ ಏಳರ ಪುಟ 283) ಸರಿಯಲ್ಲ 
ಎಂದು ನನ್ನ ಭಾವನೆ. 


3 


ಅನುಭವ ಮತ್ತು ಅನುಭವದ ವ್ಯುತ್ಪತ್ತಿಮೂಲ ಎರಡನ್ನೂ ಪ್ರತ್ಯೇಕಿಸಿ, ಅನುಭವದ ಅಸ್ತಿತ್ವ 
ವನ್ನು ಸ್ವತಂತ್ರವಾಗಿ ಬೇರೆಯೇ ಉಳಿಸುವುದರ ಶ್ರೇಷ್ಠತನು ಅಭಿವ್ಯಕ್ತಿಯಾದ “ ಮಿತ್ ಅಥವಾ 
ಕಾರ್ಯಸಾಧನೆಯಲ್ಲಿ ಅದಕ್ಕೆ ಸಮನಾದ್ದನ್ನು ಮಾಡಬಲ್ಲ ಬರವಣಿಗೆ ಪ್ರತಿಮಾತಳಹದಿಯ ಮೇಲೆ 
ಬೆಳೆದ ನವ್ಯದ ಅಭಿರುಚಿಯನ್ನು ಬದಲಿಸುವ ಶಕ್ತಿಯುಳ್ಳದ್ದು , ' ಮುಖಾಮುಖಿ' ಕವನದಲ್ಲಿ ಇದು 
ಹೇಗೆ ಸಮರ್ಥವಾಗಿ ಸ್ಥಾಪಿತವಾಗಿಲ್ಲ ಎಂದಿದ್ದೇನೆ. ಇದರ ಅರ್ಥ ತಿರುಮಲೇಶರಿಗೆ ತಾನು ಬೇರೆ 
ಯಾಗುವ ಹಾದಿಯ ಶ್ರೇಷ್ಠತಮ ಅಭಿವ್ಯಕ್ತಿಯ ಸ್ವರೂಪದ ತಿಳುವಳಿಕೆ ಇಲ್ಲ ಎಂದಲ್ಲ . ಒಂದು ಕತೆ 
ಯಂತೆ ಹೇಳಲ್ಪಟ್ಟ ' ಸೆಂಟಯ್ಯನ ಅಂಗಿ ' ಯಲ್ಲಿ ಅದು ಸಾಧಿತವಾಗಿದೆ. ಉದಾಹರಣೆಗೆ ಇನ್ನೊಂದು 
ಕವನ ' ಬಿಳಿಬೆಕ್ಕು , ಕರಿಬೆಕ್ಕು ' : 
60 0 ರುಜುವಾತು 


ಬಿಳಿಬೆಕ್ಕು ಹಿಂಜಿದ ಹತ್ತಿಯಂತಿದೆ, 
ಚಳಿಗಾಲದ ಮಂಜಿನಂತಿದೆ , ಜಲಪಾತದ 
ನೊರೆಯಂತಿದೆ. ಹಗಲಿನಂತಿದೆ . 


ಕರಿಬೆಕ್ಕು ಕುರುಬರ ಕಂಬಳಿಯಂತಿದೆ, 
ನಾಳೆಗಾಲದ ಮೋಡದಂತಿದೆ , ಇದಿ ಲ 
ಗಟ್ಟಿ ಯಂತಿದೆ. ರಾತ್ರಿಯಂತಿದೆ. 


ಬಿಳಿಬೆಕ್ಕಿನ ಕಣ್ಣು ಗಳು ಹಗಲಿನ ನಕ್ಷತ್ರಗಳಂತೆ 
ನಿದ್ದೆಹೋಗಿದೆ. " 
ಕರಿಬೆಕ್ಕಿನ ಕಣ್ಣುಗಳು ಬೆಂಕಿ ಬಿದ್ದ ಕಾಡುಗಳಂತೆ 

ಉರಿಯುತ್ತಿವೆ. 
ತನ್ನ ಕಾರ್ಯಸಾಧನೆಯಲ್ಲಿ ಈ ಕವನ ಮಿತ್‌ಗೆ ಸಮಾನವಾಗಿದೆ. ಮಿತ್‌ನ ಸೌಷ್ಠವದ 
ಮೂಲಾಧಾರವಾದ ಉಪನಾ ತಂತ್ರವನ್ನೇ ಆಧರಿಸಿದೆ. ಆಧುನಿಕ ಅನುಭವಕ್ಕೆ ಅನುರೂಪವಾದ 
ಉಪಮೆಗಳಿವೆ. ಮಿತ್‌ನ ಒಳಾಂಗಗಳಾದ ಪ್ರತಿಮೆ , ಸಂಕೇತಗಳನ್ನೂ ಈ ಕವನದಲ್ಲಿ ಗುರುತಿಸ 
ಬಹುದು. ಯಾವುದೇ ಸಂದರ್ಭವಿಲ್ಲದೆ ಒಂದು ಸ್ವತಂತ್ರ ಬಿಂದುವಿನಂತೆ ಪ್ರಣೀತವಾದುದರಿಂದ 
ಕವನವನ್ನು ಹೇಗೆ ವ್ಯಾಖ್ಯಾನಿಸಲೂ ಅನುಕೂಲವಾಗಿದೆ. ಅಂದರೆ, ಓದುಗನಿಗೆ ಕವನದಿಂದ 
ಹೊರಗೆ ಹೋಗಿ ತನ್ನ ದೃಷ್ಟಿ ಕೋನಕ್ಕೆ ಅನುಕೂಲವಾಗಿ ವ್ಯಾಖ್ಯಾನಿಸುವ ಅಥವಾ ಅರ್ಥೈಸುವ 
ಸ್ವಾತಂತ್ರ ಹಿಂದುಮುಂದಿನ ಕೂಡಿಕೊಳ್ಳುವಿಕೆಯಿಂದ ಬೆಳೆಯುವ ಸಮಗ್ರವಾದ ಸಂದರ್ಭ 
ಕವನಕ್ಕೆ ಇಲ್ಲದಿರುವುದರಿಂದ ಲಭ್ಯವಾಗಿದೆ, 
- ಈ ಹಂತದಲ್ಲಿ ನಾವು ಪೂರ್ವಾಪರ ಹಿನ್ನೆಲೆಯಿಲ್ಲದೆ ಒಂದು ಅನುಭವವನ್ನು ಅಷ್ಟು ಮಾತ್ರ , 
ಸಂದರ್ಭರಹಿತ ಬಿಂದುವಿನಂತೆ ಸ್ವತಂತ್ರವಾಗಿ ರೂಪಿಸುವುದರ ಮಿತಿಯನ್ನೂ ಮರೆಯಬಾರದು. 
ಅಂದರೆ , ಒಬ್ಬ ಲೇಖಕ ಬರೆಯುವ ಕ್ಷಣದವರೆಗೂ ಹಮ್ಮಿಕೊಂಡ ಬದುಕಿನ ಅನುಭವದ ಸಾರ 
ಮತ್ತು ಅದಕ್ಕನುಗುಣವಾಗಿ ಗ್ರಹಿಸಿದ ವಿವರಗಳು ಸದಾ ಸಂಗ್ರಹಗೊಳ್ಳುತ್ತಾ ಆತನ ಅರಿವನ್ನು ಬೆಳೆಸು 
ತಲೇ ಹೋಗುವುದರಿಂದ, ಹಿಂದುಮುಂದಿನ ಕೂಡಿಕೊಳ್ಳುವಿಕೆ ಇಲ್ಲದೆ ಅನುಭವದ ತುಣುಕೊಂದನ್ನು 
ಮಾತ್ರ ಕೊಟ್ಟಾಗ, ಆ ಬರವಣಿಗೆಯಲ್ಲಿ ಲೇಖಕನ ಪೂರ್ಣವ್ಯಕ್ತಿತ್ವ ತೊಡಗಿಕೊಂಡ ಹಾಗಾಗು 
ವುದಿಲ್ಲ. ವರ್ತಮಾನದ ಅರಿವು ಮತ್ತು ಅದರ ದೃಷ್ಟಿಕೋನದಿಂದ ನೋಡುವ ಹಿಂದಿನ ಸಮಸ್ಯ 
ಅನುಭವದ ಸಂಗ್ರಹ ಮತ್ತು ಇವೆರಡರಿಂದ ಭವಿಷ್ಯದ ಬಗೆಗಿನ ತರ್ಕವೂ ರೂಪುಗೊಳ್ಳುವುದರಿಂದ 
ಹಿಂದುಮುಂದಿನ ಕೂಡಿಕೊಳ್ಳುವಿಕೆ ಇಲ್ಲದೆ, ಸಂದರ್ಭರಹಿತ ಬಿಂದುವಿನಂತೆ ಅನುಭವದ ತುಣುಕೊಂದು 
ಪ್ರಕಟಗೊಂಡಾಗ, ಅದು ಮನಸ್ಸಿನ ಸಹಜಪ್ರವೃತ್ತಿಯಾದ ಸಂಗ್ರಹಗುಣದ ಪೂರ್ಣ ಅಭಿವ್ಯಕ್ತಿ 
ಯಾಗುವುದಿಲ್ಲ . ಆದುದರಿಂದಲೇ ಅಂಥ ಕವನಗಳು ಓದುಗನ ಮನಸ್ಸಲ್ಲಿ ಏನನ್ನೋ ಹೊಳೆಯಿಸು 
ಇವೆಯೇ ಹೊರತು , ಆತನ ಅರಿವನ್ನು ಹೆಚ್ಚಿಸುವುದಿಲ್ಲ. ಸಂದರ್ಭರಹಿತ ಬಿಂದುವಿನಂತೆ ನಿರೂಪಿಸುವ 
ತನ್ನ ಬರವಣಿಗೆಯ ಈ ಮಿತಿಯನ್ನು ಮೀರಲು ತಿರುಮಲೇಶ, ಹೋಲಿಕೆಯಲ್ಲಿ ಹೊಂದಾಣಿಕೆಯಲ್ಲಿ 
ಅಥವಾ ಪರಸ್ಪರ ವಿರೋಧದಲ್ಲಿ ತಮ್ಮಲ್ಲಿ ಈಗಾಗಲೇ ಸಂಗ್ರಹವಾಗಿರುವ ವಿವರಗಳನ್ನು , ಅನುಭವ 
ಅಥವಾ ಅನುಭವದ ವ್ಯುತ್ಪತ್ತಿಮೂಲದ ಸ್ವತಂತ್ರ ಅಸ್ತಿತ್ವದ ಜೊತೆಯಲ್ಲಿ ತೋರಿಸಲು ಪ್ರಯತ್ನಿಸು 
ತ್ತಾರೆ. ಇಂಥ ಅಭಿವ್ಯಕ್ತಿಯಲ್ಲಿ ತನ್ನಲ್ಲಿ ಸಂಗ್ರಹವಾಗಿರುವ ವಿವರಗಳ ಸ್ವತಂತ್ರ ಅಸ್ತಿತ್ವವನ್ನೂ 
ಕಾಯ್ದುಕೊಳ್ಳುವಲ್ಲಿ ಜಾಗೃತೆ ವಹಿಸುತ್ತಾರೆ. 
ತನಗೆ ಮತ್ತು ಹೊರಗಿನ ಜಗತ್ತಿಗೆ ಪ್ರತ್ಯೇಕವಾದ ಅಸ್ತಿತ್ವವಿದ್ದರೂ , ಬದುಕುವ, ಪಂಚೇಂದ್ರಿಯದ 

ಜನವರಿ- ಮಾರ್ಚ್ 83 0 61 


ಮೂಲಕ ಅನುಭವಿಸುವ, ಅಥವಾ ಇರಬಹುದಾದ ಇನ್ನಾವುದೇ ಕ್ರಿಯೆಯ ಮೂಲಕ ಜಗತ್ತಿನೊಡನೆ 
ಉಂಟಾಗುವ ತಪ್ಪಿಸಲಾಗದ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸುವ ಎಲ್ಲಾ ಪ್ರಬುದ್ಧ ವ್ಯಕ್ತಿತ್ವವೂ 
ಆ ಸಂಬಂಧದ ಬಗೆಗೆ ಚಿಂತಿಸುತ್ತದೆ. ತಿರುಮಲೇಶರೂ ತಮ್ಮ ಮತ್ತು ಹೊರಗಿನ ಸಂಬಂಧವನ್ನು 
ಸತತವಾಗಿ ಶೋಧಿಸುತ್ತಾ ಬಂದವರು. ಯಾವತ್ತೂ ಘಟಿಸಬಹುದಾದ ಬದುಕನ್ನು ಕೊನೆಗೊಳಿಸ 
ಬಲ್ಲ ಸಾವು ಇದ್ದೇ ಇರುವುದರಿಂದ, ಜೀವನ ನಿಜಕ್ಕೂ ಅರ್ಥಪೂರ್ಣನೆ ಮತ್ತು ಹಾಗಾಗುವುದಿದ್ದರೆ 
ಯಾವುದರಿಂದ, ಹೇಗೆ ಸಾಧ್ಯ ಎಂಬ ಬಗ್ಗೆ ಯೋಚಿಸುವುದೂ ತೀವ್ರ ಸಂವೇದನಾಶೀಲನಿಗೆ 
ಅನಿವಾರ್ಯವಾಗುತ್ತದೆ. ಭಾವತನ್ಮಯತೆ, ಪ್ರೇಮ , ಶೋಷಣೆಯ ವಿರುದ್ದ ಹೋರಾಟ , ತರ್ಕಕ್ಕೆ 
ವಿರೋಧವಾದ ನಂಬುಗೆ, ನಂಬಿದ ಶಕ್ತಿಯಲ್ಲಿ ಭಕ್ತಿ , ಸಾಮಾಜಿಕ ಕ್ರಾಂತಿ - ಹೀಗೆ ಧಾರ್ಮಿಕ , 
ಸಾಮಾಜಿಕ , ವೈಯಕ್ತಿಕ ಎಂಬಿತ್ಯಾದಿ ಹಲವಾರು ರೀತಿಗಳಲ್ಲಿ ಜೀವನದ ಅರ್ಥಪೂರ್ಣತೆಯ 
ಸಾಧ್ಯತೆಗಳನ್ನು ಜನಶೋಧಿಸುವುದನ್ನೂ , ಗುರುತಿಸುವುದನ್ನೂ ಕಾಣಬಹುದು. ವ್ಯಕ್ತಿ , ಸಂದರ್ಭಗಳು 
ಬೇರೆಯಾದಂತೆ ಅವುಗಳ ತರತಮ ವ್ಯತ್ಯಾಸಗೊಳ್ಳುತ್ತಾ ಹೋಗುತ್ತದೆ. 

ಜಗತ್ತಿನ ಮತ್ತು ತನ್ನ ಸಂಬಂಧವನ್ನು ಚಿಂತಿಸುವ ಮನಸ್ಸು ತನ್ನ ಹೊರಗಿಗಿಂತ ತಾನು ಬೇರೆ 
ಎಂಬುದನ್ನು ಅನಿವಾರ್ಯವಾಗಿ ತಿಳಿಯುವ ಇನ್ನೊಂದು ಹಂತ ಈ ಸಂಬಂಧದಲ್ಲಿ ಅಡಕವಾಗಿದೆ. 
ಇಂಥ ಪರಕೀಯತೆಯನ್ನು ಮಾರ್ಕ್ಸ್, ಕೆಲಸಗಾರ, ಕೆಲಸ ಮತ್ತು ಉತ್ಪನ್ನಗಳ ನಡುವಿನ ವ್ಯತ್ಯಾಸದ 
ಆರ್ಥಿಕ ತಳಹದಿಯ ಮೇಲೆ ವಿಶ್ಲೇಷಿಸುತ್ತಾನೆ. ಹೀಗೆ ಸಾಮಾಜಿಕವಾಗಿ ಉತ್ಪನ್ನವಾಗುವ ಪರಕೀಯ 
ತೆಯ ಮಾರ್ಕ್ಸ್‌ನ ವಿಚಾರಕ್ಕೆ ಹೊರತಾಗಿ , ಹುಟ್ಟು , ಬೆಳವಣಿಗೆ, ಪ್ರತ್ಯುತ್ಪನ್ನ , ಸಾವು ಇವುಗಳ 
ಆವರ್ತನದಲ್ಲಿ ವ್ಯಕ್ತಿಯನ್ನು ಕಡೆಗಣಿಸಿ ಜೀವಕ್ರಿಯೆಯನ್ನು ನಡೆಸುವ ಪ್ರಕೃತಿಯಿಂದ ತಾನು ಬೇರೆ 
ಎಂಬ ತಿಳುವಳಿಕೆಯಿಂದ ಹುಟ್ಟುವ ಅನಾಥ ಪ್ರಜ್ಞೆ ಇನ್ನೊಂದು, ತಳದಲ್ಲಿ ಹೀಗೆ ಗುರುತಿಸ 
ಬಹುದಾದ ಸಾಮಾಜಿಕ ಮತ್ತು ವೈಯಕ್ತಿಕ ಎಂಬೆರಡು ಅಂಶಗಳಿವೆ. ತೀವ್ರ ಸಂವೇದನಾಶೀಲನೂ , 
ತನ್ನ ಮತ್ತು ಜಗತ್ತಿನ ಸಂಬಂಧದ ಸೂಕ್ಷಾವಲೋಕಿಯೂ ಆದ ಲೇಖಕ ಸಾಮಾಜಿಕ ಹಾಗೂ 
ಆರ್ಥಿಕ ತಳಹದಿಗಿಂತ ಹೊರತಾದ ವೈಯಕ್ತಿಕ- ಈ ಎರಡೂ ಅಂಶಗಳೂ ಏಕಕಾಲಕ್ಕೆ ತನ್ನ ಮೇಲೆ 
ಪ್ರಭಾವ ಬೀರುತ್ತಾ ರೂಪಿಸುತ್ತಿರುವುದನ್ನು ಗುರುತಿಸುತ್ತಿರುತ್ತಾನೆ. 
- ಆಲ್ಸರ್ ಕಾಮೂನ ಕಾದಂಬರಿಯ ನಾಯಕ, ಕೈಗಾರಿಕೆಗಳ ಹಿನ್ನೆಲೆಯಲ್ಲಿ ನಗರೀಕೃತ ಬದುಕಿ 
ನಲ್ಲಿ ಸರಕೀಯನಾದವ. ಅದರ ಜೊತೆಯಲ್ಲಿ ಪ್ರಕೃತಿಯ ಪ್ರಚ್ಛನ್ನ ಔದಾಸೀನ್ಯತೆ ಮನುಷ್ಯನ ಅಸ್ತಿತ್ವ 
ವನ್ನು ಸಾವಿನಲ್ಲಿ ಹೇಗೆ ಕಡೆಗಣಿಸುತ್ತದೆ ಎಂಬುದರ ತಿಳಿವೂ ಇದ್ದಾತ. ಆದರೆ, ಕಾಮ 
ಮಾರ್ಕ್ಸ್‌ನ ಆರ್ಥಿಕ ತಳಹದಿಯ ಹಿನ್ನೆಲೆಯಲ್ಲಿ ಸರಕೀಯತೆಯನ್ನು ವಿಶ್ಲೇಷಿಸಲಿಲ್ಲ, ದೇಹದ ಸಾವಿನ 
ಬಳಿಕ ಆತ್ಯ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಸೇರುವುದರಲ್ಲಿ ಬದುಕು ಅರ್ಥ ಪೂರ್ಣವಾಗುತ್ತದೆ 
ಎಂಬ ಧರ್ಮದ ಕಲ್ಪನೆಯನ್ನೂ ಒಪ್ಪಲಿಲ್ಲ. ಬದಲಾಗಿ , ಬದುಕಿನ ಪ್ರತಿಕ್ಷಣವೂ , ಗಾಳಿ, ಬಿಸಿಲು, 
ಸಮುದ್ರ ಹೀಗೆ ಪ್ರಕೃತಿಗೆ ಮೈಯೊಡ್ಡಿ ಬದುಕುವ ಕ್ರಿಯೆಯ ತನ್ಮಯತೆಯಲ್ಲೇ ಪ್ರಚ್ಛನ್ನ 
ಔದಾಸೀನ್ಯದ ಪ್ರಕೃತಿ ಒಡ್ಡುವ ಸಾವನ್ನು ಧಿಕ್ಕರಿಸುತ್ತ ಬದುಕಬೇಕು ಎಂದ. ಅಂದರೆ, ಆರ್ಥಿಕ 
ತಳಹದಿಯ ಮೇಲಿನ ವಿಶ್ಲೇಷಣೆಯನ್ನು ಬಿಟ್ಟು ಸ್ವಂತದ ಸಿದ್ಧಾಂತವೊಂದನ್ನು ರೂಪಿಸಿದ. 

ಈಗ , ನನ್ನೊತ್ತರ ಕನ್ನಡಸಾಹಿತ್ಯದ ಸಂದರ್ಭದಲ್ಲಿ ಯಾವನೇ ಲೇಖಕ ಆರಿಸಿಕೊಳ್ಳಬಹು 
ದಾದ್ದು ಇವುಗಳಲ್ಲೊಂದು : 
* (1 ) ಸಂಪೂರ್ಣವಾದ ಸಾಮಾಜಿಕ ಬದಲಾವಣೆ ಸಾಧ್ಯವಾಗಬಲ್ಲ ಮಾರ್ಕ್ಸ್ ಹೇಳಿದ ಆರ್ಥಿಕ 
ತಳಹದಿಯ ( ನಮ್ಮ ಸಂದರ್ಭದಲ್ಲಿ ಜಾತಿ ಇತ್ಯಾದಿಗಳ ಸಹಿತ) ಅಥವಾ ಇದಕ್ಕೆ ಸಮಾನವಾದ 
ಇನ್ನಾವುದೇ ದೃಷ್ಟಿಕೋನದ ಒಂದು ಸಾಮಾಜಿಕ ಧೋರಣೆಯನ್ನು ಬಲವಾಗಿ ಸ್ಥಾಪಿಸುವುದು, 

( 2) ಕೇವಲ ಸಾಮಾಜಿಕವಲ್ಲದ ಅಭಿಜಾತ ಪರಂಪರೆಯನ್ನೇ ಒಪ್ಪಿಕೊಂಡು ಬರೆಯುವುದು, 


62 ರುಜುವಾತು 


( 3) ಸಾಮಾಜಿಕವೂ ಅಭಿಜಾತವೂ ಅಲ್ಲದ ಒಂದು ಸ್ವಂತ ಸಿದ್ದಾಂತವನ್ನು ರೂಪಿಸುವುದು. 

ರಾಮಾನುಜನ್ ಒಂದು ಸ್ವಂತದ ಅಭಿವ್ಯಕ್ತಿಯನ್ನು ರೂಪಿಸಿದರು . “ ಅಲಂಕಾರಿಕತೆಯನ್ನು 
ಭಾಷೆಯಲ್ಲಿ ನಿರಾಕರಿಸಿ ಬುದ್ದಿಯ ಮಟ್ಟದಲ್ಲಿ ” ( ಜಿ. ಎಚ್ . ನಾಯಕ) ನಿರೂಪಿಸುವ 
ರಾಮಾನುಜನ್ , ವಸ್ತುನಿಷ್ಠವಾದ ನಿರ್ಭಾವದ ಅನುಭವ ನೀರಸವಾಗದ ಹಾಗೆ ಚುರುಕುತನದ 
ಲಘುಧಾಟಿಯಿಂದ ಓದುಗನನ್ನು ಆಕರ್ಷಿಸಿಕೊಂಡು ಮುಂದೆ ಗಂಭೀರಸ್ಥಿತಿಗೆ ಒಯ್ಯುತ್ತಾರೆ. ಭಾವ 
ಸಾನ್ನಿಧ್ಯವನ್ನೂ ಬಳಸಬಯಸುವ ತಿರುಮಲೇಶರು, ಮಿತಿಗಳನ್ನೂ ಸೃಷ್ಟಿಸಬಲ್ಲ ರಾಮಾನುಜನ್ 
ಸ್ವಂತದ ಅಭಿವ್ಯಕ್ತಿಯನ್ನು ರೂಪಿಸಿದಂತೆ, ತನಗೆ ಮಾತ್ರ ಸಾಧ್ಯವಾಗಬಲ್ಲ ರೀತಿಯೊಂದನ್ನು ಸ್ಥಾಪಿ 
ಸುವ ನಿಟ್ಟಿನಲ್ಲಿ ಮುಂದುವರಿದಿಲ್ಲ. * ತಿರುವನಂತಪುರ', ' ಮಹಾನಗರ' ಮುಂತಾದ ಹಿಂದಿನ ಕವನ 
ಗಳಲ್ಲಿ ಇಣುಕುತ್ತಿದ್ದ, ಕೈಗಾರಿಕಾ ನಗರಗಳಲ್ಲಿ ಉತ್ಪನ್ನವಾಗಿರುವ ಸಾಮಾಜಿಕವಾದ ಪರಕೀಯತೆ 
ಯಿಂದ ಈಗ ತಿರುಮಲೇಶ ನರಳುತ್ತಿಲ್ಲ. ಅಂದರೆ, ಆರ್ಥಿಕ ತಳಹದಿಯಿಂದಲೇ ಬದುಕಿನ ವಿವರಗಳು 
ಬದಲಾಗುತ್ತವೆ ಎಂಬ ಮಾರ್ಕ್ಸ್‌ನ ಎಡಪಂಥೀಯ ದೃಷ್ಟಿಕೋನವನ್ನು ಬೆಳೆಸದೆ, “ ಅನುಭವದ ಎಲ್ಲಾ 
ವಿವರಗಳನ್ನೂ ಒಂದೇ ಫೋಕಸ್ಸಿಗೆ ತರುವ ” ಅಡಿಗರಂತೆ ಕೇಂದ್ರಾಭಿಗಾಮಿಯಾಗದೆ, ಬಿಡಿಬಿಡಿಯಾದ 
ಅನುಭವಗಳಲ್ಲಿ ಒಟ್ಟಿನ ಅರ್ಥಪೂರ್ಣತೆಯನ್ನು ಕಾಣದೆ, ವ್ಯಷ್ಟಿ ಪ್ರಜ್ಞೆಯಿಂದ ಬಾಧಿತವಾಗುವ 
ಸ್ಥಿತಿಗೇ ಅವರು ಹತ್ತಿರವಾದ್ದು . ಹೀಗಾದುದರಿಂದ ತಿರುಮಲೇಶರಿಗೆ ಈಗಿರುವ ಏಕಮಾತ್ರ ಆಯ್ಕೆಯ 
ಸಾಧ್ಯತೆಯೆಂದರೆ ಅಭಿಜಾತಪರಂಪರೆಯಲ್ಲೇ ತನ್ನ ಕಾವ್ಯರಚನೆಯನ್ನು ತೊಡಗಿಸಿಕೊಳ್ಳಬೇಕಾದ್ದು . . 
- ಈಗ ತಿರುಮಲೇಶರು ಅಭಿಜಾತ ಪರಂಪರೆಯಲ್ಲೇ ಮುಂದುವರಿದರೆ ಎದುರಿಸಬಹುದಾದ ಸಮಸ್ಯೆ 
ಇದು : ಬದುಕಿನ ಅರ್ಥ ಪೂರ್ಣತೆಯನ್ನು ಭಾವೋತ್ಕರ್ಷದಲ್ಲಿ ಗುರುತಿಸುವುದು ಕ್ಷಣಿಕವಾದ್ದು 
ಎಂದು ನವೋದಯದ ಮೌಲ್ಯಗಳನ್ನು ತಿರಸ್ಕರಿಸಿದ ನವ್ಯ ಸಂವೇದನೆಯಿಂದ ಬೆಳೆದ ನಮ್ಮ ಸಾಹಿತ್ಯ 
ಪರಂಪರೆ , ಅನುಭವದ ತುಣುಕೊಂದರಲ್ಲಿ ಜೀವನದ ಅರ್ಥ ಪೂರ್ಣತೆಯನ್ನು ಹೊಳೆಯಿಸುವ ವಿಧಾನ 
ವನ್ನು (ಕ್ಷಣಿಕ' ವಾದ್ದು ಎಂಬುದರಿಂದ ವಿಶೇಷವಾಗಿ ಪ್ರೋತ್ಸಾಹಿಸಲಾರದು . ಆದ್ದರಿಂದ 
ತಿರುಮಲೇಶರ ಪ್ರಸ್ತುತ ಕಾವ್ಯ , ಅದರ ಕಾಲಕ್ಕೆ ಚಂಡೆಮದ್ದಳೆ' ಸಾಧಿಸಿದಂತೆ ಒಂದು ಹೊಸ 
ಮಾರ್ಗವನ್ನು ಸ್ಥಾಪಿಸುವಷ್ಟು ಶಕ್ತಿಶಾಲಿಯಾಗಿಲ್ಲ . 
- ಈ ಹಿನ್ನೆಲೆಯಲ್ಲಿ, ಅಡಿಗರ ಕಾವ್ಯಕ್ಕಿಂತ ಭಿನ್ನವಾಗಿ ಕನ್ನಡ ಸಾಹಿತ್ಯದ ಹೊಸ ಬೆಳವಣಿಗೆಯನ್ನು 
ಬಯಸುವ ಪ್ರಯೋಗಗಳು ಮಾಡಬಹುದಾದ್ದು , ಸಂಪೂರ್ಣ ಸಾಮಾಜಿಕ ಬದಲಾವಣೆಯ ಗಂಭೀರ 
ದೃಷ್ಟಿ ಕೋನದಿಂದ ಅಭಿಜಾತಪರಂಪರೆಯನ್ನು ಸಂಪೂರ್ಣ ತಿರಸ್ಕರಿಸಿ ಹೊಸ ಸಾಹಿತ್ಯ ರಚನೆಗೆ 
ಪ್ರಾರಂಭಿಸುವುದು . ಅಥವಾ ಅಭಿಜಾತ ಪರಂಪರೆಯನ್ನು ಒಪ್ಪಿಕೊಂಡೇ ಬರೆಯುವುದು . ಕನ್ನಡ 
ಕಾವ್ಯವನ್ನು ಅಡಿಗರು , ನವೋದಯ ಕಾವ್ಯದ ಶ್ರೇಷ್ಠ ಕಾಣಿಕೆಯಾದ ಬೇಂದ್ರೆ ಕಾವ್ಯಕ್ಕಿಂತ 
ಇನ್ನೊಂದು ಹೆಜ್ಜೆಯನ್ನು ಮುಂದೆ ನಡೆಸಿದರು . ಅಭಿಜಾತ ಪರಂಪರೆಗೇ ತೊಡಗಿಕೊಳ್ಳಬೇಕಾಗಿರುವ 
ತಿರುಮಲೇಶರ ಪ್ರಯೋಗಗಳು , ಅಥವಾ ಅದರ ಲಾಭ ಪಡೆಯಬಹುದಾದ ಇತರ ಕೃತಿಗಳು , ಈ 
ಕವನದ ಸಂಗ್ರಹವನ್ನು ಬೆಳೆಸುವಂತಹ ಒಂದು ಕೊಡುಗೆಯನ್ನು ಸೃಷ್ಟಿಸುವವರೆಗೂ , ಪ್ರಯೋಗ 
ಗಳಾಗಿ ಆಕರ್ಷಕವಾಗಿ ಕಂಡರೂ , ಕನ್ನಡಕಾವ್ಯ ಪರಂಪರೆಯ ದೃಷ್ಟಿಯಿಂದ ಮಹತ್ವದ ಸಾಧನೆ 
ಯನ್ನೇನೂ ಮಾಡಿದಂತಾಗುವುದಿಲ್ಲ. 


ಜನವರಿ- ಮಾರ್ಚ್ 


83 0 63 


ಅಡಿಟಿಪ್ಪಣಿಗಳು : 

(1) ( ಅಡಿಗರ ಕಾವ್ಯಶಿಲ್ಪದಲ್ಲಿನ ಸಾಮರಸ್ಯ ಕರಿತು ನಾನು ಈಗಾಗಲೇ ಹೇಳಿದ್ದೇನೆ 
ಮತ್ತೊಮ್ಮೆ ಅದನ್ನು ಒತ್ತಿ ಹೇಳಲಿಚ್ಛಿಸುತ್ತೇನೆ. ಅಡಿಗರ ಕಾವ್ಯದ ಅರ್ಥವನ್ನು ಅದರ ಸ್ವರಮೇಳದ 
ಮೂಲಕ ಧ್ವನಿ, ಸಾಮರ್ಥ್ಯಗಳ ಮೂಲಕ ಪಡೆದುಕೊಳ್ಳಬೇಕಾಗುತ್ತದೆ. ಅಡಿಗರ ಮಹಾಕಾವ್ಯ 
ಸ್ವರೂಪದ ಕಾವ್ಯವಸ್ತು , ವ್ಯಾಪಕ ಮಾರ್ಪಾಟುಗಳನ್ನೂ ವಿಸ್ತಾರವನ್ನೂ ಹೊಂದುತ್ತಾ ಹೋಗುತ್ತದೆ. 
ಅಡಿಗರ ಕಾವ್ಯ ಆಲಾಪನೆ, ರಾಗವಿಸ್ತಾರ, ಆರೋಹಣ ಅವರೋಹಣಗಳನ್ನೊಳಗೊಂಡ ಸಂಗೀತ 
ಕಛೇರಿ ಇದ೦ತೆ, ಒಟ್ಟಿನಲ್ಲಿ ಹಂತಹಂತವಾಗಿ ಸಂಗೀತದ ಶ್ರೀಮಂತ ಅನುಭವ ಉಂಟುಮಾಡುವ 
ಜಾತಿಯದು. ಧ್ವನಿ ಅಥವಾ ಸ್ವರಗುಚ್ಛದಲ್ಲೇ ಕಾವ್ಯದ ಅರ್ಥ ಸಂವಹನಗೊಳ್ಳುತ್ತದೆ ” ಕನ್ನಡ 
ಕಾವ್ಯಕ್ಕೆ ಅಡಿಗರ ಕೊಡುಗೆ', ಕಾವ್ಯ ಶೋಧನ , ಪುಟ 220 

( 2) ಸಂಕೀರ್ಣ ಅನುಭವದ ಅಭಿವ್ಯಕ್ತಿಗೆ ತಕ್ಕುದಾದ ತಂತ್ರವಾಗಿ ಪ್ರತಿಮಾ ವಿಧಾನವನ್ನು ಬೆಳೆಸಿದ 
ನವ್ಯ ಕಾವ್ಯ ಕ್ಲಿಷ್ಟವಾಯಿತು, ಮತ್ತು ಸಾಮಾನ್ಯ ಜನರಿಗೂ ಅರ್ಥವಾಗುವ ಕಾವ್ಯ ನಮಗೆ ಬೇಕು 
ಎಂದು ಹೇಳುವವರು ನಿಜವಾಗಿ ಈಗ ಮಾಡಬೇಕಾದ ಕೆಲಸ ನವ್ಯದ ಪ್ರತಿವಾತಂತ್ರದ ವಿಘಟನೆ 
ಆಗ ಆವರು , ವ್ಯಷ್ಟಿ, ಸಮಷ್ಟಿಗಳ ಅವಿನಾಸಂಬಂಧದಲ್ಲಿ, ವೈಯಕ್ತಿಕ ಸ್ವಂತ ತಪ್ಪಿಸಿಕೊಳ್ಳಲಾಗದ 
ಸಾಮಾಜಿಕ ಸಂಬಂಧ ಹೊಂದಿರುವುದರಿಂದ, ಉನ್ನತ ಸಂವೇದನಾಶೀಲತೆಗೆ ಅನಿವಾರ್ಯವಾಗಿ 
ಉಂಟಾಗುವ ಸರಳವಲ್ಲದ ಅನುಭವದ ಅಭಿವ್ಯಕ್ತಿಗೆ, ಪ್ರತಿಮಾ ವಿಧಾನಕ್ಕೆ ಹೊರತಾದ ಯಾವ ತಂತ್ರ 
ವನ್ನು ಉಪಯೋಗಿಸಬೇಕೆಂದು ಚಿಂತಿಸಬೇಕಾಗುತ್ತದೆ. ಜನಸಾಮಾನ್ಯರಿಗೆ ಅರ್ಥವಾಗುವ ಕಾವ್ಯ 
ಬೇಕು ಎಂಬುದಾಗಿ ಅಸ್ಪಷ್ಟ ಹೇಳಿಕೆಗಳನ್ನು ಮಾಡುವವರು ತಿರುಮಲೇಶರು ಶೋಧಿಸುತ್ತಿರುವ 
ತಂತ್ರಕ್ರಮದ ಸೂಕ್ಷ್ಮತೆಗಳನ್ನು ಅಭ್ಯಸಿಸಬೇಕು. 

( 3) ಕಾವ್ಯಧೋರಣೆಯಲ್ಲಿ ತಿರುಮಲೇಶರಿಗೂ ಅಡಿಗರಿಗೂ ಇರುವ ವ್ಯತ್ಯಾಸವನ್ನು ಶ್ರೀ 
ಸುಬ್ರಾಯ ಚೊಕ್ಕಾಡಿ ಹೀಗೆ ಗುರುತಿಸಿದ್ದಾರೆ : ( ಅಡಿಗರ ಕೂಪಮಂಡೂಕದಂತೆ ಮಹತ್ವದ ನ್ನು 
ಸಾಧಿಸಿದನಂತರ ಬರುವ ಅತೃಪ್ತಿ , ವಿಷಾದ ಹಾಗೂ ಹೊಸ ನಿರ್ಮಾಣದ ಕಾಂಕ್ಷೆ ಇದರ ( ಮಹೇ 
ಪ್ರಸ್ಥಾನ) ವಸ್ತುವಾಗಿದೆ.. . (ಮಹಾಪ್ರಸಾ ನದ) ಕಾವ್ಯ ನಾಯಕನಿಗೆ ಬಿಚ್ಚುತ್ತಿರುವ ಅಸಹನೀಯ. 
ಶೂನ್ಯ ಮಾತ್ರ . ಈ ಗಡಚಿಕ್ಕುವ ಶನದ ಎದುರು ತನ್ನ ಸಾಧನೆಯ ಅಸಾರತೆಯ ಅರಿವಾಗಿ... 
ಬದುಕಿನ ತೊಡಗುವಿಕೆಗೆ ಸಮರ್ಥನೆ ಇಲ್ಲದೆ ಕಿರಿಚುತ್ತಾನೆ. ಅಡಿಗರ ಕೊಪಮಂಡೂಕ' ದ 
ನಾಯಕ ತನ್ನ ಇಂತಹ ಶೂನ್ಯಸ್ಥಿತಿಯನ್ನು ಇದು ಅನಿವಾರ್ಯ ಎಂದು ಒಪ್ಪಿಕೊಳ್ಳುತ್ತಾ ನೆ. 
ಆದರೆ ತಿರುಮಲೇಶ ಭಿನ್ನ ರಾಗುವುದೇ ಇಲ್ಲಿ . 'ಮಹಾಪ್ರಸ್ಥಾನ' ದ ನಾಯಕನಿಗೆ 'ಕೂಪಮಂಡೂಕ' ದ 
ನಾಯಕನಂಥ ಒಪ್ಪಿಕೊಳ್ಳುವ ಮನಃಸ್ಥಿತಿ ಸಾಧ್ಯವಿಲ್ಲ. ಬದುಕಿನ ಅಪರಿಹಾರ್ಯ ನೋವು, 
ಅಸಹಾಯಕತೆ, ಯಾವುದೇ ಶದ ಯ ಕೊರತೆ, ಆದರೂ ಬದುಕಲೇಬೇಕಾದ ಹೊಸನೆಲೆಯನ್ನು 
ಕಾಣಬೇಕಾದ ಆವಶ್ಯಕತೆ “ ತಿರುಮಲೇಶರಲ್ಲಿ ಮುಖ್ಯವಾಗುತ್ತದೆ” - ದ . ಕ. ಕಾವ್ಯ ಸಮೀಕ್ಷೆ, ದಕ್ಷಿಣ 
ಕನ್ನಡ ಕಾವ್ಯ ಪುಟ 46, 

( 4) ನೋಡಿ. ಡಾ|| ಯು . ಆರ್ . ಅನಂತಮೂರ್ತಿ: ಪ್ರಜೆ ಮತ್ತು ಪರಿಸರ ', ಮತ್ತು 
ರಾಮಚಂದ್ರ ದೇವ : “ ಪರಕೀಯತೆ” ( ಸಾಕ್ಷಿ 16) . 
- ( 5) ರಾಮಾನುಜನ್ ತಿರುಮಲೇಶರಿಗಿಂತ ಹೆಚ್ಚು ಮುಖ್ಯರಾದ ಕವಿ . ಈ ಇಬ್ಬರ ಕಾವ್ಯದ 
ಮೇಲಾಗಿರಬಹುದಾದ ಭಾಷಾ ಶಾಸ್ತ್ರದ ಪ್ರಭಾವದ ಅಧ್ಯಯನ ತುಂಬಾ ಉಪಯುಕ್ತವಾಗಬಲ್ಲದು . 
ರಾಮಾನುಜನ್‌ರ ಕಾವ್ಯದ ಬಗ್ಗೆ ಒಂದು ಪ್ರತ್ಯೇಕ ಲೇಖನ ಬರೆಯಬೇಕೆಂಬ ಇರಾದೆ ನನ್ನ ದಾದ್ದರಿಂದ 
ತಿರುಮಲೇಶರೊಡನೆ ಆಳವಾದ ಹೋಲಿಕೆಮಾಡಿ ಬರೆಯಲಿಲ್ಲ . ತಿರುಮಲೇಶ ಮತ್ತು ರಾಮಾನುಜನ್‌ರ 
ಹೋಲಿಕೆಯ ಗಂಭೀರ ಅಧ್ಯಯನ ಇಲ್ಲದಿರುವುದು ಈ ಲೇಖನದ ಒಂದು ಲೋಪ ಎಂಬ 
ತಿಳುವಳಿಕೆ ನನಗಿದೆ. 


- 


ಟ - 


64 0 ರುಜುವಾತು | 


ಬದುಕು 


೧ ಜಿ. ಎಸ್ . ಅವಧಾನಿ 


ಅದೂ ಇದೂ ಲೋಕಾಭಿರಾಮ 
ನಡುನಡುವೆ ಎಲೆಯಡಿಕೆಗುಕ್ಕಿ 
ರಸ ಬಸಿವ ಶಬ್ದ ಲಫಂಗ ಆತುರಿಕೆ 
ಪುರಸೊತ್ತಿನಲಿ ಲಂಗಗಳ ಬಂಣ ಹೆಕ್ಕಿ 


ನಾಡಾರ ಸತ್ತಿದ್ದು ಅಗ್ಗ ದಂಗಡಿಯೆದುರ 
ರೇಶನ್ ಕ್ಯದಲ್ಲಿ ಕೆಂಪಿಗೆತ್ತಿದ್ದು 
ನುಣ್ಣನೆಯ ಹೆಂಣ ಮೈ ಸರಸ್ವಾನ 
ಸರಾಗ ನಾಲಿಗೆ - ಪಟಂಗ ಸುಖ 


ಎದ್ದು ಬಂದರೆ ಮತ್ತೆ ನನ್ನ ರೂಮಿನ 
ತುಂಬ ನನ್ನದೇ ನಾನುಗಳು 
ಹೊರುವವರ ತೊಗಲೇರಿದಾಕಳಿಕೆ 
ಬಿಮ್ಮನಸೆ ತೊಡೆ ತೆರೆದ ತುಕಡಿಗಳು 


ಅರಸುತ್ತ ಹೊರಟೆ ಮನೆ ಎದುರಿ 
ಗೊಂದು ಕರಿ ಕರೀ ಬೆಟ್ಟ 
ಕಾಡು ಕತ್ತಲೆ ದಾರಿ ಕುರುಡುಸವಾರಿ 
ಕುದಿವ ಕಡಲೆಣ್ಣೆ ಬೊಬ್ಬೆ ಕಾಲು ಘಟ್ಟ 


ಗಲ್ಲಿಗಲ್ಲಿಗಳಲ್ಲಿ ಹೊಕ್ಕು ತುಂಬುವ ಬಾವಿ 
ಹೊಚ್ಚಹೊಸಸೋಪಾನ, ಹಾಸುಗಲ್ಲು 
ಇಳಿಯುವುದು ಏರುವುದು 
ಬೊಗಸೆ ಬೊಗಸೆಯ ತುಂಬ ನೀರ ಕುಂಭ 


ಇಳಿಯುತ್ತ ಇಳಿಯುತ್ತ ಏರು 
ವ ಖುಶಿಯ ಗರಿ ಬಿರಿವ ಗತ್ತು 
ಲಕ್ಷ ನಕ್ಷತ್ರಗಳ ಮುಪ್ಪಿನಾಕಾಶದಲಿ 
ಸುರಿವ ನಿರಿಗೆಗಳಲ್ಲಿ ಚಪಲ ನತ್ತು 

ಜನವರಿ - ಮಾರ್ಚ್ 83 0 65 | 


ಕೆರೆಯಲ್ಲಿ ಕೊರೆಕೊರೆವ ಚಳಿಯಲ್ಲಿ 
ಬಿಚ್ಚಿ ಕೋಮಣ, ಬೆಚ್ಚಗಿನ ಮೈಯಿಳಿಸಿ 
ಜುಟ್ಟ ತುಳುಕಿಸಿ ಪಂಚಪಾತ್ರೆ ಹರಿವಾಣ 
ತೊಟ್ಟಿಕ್ಕುವ ಮಂಡೆ ನೂರಾರು ಕುಂಡೆ 


ದೇವರ ಕೋಣೆಯಲ್ಲಿ ಅಪ್ಪ - ಗಂಟೆ ಕಂಚಿನ ಕಂಠ 
ಉರಿವ ನಂದಾದೀಪದೆದುರು ದೇವರ ಗೋರಿ 
ಐನೀರಿನೊದ್ದೆಬಟ್ಟೆ ಯ ಭಟ್ಟರ ಸುಬ್ಬಿ 
ಗುಮ್ಮಿ ಕೊಂಬಿಸಿತಂತೆ ಶೆಟ್ಟರ ಹೋರಿ 


ಅಡಿಗೆಮನೆಯಲ್ಲಿ ಅವ್ವ - ನೆರಮನೆ ಗೌರಿ 
ಹಸಿ ಹಸಿ ಸುದ್ದಿ ನಗೆಯ ಚಟ್ನ ಯೊಳದ್ದಿ 
ತಲೆ ನರೆತಗಂಗಜ್ಜ ನೆದೆ ತಿದಿ ತೂಗಿ 
ತೂತು ಕಂಣುಗಳಲ್ಲಿ ಸೋರಿತು ಗುದ್ದಿ 


ಹೊರಟೆ ಕೂಗುಮಾರಿನ ಹಕ್ಕಿ ದನಿ 
ಕನಸುಗಳ ಕೆಚ್ಚಲಿಗೆ ಬಾಯಿ 
ಚರ್ಮ ಚಕ್ಕಳ ಗೆಣ್ಣು ಕುಸಿದು 
ರೆಪ್ಪೆರೆಪ್ಪೆಗಳಲ್ಲಿ ನಗ್ನ ಚುಕ್ಕಿ 


ಹಾಸುಹೊಕ್ಕುಗಳಲ್ಲಿ ತೊಡೆಹರದಿ ಬಿಚ್ಚಿ 
ಬದುಕಿಗೊಮ್ಮುಖ ಮಾತು ಹೂತು 
ಜಗ್ಗು ತ್ತ ಜರಿಯುತ್ತ ಕಸಿವ ಕಾಲ 
ದಕ್ಷದ ಗುಂಟ ಶಬ್ದಗಳ ನಂಟು 


PHONE : Office : 


Resi : 


4704 


With Best Compliments : 

BHAVANI 
Mandipet, DAVANGERE 


Approved Show Room of : 
THE BOMBAY DYEING & MANUFACTURING Co., LIMITED 


66 0 ರುಜುವಾತು | 


ಹುಟ್ಟುವುದೆಂದರೆ .... 


0 ಎರಿಕ್ ಫೋನ್ 


ತನ್ನ ದೇಹರಚನೆ ಮತ್ತು ದೈಹಿಕ ಕ್ರಿಯೆಗಳ ದೃಷ್ಟಿಯಿಂದ ಮಾನವ ಪ್ರಾಣಿವರ್ಗಕ್ಕೆ ಸೇರಿದ್ದಾನೆ. 
ಪ್ರಾಣಿಯ ನಡವಳಿಕೆಯು ಅದರ ಪ್ರವೃತ್ತಿಯಿಂದ ನಿರ್ದಿಷ್ಟ ಕ್ರಿಯಾಮಾದರಿಗಳಿಂದ* ನಿರ್ಧರಿ 
ಸಲ್ಪಡುತ್ತದೆ. ಈ ಪ್ರವೃತ್ತಿಗಳು ಮತ್ತು ಕ್ರಿಯಾಮಾದರಿಗಳು ವಂಶಪಾರಂಪರ್ಯವಾಗಿ ಬರುವ 
ನರರಚನಾ ಮಾದರಿಗಳಿಂದ ನಿರ್ಧರಿಸಲ್ಪಡುತ್ತವೆ. ವಿಕಾಸ ಪಥದಲ್ಲಿ ಒಂದು ಪ್ರಾಣಿ ಮೇಲೇರಿದಷ್ಟೂ , 
ಆ ಪ್ರಾಣಿಯ ಹುಟ್ಟಿನ ಸಂದರ್ಭದಲ್ಲಿ, ಕ್ರಿಯಾಮಾದರಿಯಲ್ಲಿ ಹೆಚ್ಚೆಚ್ಚು ಹೊಂದಾಣಿಕೆಯ 
ಗುಣಗಳು ಕಂಡುಬರುತ್ತದೆ. ಆದರೆ ನರರಚನಾ ಮಾದರಿಯ ಹೊಂದಾಣಿಕೆಯಲ್ಲಿ ಕಡಿಮೆ 
ಪರಿಪೂರ್ಣತೆ ಕಂಡುಬರುತ್ತದೆ. ಪ್ರಧಾನ ಸಸ್ತನಿಗಳಲ್ಲಿ ಗಮನಾರ್ಹ ಬುದ್ಧಿ ಶಕ್ತಿಯನ್ನು ಅಂದರೆ 
ಇಚ್ಚಿತ ಗುರಿಗಳನ್ನು ಸಾಧಿಸಲು ಯೋಚನಾಶಕ್ತಿಯ ಉಪಯೋಗವನ್ನು ನಾವು ಕಾಣುತ್ತೇವೆ. 
ಬುದ್ದಿ ಶಕ್ತಿಯ ಸಹಾಯದಿಂದ ಆ ಪ್ರಾಣಿಗೆ ಪ್ರವೃತ್ತಿಯಿಂದ ನಿಶ್ಚಯಿಸಲ್ಪಟ್ಟ ಕ್ರಿಯಾಮಾದರಿ 
ಯನ್ನು ಮೀರುವುದು ಸಾಧ್ಯವಾಗುತ್ತದೆ. ಪ್ರಾಣಿವರ್ಗದಲ್ಲಿ ಈ ಪ್ರಗತಿ ಮಹತ್ವದ್ದಾದರೂ , 
ಅಸ್ತಿತ್ವದ ಕೆಲವು ಮೂಲಾಂಶಗಳು ಎಲ್ಲ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿರುವುದೂ ಅವುಗಳು ಉಳಿದು 
ಬಂದಿರುವುದೂ ಕಂಡುಬರುತ್ತದೆ. 
- ಪ್ರಾಣಿಗಳು ಪ್ರಕೃತಿಯ ಜೀವಶಾಸ್ತ್ರೀಯ ನಿಯಮಗಳಿಗನುಗುಣವಾಗಿಯೇ ಬದುಕಬೇಕು. 
ಪ್ರಾಣಿಯು ಪ್ರಕೃತಿಯ ಒಂದು ಭಾಗ, ಅದು ಪ್ರಕೃತಿಯನ್ನು ಎಂದೂ ಮೀರಲಾರದು. ಪ್ರಾಣಿ 
ಗಳಲ್ಲಿ ನೀತಿಗೆ ಸಂಬಂಧಿಸಿದ ಪ್ರಜ್ಞೆ ಎಂಬುದು ಇಲ್ಲ. ಅವುಗಳಿಗೆ ತಮ್ಮ ಅಸ್ತಿತ್ವದ ಅರಿವಿಲ್ಲ , ತಮ್ಮ 
ಅರಿವಿಲ್ಲ. ವಿಚಾರಶಕ್ತಿ ಎನ್ನುವುದನ್ನು ಇಂದ್ರಿಯಜನ್ಯ ಆನುಭವಗಳನ್ನು ಒಳಹೊಕ್ಕು ನೋಡುವ 
ಶಕ್ತಿ ಮತ್ತು ಆ ಅನುಭವಗಳ ಮೇಲ್ಮನಆಚೆಗಿನ ಸಾರವನ್ನು ಗ್ರಹಿಸುವ ಶಕ್ತಿ ಎಂದು ನಾವು 
ಅರ್ಥಮಾಡಿಕೊಂಡರೆ, ಪ್ರಾಣಿಗಳಿಗೆ ವಿಚಾರಶಕ್ತಿಯಿಲ್ಲ. ಆದ್ದರಿಂದ ಪ್ರಾಣಿಗೆ ಯಾವುದು 
ಉಪಯುಕ್ತ ಎಂಬ ಕಲ್ಪನೆ ಇರಬಹುದಾದರೂ , ಸತ್ಯದ ಕಲ್ಪನೆ ಇಲ್ಲ. 
- ಪ್ರಾಣಿಯ ಅಸ್ತಿತ್ವವು ಪ್ರಾಣಿ ಮತ್ತು ಪ್ರಕೃತಿಯ ಮಧ್ಯೆ ಇರುವ ಸಾಮರಸ್ಯದ ಮೇಲೆ ಆಧರಿತ 
ವಾಗಿದೆ. ಪ್ರಕೃತಿಯು ಪ್ರಾಣಿಗೆ ಆಗಾಗ್ಗೆ ಬೆದರಿಕೆ ಹಾಕುವುದಿಲ್ಲವೆಂದೂ ಮತ್ತು ಪ್ರಾಣಿಯು ತನ್ನ 
ಉಳಿವಿಗಾಗಿ ತೀಕ ಹೋರಾಟಮಾಡುವಂತೆ ಒತ್ತಾಯಿಸುವುದಿಲ್ಲವೆಂದೂ ಇದರ ಅರ್ಥವಲ್ಲ. ಆದರೆ 
ಯಾವ ರೀತಿಯಲ್ಲಿ ಒಂದು ಗಿಡದ ಬೀಜಕ್ಕೆ ಮಣ್ಣು , ಹವಾಮಾನ ಇತ್ಯಾದಿಗಳನ್ನು ಉಪಯೋಗಿಸಿ 
ಕೊಳ್ಳುವ ಶಕ್ತಿಯನ್ನು ಪ್ರಕೃತಿ ನೀಡಿರುತ್ತದೆಯೋ , ಅದೇ ರೀತಿಯಲ್ಲಿ ಪ್ರಾಣಿಯು ಸಹ 
ಮುಖಾಮುಖಿ ಬರುವ ವಿಷಮ ಪರಿಸ್ಥಿತಿಯ ವಿರುದ್ದ ಹೋರಾಡಲು ಪ್ರಕೃತಿ ಅದನ್ನು ತಯಾರು 


* ನಿರ್ದಿಷ್ಟವೂ ಸಂದರ್ಭಕ್ಕೆ ತಕ್ಕಂತೆ ಪೂರ್ವ ನಿರ್ಧರಿತ ಪ್ರತಿಕ್ರಿಯೆಯೂ ಆಗಿರುವುದನ್ನು ಕ್ರಿಯಾವಾದರಿ' 
ಎನ್ನ ಬಹುದು. ಈ ಪ್ರತಿಕ್ರಿಯೆ ಆ ಪ್ರಾಣಿಯ ನರರಚನೆಯಲ್ಲೇ ಅಡಕವಾಗಿರುತ್ತದೆ. ಈ ಪ್ರತಿಕ್ರಿಯೆಗಳಲ್ಲಿ 
ಬುದ್ದಿ ಶಕ್ತಿಯ ಪಾತ್ರ ಅತ್ಯಲ್ಪ ಅಥವಾ ಇರುವುದೇ ಇಲ್ಲ. 


ಜನವರಿ - ಮಾರ್ಚ್ 83 [ 67 


ಮಾಡಿರುತ್ತದೆ ಎಂಬರ್ಥದಲ್ಲಿ ಮೇಲಿನ ಮಾತುಗಳನ್ನು ಹೇಳಿದ್ದೇನೆ. ಇಂತಹ ಹೊಂದಾಣಿಕೆ 
ವಿಕಾಸದ ಪ್ರಕ್ರಿಯೆಯಿಂದ ಬಂದಂತಹುದು. 

ವಸ್ತು , ಜೀವ ಮತ್ತು ಪ್ರಾಣಿ ಈ ವಿಶ್ವದಲ್ಲಿ ಮೊದಲು ಕಾಣಿಸಿಕೊಂಡಾಗ ಉಂಟಾದ ಒಂದು 
ವಿಶಿಷ್ಟ ಬೇರ್ಪಡಿಕೆಯು ಪ್ರಾಣಿಯ ವಿಕಾಸದ ಒಂದು ವಿಶಿಷ್ಟ ಸಂದರ್ಭದಲ್ಲಿಯೂ ಉಂಟಾಯಿತು. 
ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಒಂದು ಪ್ರಾಣಿಯು ತೊಡಗುವ ಕ್ರಿಯೆಗಳು ಅದರ ಪ್ರವೃತ್ತಿ 
ಯಿಂದ ನಿರ್ಧರಿಸಲ್ಪಡುತ್ತಿತ್ತು ; ಒಂದು ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತೆ ಪ್ರಕೃತಿಯು ಪ್ರಾಣಿ 
ಯನ್ನು ಒತ್ತಾಯಿಸುತ್ತಿತ್ತು ; ಪ್ರಾಣಿಯ ಕ್ರಿಯೆಗಳು ವಂಶಪಾರಂಪಠ್ಯವಾಗಿ ಬಂದ ಯಾಂತ್ರಿಕ 
ನಡೆಯಿಂದ ನಿರ್ಧರಿಸಲ್ಪಡುತ್ತಿತು, ಇವುಗಳೆಲ್ಲಾ ನಿಂತುಹೋದುದರಿಂದ ಈ ಹೊಸ ಸ್ಥಿತಿ ಉಂಟಾ 
ಯಿತು ; ಪ್ರಾಣಿ ಪ್ರಕೃತಿಯನ್ನು ಮೀರಿದಾಗ, ಈ ಜಗತ್ತಿನಲ್ಲಿ ತಾನು ಬರೀ ಒಂದು ನಿಷ್ಕ್ರಿಯ 
ಪಾತ್ರವನ್ನು ವಹಿಸುವುದನ್ನು ಮೀರಿದಾಗ, ಅಂದರೆ , ಜೈವಿಕಶಾಸ್ತ್ರದ ಅರ್ಥದಲ್ಲಿ ಹೇಳುವುದಾದರೆ, 
ಅದು ಅತ್ಯಂತ ಅಸಹಾಯಕ ಪ್ರಾಣಿಯಾದಾಗ , ಮನುಷ್ಯನ ಹುಟ್ಟು ' ಘಟಿಸಿತು. ಆ ಕ್ಷಣದಲ್ಲಿ, 
ಪ್ರಾಣಿಯು ತನ್ನ ನೇರ ನಿಲುವು, ನಡೆಯಿಂದಾಗಿ ಪ್ರಕೃತಿಯಿಂದ ಬಿಡುಗಡೆ ಪಡೆಯಿತು. ಅದರ 
ಮೆದುಳು ಅತ್ಯಂತ ವಿಕಾಸಹೊಂದಿದ ಪ್ರಾಣಿಯ ಮೆದುಳಿಗಿಂತಲೂ ಬಹಳ ಬೆಳೆದಿತ್ತು . ಈ ಮಾನವನ 
ಹುಟ್ಟಿನ ಪ್ರಕ್ರಿಯೆ ನೂರಾರು ಸಾವಿರ ವರ್ಷಗಳು ತೆಗೆದುಕೊಂಡಿರಬಹುದು, ಆದರೆ ಮುಖ್ಯವಾದ 
ದ್ದೆಂದರೆ ಪ್ರಕೃತಿಯನ್ನು ಮೀರಿ ಒಂದು ಹೊಸ ಪ್ರಾಣಿವರ್ಗ ಹುಟ್ಟಿತ್ತು ಮತ್ತು ' ಜೀವ' ಕ್ಕೆ ತನ್ನ 
( ಅಸ್ತಿತ್ವ ' ದ ಪ್ರಜ್ಞೆ ಉಂಟಾಯಿತು ಎಂಬುದು . 
- ಪ್ರಾಣಿವರ್ಗಕ್ಕೆ ಪ್ರಕೃತಿಯೊಂದಿಗಿದ್ದ ' ಸಾಮರಸ್ಯ ' ವನ್ನು ಪ್ರಾಣಿವರ್ಗದಲ್ಲಿ ಹುಟ್ಟಿದ ಸ್ವಪ್ರಜ್ಞೆ, 
ವಿಚಾರಶಕ್ತಿ ಮತ್ತು ಕಲ್ಪನಾಶಕ್ತಿಗಳು ಚೂರುಚೂರು ಮಾಡಿದವು. ಈ ಶಕ್ತಿಗಳ ಹುಟ್ಟು 
ಮಾನವನನ್ನು ಅಸಂಗತನನ್ನಾಗಿ ಮಾಡಿದೆ. ಅವನು ಪ್ರಕೃತಿಯ ಒಂದು ಭಾಗ ; ಅದರ ಭೌತಿಕ 
ಗುಣಗಳಿಂದ ಕಟ್ಟಿ ಹಾಕಲ್ಪಟ್ಟಿದ್ದಾನೆ, ಅವುಗಳನ್ನು ಬದಲಿಸಲಾರ. ಆದರೂ ಅವನು ಪ್ರಕೃತಿಯ 
ಉಳಿದ ಅಂಶಗಳನ್ನು ಬದಲಿಸಬಲ್ಲ, ಅವನು ಪ್ರಕೃತಿಯ ಒಂದು ಭಾಗವಾಗಿದ್ದರೂ , ಅದರಿಂದ 
ಬೇರೆಯೇ ಆಗಿದ್ದಾನೆ. ಬೇರೆಲ್ಲ ಜೀವಿಗಳೊಂದಿಗೆ ಹಂಚಿಕೊಳ್ಳುವ ಈ ಮನೆಗೆ ಕಟ್ಟು ಹಾಕ 
ಲ್ಪಟ್ಟಿದ್ದರೂ , ಅವನಿಗೆ ಅವನದೇ ಆದ ಮನೆಯಿಲ್ಲ. ಆಕಸ್ಮಿಕವಾಗಿ ಈ ಪ್ರಪಂಚದೊಳಕ್ಕೆ ಎಸೆಯ 
ಲ್ಪಟ್ಟಿದ್ದರೂ , ಪುನಃ ಆಕಸ್ಮಿಕವಾಗಿಯೇ ಇಲ್ಲಿಂದ ಬಲಾತ್ಕಾರವಾಗಿ ಹೊರದೂಡಲ್ಪಟ್ಟಿದ್ದಾನೆ. ತನ್ನ ದೆ 
ಆದ ಪ್ರಜ್ಞೆ ಅವನಿಗಿರುವುದರಿಂದಲೇ , ಅವನಿಗೆ ತನ್ನ ಅಸ್ತಿತ್ವದ ಮಿತಿಗಳ , ತನ್ನ ಶಕ್ತಿಹೀನತೆಯ 
ಅರಿವೂ ಸಹ ಇದೆ, ಅವನಿಗೆ ಅವನ ಕೊನೆಯಾದ ' ಸಾವು' ಗೋಚರವಾಗಿದೆ. ತನ್ನ ಅಸ್ತಿತ್ವದ 
ದ್ವಂದ್ವದಿಂದ ಅವನೆಂದೂ ಸ್ವತಂತ್ರನಲ್ಲ. ಅವನಿಗೆ ಇಷ್ಟವಿದ್ದರೂ , ಅವನು ತನ್ನನ್ನು ತನ್ನ ಮನಸ್ಸಿ ? 
ನಿಂದ ಬಿಡಿಸಿಕೊಳ್ಳಲಾರ. ತಾನು ಜೀವಿಸಿರುವಷ್ಟು ಕಾಲವೂ ತನ್ನ ದೇಹದಿಂದ ಆತ ಬಿಡುಗಡೆ 
ಹೊಂದಲಾರ, ಮತ್ತು ಅವನ ದೇಹ ಅವನನ್ನು ಬದುಕಲು ಇಚ್ಚಿಸುವಂತೆ ಮಾಡುತ್ತದೆ. 

ಮಾನವನಿಗೆ ವರವಾದ ವಿಚಾರಶಕ್ತಿಯು ಒಂದು ಶಾಪವೂ ಹೌದು, ಬಗೆಹರಿಸಲಾದ ದ್ವಂದ್ರ 
ವನ್ನು ಬಗೆಹರಿಸುವ ಕೊನೆಯಿಲ್ಲದ ಕೆಲಸಕ್ಕೆ ಅದು ಅವನನ್ನು ನೂಕುತ್ತದೆ. ಬೇರೆಲ್ಲ ಜೀವಿಗಳಿಗಿಂತ 
ಮಾನವನ ಅಸ್ತಿತ್ವ ಈ ಬಗೆಯಲ್ಲಿ ಬೇರೆಯಾಗಿದೆ ; ಅವನ ಅಸ್ತಿತ್ವ ಸ್ಥಿರವಾದ ಮತ್ತು ಪರಿಹರಿಸ 
ಲಾಗದ ಅಸಮತೋಲನ ಸ್ಥಿತಿಯಲ್ಲಿದೆ. ತನ್ನ ವರ್ಗದ ಜೀವನ ಮಾದರಿಯನ್ನು ಪುನರಾವರ್ತನೆ 
ಮಾಡುವ ಮೂಲಕ ಮಾನವ ತನ್ನ ಬದುಕನ್ನು ಬದುಕಲಾರ. ಅವನು ಬದುಕಬೇಕು, ಪ್ರಾಣಿ 
ಗಳಲ್ಲಿ ಮಾನವ ಮಾತ್ರ ಬೇಸರದ ಅನುಭವ ಹೊಂದಿದವನು. ಪ್ರಾಣಿಗಳಲ್ಲಿ ಅವನು 
ಮಾತ್ರವೇ ಸ್ವರ್ಗದಿಂದ ಹೊರದೂಡಲ್ಪಟ್ಟ ಅನುಭವ ಹೊಂದುವವನು . ಪ್ರಾಣಿಗಳಲ್ಲಿ ಮಾನವನಿಗೆ 
ಮಾತ್ರ ತನ್ನ ಅಸ್ತಿತ್ವ ಒಂದು ಸಮಸ್ಯೆ , ಅವನೇ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು. 


68 0 ರುಜುವಾತು 


ಅದರಿಂದ ತಪ್ಪಿಸಿಕೊಳ್ಳಲಾರ . ಮಾನವಪೂರ್ವದ - ಅಂದರೆ ಪ್ರಕೃತಿಯೊಂದಿಗಿನ ಸಾಮರಸ್ಯದ 
ಸ್ಥಿತಿಗೆ ಮರುಳಲು ಸಾಧ್ಯವಿಲ್ಲ. ಅವನು ತಾನೇ ಪ್ರಕೃತಿಯ ಧಣಿಯಾಗುವ ತನಕ, ತಾನೇ ತನ್ನ 
ಒಡೆಯನಾಗುವ ತನಕ, ತನ್ನ ವಿಚಾರಶಕ್ತಿಯನ್ನು ಅರಳಿಸುತ್ತಲೇ ಮುನ್ನಡೆಯಬೇಕು, 

ಆದರೆ ವ್ಯಕ್ತಿ ತನ್ನ ತಾಯಿಯ ಗರ್ಭದಿಂದ ಹೊರಬಂದು ಪಡೆಯುವ ಹುಟ್ಟು ಅವನ ಮಿತಿಗಳನ್ನು , 
ದೌರ್ಬಲ್ಯಗಳನ್ನು ಎತ್ತಿ ತೋರಿಸುತ್ತದೆ. ಬೇರೆಯ ಪ್ರಾಣಿಗಳು ಹುಟ್ಟಿದಾಕ್ಷಣ ಪ್ರಕೃತಿಗೆ ಹೊಂದಿ 
ಕೊಳ್ಳುವ, ಅನುಗೊಳಿಸಿಕೊಳ್ಳುವ ಶಕ್ತಿ ಪಡೆದಿವೆ . ಆದರೆ ಮಾನವನಿಗೆ ಈ ಶಕ್ತಿ ಇಲ್ಲ . ಅವನು 
ಪ್ರಾಣಿವರ್ಗದಲ್ಲೇ , ಹುಟ್ಟಿನಲ್ಲಿ ಅತ್ಯಂತ ಅಸಹಾಯಕನಾಗಿರುವ ಜೀವಿ. ಬೇರೆಯ ಪ್ರಾಣಿಗಳೆಲ್ಲಾ 
ತನ್ನ ತಾಯಿಯಿಂದ ಆದಷ್ಟು ಬೇಗ ಸ್ವತಂತ್ರಗೊಳ್ಳುತ್ತವೆ. ಆದರೆ ಮಾನವನನ್ನು ಪ್ರಾಣಿಗಳಿಗಿಂತ 
ಹೆಚ್ಚು ಕಾಲ ಸಲಹುವ ಅಗತ್ಯವಿದೆ. ಪ್ರಕೃತಿಯೊಂದಿಗಿನ ತಾದಾತ್ಮವನ್ನು ಅವನು ಕಳೆದು 
ಕೊಂಡಿದ್ದರೂ , ಪ್ರಕೃತಿಯ ಹೊರಗೆ ಹೊಸ ಅಸ್ತಿತ್ವವನ್ನು ಮುನ್ನಡೆಸಲು ಬೇಕಾದ ಸಾಧನಗಳು 
ಅವನಲ್ಲಿಲ್ಲ. ಅವನ ವಿಚಾರಶಕ್ತಿ ಆರಂಭಸ್ಥಿತಿಯದು. ಪ್ರಕೃತಿಯ ಪ್ರಕೃತಿಗಳ ಜ್ಞಾನ ಅವನಿಗಿಲ್ಲ. 
ಕಳೆದುಹೋದ ಸಹಜಪ್ರವೃತ್ತಿಗಳನ್ನು ಪುನಃಸ್ಥಾಪಿಸಲು ಸಲಕರಣೆಗಳೂ ಅವನಲ್ಲಿಲ್ಲ . ತನ್ನ 
ಬಗ್ಗೆಯಾಗಲೀ , ಬೇರೆಯವರ ಬಗ್ಗೆ ಯಾಗಲೀ ಪೂರ್ಣ ತಿಳುವಳಿಕೆ ಇಲ್ಲದೆ ಅವನು ಸಣ್ಣ ಗುಂಪುಗಳಲ್ಲಿ 
ವಿಂಗಡಣ ಹೊಂದಿ ಬದುಕುತ್ತಾನೆ. ನಿಜಕ್ಕೂ , ಬೈಬಲ್ಲಿನ ಈಡನ್ ತೋಟದ ಪುರಾಣಕಲ್ಪನೆ ಈ 
ಸ್ಥಿತಿಯನ್ನು ಚೆನ್ನಾಗಿ ಸ್ಪಷ್ಟ ಪಡಿಸುತ್ತದೆ. ತನ್ನತನದ ಅರಿವಿಲ್ಲದೆಯೇ ಪ್ರಕೃತಿಯೊಂದಿಗೆ ಪರಿಪೂರ್ಣ 
ತಾದಾತ್ಮವನ್ನು ಈಡನ ತೋಟದಲ್ಲಿ ಹೊಂದಿದ್ದ ಮಾನವ , ಆಜ್ಞೆಯೊಂದಕ್ಕೆ ಅವಿಧೇಯನಾಗುವ 
ಮೂಲಕ, ತನ್ನ ಪ್ರಥಮ ಸ್ವತಂತ್ರ ಕ್ರಿಯೆಯ ಮೂಲಕ , ತನ್ನ ಇತಿಹಾಸವನ್ನು ತಾನೇ ಬರೆಯಲು 
ಪ್ರಾರಂಭಿಸುತ್ತಾನೆ. ಜೊತೆಜೊತೆಗೇ , ಅವನಿಗೆ ತನ್ನ ತನದ ಅರಿವು, ತನ್ನ ಅಸಹಾಯಕತೆ ಗೊತ್ತಾಗು 
ಇದೆ. ಈಡನ್ ತೋಟದಿಂದ ಹೊರದೂಡಲ್ಪಟ್ಟ ಅವನನ್ನು , ಭಯೋತ್ಪಾದಕ ಖಡ್ಡ ಗಳನ್ನು ಹಿಡಿದ 
ಇಬ್ಬರು ದೇವತೆಗಳು ಪುನಃ ಒಳಬರದಂತೆ ತಡೆಯುತ್ತಾರೆ. 

ಮೂಲಮನೆಯಾದ ' ಪ್ರಕೃತಿ' ಯಿಂದ ವಂಚಿತನಾದ ಮಾನವ, ಪುನಃ ಅಲ್ಲಿಗೆ ಹಿಂದಿರುಗಲಾರ ; 
ಪುನಃ ಎಂದೆಂದೂ ಪ್ರಾಣಿಯಾಗಲಾರ. ಈ ವಾಸ್ತವತೆಯ ಮೇಲೆ ಅವನ ವಿಕಾಸ ಆಧರಿತವಾಗಿದೆ. 
ಅವನಿಗೆ ಇನ್ನೊಂದು ದಾರಿಯಿದೆ : ಅದೆಂದರೆ ತನ್ನ ಸಹಜ ಮನೆಯಿಂದ ಪೂರ್ಣವಾಗಿ ಹೊರ 
ಬರುವುದು ಮತ್ತು ಹೊಸ ಮನೆಯನ್ನು ಹುಡುಕಿಕೊಳ್ಳುವುದು . ತಾನು ನಿಜಕ್ಕೂ ಮಾನವನಾಗಿ , 
ಪ್ರಪಂಚವನ್ನು ಮಾನವೀಯವಾಗಿ ಮಾಡುವ ಮೂಲಕ ಅಂತಹ ಮನೆಯನ್ನು ಸೃಷ್ಟಿಸಿಕೊಳ್ಳುವುದು . 

ವ್ಯಕ್ತಿ ತಾಯಿಯ ಗರ್ಭದಿಂದ ಹುಟ್ಟಿದಾಗ, ಆತ ನಿರ್ದಿಷ್ಟವಾಗಿದ್ದ ಒಂದು ಪರಿಸ್ಥಿತಿಯಿಂದ, 
ಅಂದರೆ ಸಹಜಪ್ರವೃತ್ತಿಯನ್ನು ನಿರ್ದಿಷ್ಟವಾಗಿದ್ದ ಪರಿಸ್ಥಿತಿಯಿಂದ, ಅನಿರ್ದಿಷ್ಟವಾದ, ಅನಿಶ್ಚಿತ 
ವಾದ ತೆರೆದ ಪರಿಸ್ಥಿತಿಗೆ ಎಸೆಯಲ್ಪಡುತ್ತಾನೆ. ಭೂತದ ಬಗ್ಗೆ ನಿಶ್ಚಿತತೆ ಇದೆ, ಭವಿಷ್ಯದ ಬಗ್ಗೆಯೂ 
ನಿಶ್ಚಿತತೆ ಇದೆ. ಅದು ' ಸಾವು' ಎಂಬ ಮಟ್ಟಿಗೆ. ' ಸಾವು' ಎಂದರೆ ಭೂತದ ಸ್ಥಿತಿಗೆ, ಅಜೈವಿಕ 
ವಸ್ತುಗಳ ಸ್ಥಿತಿಗೆ ಮರಳುವುದು ತಾನೆ ? : 
- ಅಂದರೆ , ಮಾನವನ ಅಸ್ತಿತ್ವದ ಸಮಸ್ಯೆಗಳು ಇಡೀ ಪ್ರಕೃತಿಯಲ್ಲೇ ವಿಶಿಷ್ಟವಾದಂಥವು. ಪ್ರಕೃತಿ 
ಯೊಳಗಿದ್ದರೂ , ಅವನು ಪ್ರಕೃತಿಯಿಂದ ಹೊರಬಿದ್ದಿದ್ದಾನೆ ಎಂದು ಹೇಳಬಹುದು. ಅವನು ಭಾಗಶಃ 
ಜೈವಿಕ, ಭಾಗಶಃ ಪ್ರಾಣಿಜನ್ಯ ; ಭಾಗಶಃ ಪರಿಮಿತ, ಭಾಗಶಃ ಅಪರಿಮಿತ. ತನ್ನ ಅಸ್ತಿತ್ವದಲ್ಲಿನ 
ದ್ವಂದ್ವಗಳಿಗೆ ಹೊಸ ಹೊಸ ಪರಿಹಾರಗಳನ್ನು ಹುಡುಕುವುದರ ಅಗತ್ಯ ಮಾತ್ರವಲ್ಲ, ಮಾನವ 
ತನ್ನೊಂದಿಗೆ, ತನ್ನ ಸಹಜೀವಿಗಳೊಂದಿಗೆ ಮತ್ತು ಪ್ರಕೃತಿಯೊಂದಿಗೆ ಉನ್ನತ ಸ್ವರೂಪದ ಏಕತೆ 
ಕಂಡುಹಿಡಿಯುವುದರ ಅಗತ್ಯವೇ ಅವನನ್ನು ಪ್ರೇರೇಪಿಸುವ ಎಲ್ಲಾ ಮಾನಸಿಕ ಶಕ್ತಿಗಳ, ತೀವ್ರ 
ಭಾವಗಳ, ಆತಂಕಗಳ, ಸೋಗುಗಳ ಮೂಲ, 


ಜನವರಿ - ಮಾರ್ಚ್ 


83 0 69 


ಒಂದು ಪ್ರಾಣಿಗೆ ಅದರ ದೈಹಿಕ ಅಗತ್ಯಗಳಾದ ಹಸಿವು, ನೀರಡಿಕೆ ಮತ್ತು ಲೈಂಗಿಕತೆಗಳು 
ಪೂರೈಸಲ್ಪಟ್ಟರೆ, ಅದು ಸಂತೃಪ್ತವಾಗುತ್ತದೆ. ಮಾನವ ಪ್ರಾಣಿಯಾಗಿರುವ ಮಟ್ಟಿಗೆ ಈ ಅಗತ್ಯ 
ಗಳು ಅತ್ಯವಶ್ಯಕ ಮತ್ತು ಅವುಗಳು ಪೂರೈಸಲ್ಪಡಬೇಕು. ಆದರೆ ಮಾನವ' ನಾಗಿರುವ ಮಟ್ಟಿಗೆ, 
ಅವನನ್ನು ಸಂತಸದಿಂದಿಡಲು ಈ ಸಹಜಪ್ರವೃತ್ತಿಯ ಅಗತ್ಯಗಳ ಪೂರೈಕೆ ಮಾತ್ರ ಸಾಕಾಗುವುದಿಲ್ಲ ; 
ಅವನನ್ನು ಮನಃಸ್ವಾಸ್ಥದಲ್ಲಿಡಲು ಸಾಕಾಗುವುದಿಲ್ಲ. ಮಾನವನ ಪರಿಸ್ಥಿತಿಯ ಈ ವಿಶಿಷ್ಟತೆಯಿಂದಾ 
ಗಿಯೇ , ಅವನಿಗೆ ಮಾತ್ರ ವಿಶೇಷವಾದ ಚಲನಶೀಲತೆ ಇರುವುದು, ಮಾನವನ ಅಸ್ತಿತ್ವದ ಈ 
ಪರಿಸ್ಥಿತಿಯಿಂದಾಗಿ ಹುಟ್ಟುವ ಅವನ ಅಗತ್ಯಗಳ ವಿಶ್ಲೇಷಣೆಯೇ , ಅವನ ಮನಸ್ಸನ್ನು ಅರ್ಥಮಾಡಿ 
ಕೊಳ್ಳುವ ಪ್ರಕ್ರಿಯೆಗೆ ಮೂಲಾಧಾರವಾಗಬೇಕು, 
- ಅಂದರೆ, ಮಾನವ ಜನಾಂಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯು ಪರಿಹರಿಸಬೇಕಾದ ಸಮಸ್ಯೆ 
ಎಂದರೆ ಅವನ ' ಹುಟ್ಟು '. ನಾವು ವ್ಯಕ್ತಿಯನ್ನು ಗಮನದಲ್ಲಿಟ್ಟುಕೊಂಡರೆ, ದೈಹಿಕ ಹುಟ್ಟು ' ಅದು 
ಕಾಣುವಷ್ಟು ನಿರ್ಣಾಯಕ ಹಾಗೂ ಅಸಾಮಾನ್ಯವಾದುದೇನೂ ಅಲ್ಲ, ಅದು ನಿಜಕ್ಕೂ ಅಂತರ್ಜೀವನ 
ದಿಂದ ಬಹಿರ್ಜೀವನಕ್ಕೆ ಪರಿವರ್ತನೆ ಹೊಂದುವುದೇ ಆಗಿದೆ. ಆದರೆ ಅನೇಕ ವಿಷಯಗಳಲ್ಲಿ , ಹುಟ್ಟಿದ 
ನಂತರದ ಮಗು, ಹುಟ್ಟಿನ ಮುಂಚಿನ ಮಗುವಿಗಿಂತ ಭಿನ್ನವೇನಲ್ಲ. ಹುಟ್ಟಿದ ಮಗು ಹೊರಗಿನ 
ವಿಷಯಗಳನ್ನು ಗ್ರಹಿಸಲಾರದು ; ತಾನೇ ಆಹಾರ ಸೇವಿಸಲಾರದು. ಅದು ಸಂಪೂರ್ಣವಾಗಿ ತನ್ನ 
ತಾಯಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಅವಳ ಸಹಾಯವಿಲ್ಲದಿದ್ದರೆ, ನಾಶಹೊಂದುತ್ತದೆ, 
ವಾಸ್ತವವಾಗಿ, ಹುಟ್ಟಿನ ಪ್ರಕ್ರಿಯೆ ಮುಂದುವರಿಯುತ್ತದೆ. ಮಗು ಹೊರಗಿನ ವಸ್ತುಗಳನ್ನು ಗುರುತಿ 
ಸಲು ಕಲಿಯುತ್ತದೆ; ಮಾನಸಿಕವಾಗಿ ಪ್ರತಿಕ್ರಿಯಿಸಲು ಕಲಿಯುತ್ತದೆ; ಚಲನೆಯನ್ನು ಸಂಘಟಿಸಲು, 
ನಡೆಯಲು ಕಲಿಯುತ್ತದೆ. ಆದರೆ ' ಹುಟ್ಟು ' ಮುಂದುವರಿಯುತ್ತದೆ. ಮಗು ಮಾತನಾಡಲು 
ಕಲಿಯುತ್ತದೆ ; ವಸ್ತುಗಳ ಕೆಲಸಕಾರ್ಯಗಳ ಜ್ಞಾನವನ್ನು ಪಡೆಯುತ್ತದೆ ; ತನಗೂ ಬೇರೆಯವರಿಗೂ 
ಸಂಬಂಧ ಸ್ಥಾಪಿಸುವುದನ್ನು ಕಲಿಯುತ್ತದೆ; ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದನ್ನೂ , ಹೊಗಳಿಕೆ, ಪ್ರೀತಿ 
ಯನ್ನು ಸಂಪಾದಿಸುವುದನ್ನೂ ಕಲಿಯುತ್ತದೆ. ನಿಧಾನವಾಗಿ , ಬೆಳೆಯುವ ವ್ಯಕ್ತಿ , ಪ್ರೀತಿಸುವುದನ್ನೂ , 
ವಿಚಾರಶಕ್ತಿ ಬೆಳೆಸಿಕೊಳ್ಳುವುದನ್ನೂ , ಪ್ರಪಂಚವನ್ನು ನಿರಪೇಕ್ಷವಾಗಿ ನೋಡುವುದನ್ನೂ ಕಲಿಯು 
ತಾನೆ. ಅವನು ತನ್ನ ವಿವಿಧ ಶಕ್ತಿಗಳನ್ನು ಬೆಳೆಸಿಕೊಳ್ಳುತ್ತಾನೆ. ತನ್ನದೇ ಆದ ಸ್ವಂತಿಕೆ ಪಡೆಯುವು 
ದನ್ನು , ಪ್ರಾಮಾಣಿಕ ಜೀವನಕ್ಕಾಗಿ ಇಂದ್ರಿಯಗಳು ದುರ್ಮಾರ್ಗಕ್ಕಿಳಿಯುವುದನ್ನು ಮಾರಲು 
ಕಲಿಯುತ್ತಾನೆ. ಅಂದರೆ, ಸಾಂಪ್ರದಾಯಿಕ ಅರ್ಥದಲ್ಲಿ ಉಪಯೋಗಿಸುವ “ ಹುಟ್ಟು ' ಎಂಬ ಪದವು, 
ವಿಶಾಲಾರ್ಥದಲ್ಲಿ ಹುಟ್ಟಿನ ಹುಟ್ಟು ' ಅಥವಾ ' ಹುಟ್ಟಿನ ಪ್ರಾರಂಭ' ಮಾತ್ರ ಆಗಿರುತ್ತದೆ. ವ್ಯಕ್ತಿಯ 
ಇಡೀ ಜೀವನವು, ಅವನಿಗೆ ಅವನೇ ಕೊಟ್ಟುಕೊಳ್ಳುವ ಹುಟ್ಟಿನ ಪ್ರಕಿಯೆ ಅಲ್ಲದೆ ಬೇರೇನೂ ಅಲ್ಲ. 
ನಿಜಕ್ಕೂ ಹೇಳಬೇಕೆಂದರೆ , ನಾವು ಸಾಯುವಾಗ ನಾವು ಪೂರ್ಣವಾಗಿ ಹುಟ್ಟಿರಬೇಕು. ಬಹಳಷ್ಟು 
ವ್ಯಕ್ತಿಗಳ ದುರಂತವೆಂದರೆ ಅವರು ಪೂರ್ಣವಾಗಿ ಹುಟ್ಟುವುದಕ್ಕಿಂತಲೂ ಮೊದಲೇ ಸಾಯುತ್ತಾರೆ. 
- ಮಾನವಕುಲದ ವಿಕಾಸದ ಬಗ್ಗೆ ನಮಗೆ ತಿಳಿದಿರುವುದೆಲ್ಲದರ ಆಧಾರದ ಮೇಲೆ ಹೇಳುವುದಾದರೆ , 
ವ್ಯಕ್ತಿಯ ಹುಟ್ಟನ್ನು ಅರ್ಥಮಾಡಿಕೊಳ್ಳುವ ರೀತಿಯಲ್ಲೇ ಮಾನವ ವರ್ಗದ ಹುಟ್ಟನ್ನೂ ಅರ್ಥಮಾಡಿ 
ಕೊಳ್ಳಬೇಕು, ಸಹಜಪ್ರವೃತ್ತಿಯಿಂದ ಪ್ರೇರಿತನಾಗಿ , ಪರಿಸರದ ಅಗತ್ಯದಂತೆ ಮಾನವ ತನ್ನಲ್ಲೇ 
ಹೊಂದಾಣಿಕೆಗಳನ್ನು ಮಾಡಿಕೊಳ್ಳುತ್ತಾನೆ. ಒಂದು ಕನಿಷ್ಠ ಪ್ರಮಾಣದ ಹೊಂದಾಣಿಕೆಯ 
ಮಿತಿಯನ್ನು ದಾಟಿದಾಗ, ಅವನು ಪ್ರಾಣಿಯ ಸ್ಥಿತಿಯಿಂದ ವಿರಮಿಸಿದ. ಆದರೆ ಈಗತಾನೇ ಹುಟ್ಟಿದ 
ಮಗುವಿನಲ್ಲಿ ಕಂಡುಬರುವಂತೆಯೇ , ಅವನು ಈ ಮಾನವ ಬದುಕಿಗೆ ಅನಿವಾರವಾದ ಸಿದ್ಧತೆಗಳನ್ನು 
ಹೊಂದಿಲ್ಲ. ಅವನು ಅಸಹಾಯಕನಾಗಿದ್ದಾನೆ. “ ಮನುಷ್ಯ ಪ್ರಾಣಿ' ಯ ಜಾತಿಗೆ ಸೇರಿದ ಮೂಲ 
ಪ್ರವೃತ್ತಿಯಿಂದ ಹುಟ್ಟಿನ ಪ್ರಕ್ರಿಯೆಯಲ್ಲಿ ಹಾದುಬರುವುದೇ ವಿಕಸನ ಕ್ರಿಯೆ , ಮಾನವ ಜೀವನಕ್ಕೆ 


700 ರುಜುವಾತು 


ಮೊದಲ ಹೆಜ್ಜೆಗಳನ್ನಿಡಲು ಅವನು ನೂರಾರು ಸಾವಿರ ವರ್ಷಗಳನ್ನು ತೆಗೆದುಕೊಂಡಿದ್ದಾನೆ. ಅವನು 
ಕಳೆದ ನಾಲ್ಕು ಸಾವಿರ ವರ್ಷಗಳಲ್ಲಿ ಅನೇಕ ಮಜಲುಗಳನ್ನು ಹಾದುಬಂದಿದ್ದಾನೆ. ಸರ್ವಶಕ್ತ 
ಮಂತ್ರವಿದ್ಯೆಯ ಪದ್ದತಿ, ಸ್ವರಾಧನ ಪ್ರವೃತ್ತಿ , ಕುಲದೇವತಾ ಪದ್ಧತಿ, ಪ್ರಕೃತಿ ಆರಾಧನೆಯ 
ಮಜಲನ್ನು ದಾಟಿ, ಪ್ರಜ್ಞೆ , ನಿರಪೇಕ್ಷತೆ, ಸಹೋದರಭಾವಗಳ ಪ್ರಾರಂಭಿಕ ಘಟ್ಟವನ್ನು ತಲುಪಿ , ಈಗ 
ಪೂರ್ಣವಾಗಿ ' ಹುಟ್ಟ ' ದ ಹಾಗೂ ಪೂರ್ಣವಾಗಿ ಎಚ್ಚರಗೊಂಡ ಮಾನವನ ದರ್ಶನವನ್ನು ಬೆಳೆಸಿ 
ಕೊಂಡಿದ್ದಾನೆ. ಈ ದರ್ಶನವು ಈಜಿಪ್ಟ್ , ಚೀನ,ಗ್ರೀಸ್ , ಭಾರತ , ಪ್ಯಾಲೆಸ್ಟೈನ್ ಮತ್ತು ಮೆಕ್ಸಿಕೋ 
ಗಳ ಮಹಾಬೋಧಕರ ದರ್ಶನಕ್ಕಿಂತ ತೀವ್ರವಾಗಿ ಭಿನ್ನವಾದುದಲ್ಲ. ಪ್ರಕೃತಿಯೊಂದಿಗಿನ ಮೊದಲಿನ 
ಸಾಮರಸ್ಯದಿಂದ ಹೊರದೂಡಲ್ಪಟ್ಟು , ಪುನಃ ತನ್ನ ಮೊದಲಿನ ಸ್ಥಿತಿಗೆ ಮರಳಲಾರ ಎಂಬ 
ನಿಷೇಧಾತ್ಮಕ ಕ್ರಿಯೆ - ಮಾನವನ ಹುಟ್ಟಿನ ಪ್ರಕ್ರಿಯೆ ಅಷ್ಟೇನೂ ಸುಲಭವಾದುದಲ್ಲ . ಅವನು ಈ 
“ಹೊಸ ಮಾನವ ಅಸ್ತಿತ್ವಕ್ಕೆ ಇಡುವ ಪ್ರತಿಹೆಜ್ಜೆಯ ಭಯಾತ್ಮಕವಾದುದು. ಇದರರ್ಥ : ಹೆಚ್ಚು 
ಕಡಿಮೆ ಆತ ತಾನು ಚೆನ್ನಾಗಿ ಅರಿತಿದ್ದ ನೆಮ್ಮದಿಯ ಸ್ಥಿತಿಯನ್ನು ಬಿಟ್ಟು ಇನ್ನೂ ಪೂರ್ಣವಾಗಿ 
ನಿಯಂತ್ರಣದಲ್ಲಿಲ್ಲದ ಹೊಸ ಸ್ಥಿತಿಗೆ ಹೋಗುವುದು, ನಿಸ್ಸಂದೇಹವಾಗಿಯ , ಹೊಕ್ಕುಳಬಳ್ಳಿಯಿಂದ 
ಬೇರ್ಪಡುವ ಕ್ಷಣದಲ್ಲಿ ಮಗುವಿಗೆ ಯೋಚಿಸುವ ಶಕ್ತಿ ಇದ್ದದ್ದು ಆಗಿದ್ದರೆ, ಅದಕ್ಕೆ ಸಾವಿನ ಭಯದ 
ಅನುಭವ ಉಂಟಾಗುತ್ತಿತ್ತು . ಪ್ರೀತಿಯ ದೈವ ಈ ಮೊದಲನೇ ಗಾಬರಿಯಿಂದ ನಮ್ಮನ್ನು ರಕ್ಷಿಸುತ್ತದೆ, 
ಆದರೆ ನಮ್ಮ ಹುಟ್ಟಿನ ಪ್ರತಿಯೊಂದು ಹೊಸ ಹೆಜ್ಜೆಯಲ್ಲ , ಹೊಸ ಘಟ್ಟದಲ್ಲ , ನಾವು ಪುನಃ ಭಯ 
ವಿಹ್ವಲರಾಗುತ್ತೇವೆ. ನಾವು ಎಂದೂ ಈ ಎರಡು ವಿರೋಧಾತ್ಮಕ ನಿಲುವುಗಳಿಂದ ಸ್ವತಂತ್ರರಾಗಿಲ್ಲ. 
ಒಂದು - ಬಸಿರಿನಿಂದ ಹೊರಬರುವ, ಪ್ರಾಣಿಸ್ಥಿತಿಯಿಂದ ಹೆಚ್ಚು ಮಾನವೀಯಸ್ಥಿತಿಗೆ ಬರುವ, 
ದಾಸ್ಯದಿಂದ ಸ್ವತಂತ್ರ ಸ್ಥಿತಿಗೆ ಬರುವ ಒಲವು; ಇನ್ನೊಂದು ಬಸಿರ ಸ್ಥಿತಿಗೆ ಪುನಃ ಹೋಗುವ 
ಪ್ರಕೃತಿಯೊಂದಿಗೆ ತಾದಾತ್ಮ ಸಾಧಿಸುವ, ನೆಮ್ಮದಿ ನಿಶ್ಚಿತತೆಯ ಕಡೆಗಿನ ಒಲವು ವ್ಯಕ್ತಿ ಮತ್ತು 
ಮಾನವಸಂತತಿಯ ಇತಿಹಾಸದಲ್ಲಿ ಪ್ರಗತಿಪರ ಒಲವು ಹೆಚ್ಚು ಶಕ್ತಿಯುತವಾಗಿರುವುದು ಕಂಡು 
ಬಂದಿದೆ. ಆದರೂ ಕಳೆದುಹೋದತಲೆಮಾರುಗಳ, ಯುಗಗಳ ಪ್ರತಿಪಾದನೆಗಳ ದಿಕ್ಕಿನಲ್ಲಿ ಕಂಡು 
ಬರುವ ಮಾನವಸಂತತಿಯ ಗಮನಾರ್ಹ ಮಾನಸಿಕ ಅಸ್ವಾಸ್ಥ ಮತ್ತು ಹಿಂಜರಿತವು, ಪ್ರತಿಯೊಂದು 
ಹೊಸ ಹುಟ್ಟಿನೊಂದಿಗೆ ಕಂಡುಬರುವ ತೀವ್ರಹೋರಾಟವನ್ನು ಸೂಚಿಸುತ್ತದೆ. * 


ಎಲ್ . ಎನ್ . ಗೋಪಾಲಕೃಷ್ಣ 
* ಎರಿಕ್ ಪ್ರೋಮ್‌ನ ಮ್ಯಾನ್ ಟು ಹಿಮ್ಸೆಲ್ಸ್ ' ಎಂಬ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿರುವ ಲೇಖನ 


With best compliments from 
Ananda Textiles Private Ltd ., 

HALAGERI 
Manufacturers : 

COTTON YARN 


ಜನವರಿ- ಮಾರ್ಚ್ 83 0 71 


ಮೂರು ಪದ್ಯಗಳು 


0 ಎಸ್ . ಮಂಜುನಾಥ 
ನೀರಿನ ಪ್ರಾಮುಖ್ಯತೆ 
ಒಂದು ಲೋಟನೀರಿದ್ದರೆ, ಅದನ್ನ 
ಇನ್ನೊಂದಕ್ಕೆ ವರ್ಗಾಯಿಸುತ್ತೀರಿ. 
ಆಗ ಆ ಲೋಟ ಈ ಕಡೆ ಉಳಿದುಬಿಡತ್ತೆ ಮುಖ್ಯವಾಗಿ 
ಅದರಲ್ಲಿ ನೀರೇ ಇತ್ತು ಅಥವಾ ಅದೇ ಇರಬೇಕಾದ್ದು 
ಅಂತ ಯಾರೂ ಹೇಳಲಿಕ್ಕಾಗದು. 
ವಿವಿಧ ಉದ್ದೇಶಗಳಿಗಾಗಿ ಲೋಟತಯಾರಾಗಿದೆ, 
ಹಾಗೆಯೇ ಒಂದು ಹೂಜಿ 
ತಿಗರಿಯ ತಿರುಗುವ ಚಲನೆ, ವಿಶಿಷ್ಟ ಮಣ್ಣು , ಹದ, ಕುಂಬಾರ 
ಇವರ ವ್ಯವಹಾರ, ಅದರಿಂದ ರೂಪಗೊಂಡ ಹೂಜಿ - ಇದೇ ಮುಖ್ಯ 
ಬಾವಿ ಕೆರೆ ಕೊಳಗಳೂ 
ಬಾವಿ- ಬಾವಿಕಟ್ಟೆ , ಕೆರೆಗೆ ಆಯಕಟ್ಟು , ಇತ್ಯಾದಿ 
ಆದರೆ ನದಿ ಕೊಂಚ ಸುಧಾರಿಸಿದ್ದು , ಅಲ್ಲಿನ ನೀರು 
ಯಾರನ್ನು ಅಷ್ಟಾಗಿ ಲೆಕ್ಕಿಸದೆ 
ತನ್ನ ಕಾಲಮೇಲೆ ಮನುಷ್ಯ ನಿಲ್ಲುತ್ತಾನಲ್ಲ ಹಾಗೆ - ಸ್ವಂತ ' 
ವರ್ಚಸ್ಸಿನಿಂದಲೆ ಹರಿದುಕೊಂಡು ಹೋಗುತ್ತೆ 
ಆದರೆ ಅದೂ ಕೆಲವೊಮ್ಮೆ ಬತ್ತಿಬಿಡತ್ತೆ ಅನ್ನಿ 
ಈಗ ನೋಡಿ ಸಮುದ್ರ , ಇದಕ್ಕೆ 
ನಿಮ್ಮ ದಡ ಅಥವಾ ಬೀಚು ಮುಖ್ಯವಲ್ಲ 
ದೋಣಿ ಹಡಗು ಒಳಗೇ ಸಂಚರಿಸುವ ಸಬ್ಮೆರೀನು 
ನಿಮ್ಮ ಸಾರಿಗೆ ಸಂಪರ್ಕ ನೀವುಸ್ಫೋಟಿಸುವ ಬಾಂಬು 
ಉಡಾಯಿಸುವ ರಾಕೆಟ್ಟು 
ಇವೆಲ್ಲ ಕಡಲ ಅಹಂಗೆ ಇಂಬುಕೊಟ್ಟೇ ನಡೆಯುವ ಸಂಗತಿಗಳಾದ್ದರಿಂದ 
ಅಲ್ಲಿ ಮುಖ್ಯ 
ನೀರೇ 
ನನಗಾದರೋ ಕೆರೆ ಕೊಳ ಬಾವಿಗಳಲ್ಲಿ 
ಲೋಟದಲ್ಲಿ ಸಹ, 


72 0 ರುಜುವಾತು 


ಹರಿದಾಡುವ ಚುರುಕು ಇರುವ 
ತೀರ ಸಣ್ಣ ಪ್ರಾಣಿ, ಗೊತ್ತಿರುವಂತೆಯೇ 
ಆದರೆ ಬುದ್ದಿವಂತ ಜೀವಿ 
ಮನುಷ್ಯನಲ್ಲಿ ಆತ್ಮ 
ಅಣುವಿಗಿಂತಲು ಚಿಕ್ಕ ಚುಕ್ಕೆ ಎದೆಯೊಳಗೆ 
ಎಂದು ಕಲ್ಪಿಸುವುದು ನನ್ನ ಹವ್ಯಾಸ, 
ಅದಿರುವ ಯಾ ಇಲ್ಲದಿರುವ ಎರಡೂ 
ಸಾಧ್ಯತೆಗಳನ್ನು ಗುರುತಿಸಲು, 
ಇರುವೆಗಿನ್ನೆ ಷ್ಟು ಚಿಕ್ಕದಿದ್ದೀತದು ? 
ಹಾಗಾಗಿ ಅದಕ್ಕಿಲ್ಲ. 
ದೊರೆ ಸಾಲೊಮನ್ನನ ಹಾಗೆ 
ಇರುವೆಯಾಗಲು ನಾನು ಏನನ್ನಾದರೂ ಕೊಟ್ಟೇನು 
ಇರದ ಅಸಂಶಯ ಪಡೆಯಲು 
ಹಾಗೆ ಖಾತ್ರಿಯಾದಮೇಲೆ ಇರುವೆಯಾಗೇ ಇರುತ್ತೀನೇನು ? 
ಕಪ್ಪು ಯಾ ಕೆಂಚು ದೈತ್ಯನಾಗಿ ಬೆಳೆದುಬಿಡುರ್ತ್ತಿನಿ 
ಆರು ದೈತ್ಯ ಪಾದಗಳಿಂದ ನಿಮ್ಮನ್ನೆಲ್ಲ ತುಳಿದುಬಿಡುತ್ತೀನಿ, 


ನಾಟಕ 
ನನ್ನ ಮಿದುಳಲ್ಲೊಬ್ಬ ಭಿಕ್ಷುಕ, ಕಳ್ಳ , ಸೂಳೆ 
ಸಂಧಿಸಿದ ನಾಟಕ, 
ಭಿಕ್ಷುಕ ಒಬ್ಬ ಪುರಾತನ ಮುದುಕ, ಬಕ್ಕ ತಲೆ 
ತೊಗಟೆ ತೊಗಲಿನ ಕಸಟಭಾವುಕ , 
ಆದರೆ ಕಳ್ಳನಿಗೆ ತಾರುಣ್ಯವಿದೆ. ನಮ್ಮ ನಿಮ್ಮಂಥೋನು 
ಚುರುಕು ಬೆರಳುಗಳ ಚತುರಮತಿ, 
ಮಹಾಕಾಮಿ : ಆಗಾಗ್ಗೆ ಆಗಾಗ್ಗೆ ಅನುಭವಸ್ಥ ಸೂಳೆಯನ್ನ 
ಕೆಲಸವಿಲ್ಲದ ಹಾಡೆ ಹಗಲು ಕೆಲಸಕ್ಕಾಗಿ ಕೂಡಿ 
ಮಾಡುತ್ತಲೇ ಇರುತ್ತಾನೆ. 
ಹೇಗಿದೆ ಜೋಡಿ: ಹಳೇ ಮುದಿಯ 
ಹೊಸ ಹುಡುಗ - ಹಳೆ ಕಲ್ಪ , ಮತ್ತು ಸೂಳೆ: 
ರಂಗುರಂಗಿನ ಸೀರೆ ಗಿಂತ ಡೇರೆ 
ಸುತುವ ಹಾರುವ ಸೆರಗು ಸಟ 
ಊದುತುಟಿ | 
ರಸವೊಸರುವಾಕೆ 


ಜನವರಿ- ಮಾರ್ಚ್ 83 0 73 


ಸಂಧಿಸುತ್ತಾರಿವರೆಲ್ಲ ಯಾಕೆ 
ಮೂರು ದಿಕ್ಕುಗಳಿಂದ ವಿರುದ್ಧ ದಾರಿಗಳಿಗೆ ಬೆನ್ನು ಮುಂದಾಗಿ 
ಭೆಟ್ಟಿಯಾಗುತ್ತಾರೆ. ಜಂತಿಯ ನಂಟು ಕಟ್ಟುತ್ತಾರೆ. 
ಎಲ್ಲರೂ ಬಡವರೇ : ಧರ್ಮ ಸಿಕ್ಕದ ಬಡವ , ಪ್ರೇಮ ಸಿಕ್ಕದ ಬಡಪಾಯಿ , 
ಶೀಲ ಸಿಕ್ಕದ ಬಡವೆ, ದಿಕ್ಕು ಸಿಕ್ಕದವರು. 


ಬೆನ್ನು ಗೂನಾಗಿ ಮುಂಗೈ ಹಣೆಗೆ ಗರ್ವದ ದೊಣ್ಣೆ ಮೇಲೆ ಸಲಾಮಿಟ್ಟು 
ಬೇಡುತ್ತಾನೆ; ಭಿಕ್ಷೆ ಕೊಡಲಿಲ್ಲವಾ, ನೋಡೀ ಅವನ ಗೊಣಗು 
ನಿಮ್ಮಂತಾಗಲಿಕ್ಕಾಗಲಿಲ್ಲವೆಂಬಷ್ಟಕ್ಕೇ ಅವ ತಾನಾದ ಎಂದು ನಂಬುತ್ತೀರಾ, ಕೇಳಿ: 
ತಿರಸ್ಕರಿಸುತ್ತಾನವ ನಿಮ್ಮನ್ನ , 
ಧಿಕ್ಕರಿಸುವ ಹಾಗೆ ಗರತಿಗೌರವವನ್ನು ಘಟವಾಣಿ- ಪಾದಚಾರಿ ಗೌರವಾನ್ವಿತನನ್ನ 
ಕೈಬೀಸಿ, ಬೆರಳುಗಳಲ್ಲಿ ' ಆ' ಸಂಜ್ಞೆ ಮಾಡಿ ಕರೆಯುವವಳು. 
ಯಾವ ನಿಷೆಧವಿದೆ ಅವಳಿಗೆ ? ಆದರೆ 
ಮೂವರನ್ನೂ ನಿಷೇಧಿಸುತ್ತಾನೆ ಕಪ್ಪು ಕೋಟಿನ ಯಾ ಖಾಕಿ ಬಟ್ಟೆಯ 
ಬೆರಕಿ ಬಿಳೇ ಮನಸ್ಸಿನ ಶಾಸನ. 


ಆತ್ರಗಳನ್ನೇ ಬದಲಾಯಿಸೀತು ಬಡತನ, ಅಪ್ಪನ 
ಬೋಳೀಮಗನಾಗಿಸಬಹುದು, ಹಡೆದವ್ವನ್ನ ಸೂಳೆಯಾಗಿಸಬಹುದು 
ಸೋದರಿಯ ಕೂಡೆ ಸುಖಿಸಬಹುದು, ಹೌದು ; ಈ ಕತೆ ಪದೇಪದೇ 
ಹೇಳುತ್ತಿದ್ದ ಒಬ್ಬ ಬಡ ಅಪ್ಪ : ಪ್ರವಾಹಕ್ಕೆ ಸಿಕ್ಕ ಕೋತಿ 
ಕೊನೆಯ ಹಂತಕ್ಕೆ ಸ್ವಂತ ಮರಿಯನ್ನ ಅಡಿಹಾಕಿ ನಿಂತಂಥ ಕಟ್ಟು ಕತೆ, 
ಊಹಿಸಬಲ್ಲಿರಾ ಸ್ವತಃ 
ತಂದೆ ಮಗಳಿಗೆ ಹಾದರವನ್ನಾರೋಪಿಸುವವನತಿಯನ್ನ ? 
ಆದರಿದು ಸಹಜ, ಜಂತಿಜಂತಿಗಳು ಕಳಚಿ 
ಮನೆ ಮೈದಾನವಾಗುವುದು, ಸಹಜ, 


ಆದರೆ ನಮ್ಮ ತಾಯಂದಿರೆಲ್ಲರೂ ಎಷ್ಟು ದೈವನಿಷ್ಠರು 
ಮುಂಜಾನೆಯೆದ್ದು ರಂಗೋಲಿಯಿಟ್ಟು ತುಳಸೀ ಮಾತೆಗೆ ಸುತ್ತಿ 
ಅಡ್ಡ ಬಿದ್ದಿದ್ದಾರೆ, ಕಟ್ಟೆ ಒಡೆಯದಿರಲನಾ ತಾಯೇ ಮನೆ ಮುರಿಯದಿರಲಮ್ಮಾ ದೇವೀ 
ಎಂದು ಕಡ್ಡಿ ಕಡ್ಡಿಯ ಟೊಂಗೆ... ಪುಟ್ಟ ಎಲೆ - ದಟ್ಟವಾಗಂಟಿಸಿಕೊಂಡ ಗಿಡದಡಿ 
ಹಣತೆಯಿಟ್ಟಿದ್ದಾರೆ ಹಚ್ಚಿ 
ಆದರೂ ಕಣ್ಣಿಗೆಡತಾಕುತ್ತಾಳೆ ಪಾಪಿ 
ನಮ್ಮ ನಿಮ್ಮಕ್ಕ ಅಥವಾ ತಾಯಿ 
ಎಲ್ಲರನ್ನೂ ಹೊರಪಡಿಸಿ ಯಾರಾಕೆ 
ಸಂಸಾರ ಮರೆಯಿಸಿದ ನಾಯಿ ? 
ಪಾತ್ರಗಳು ಕಲಸಿಹೋಗುತಿದೆ, ಚೋರನಿಶಿತಮತಿ 

ಭ್ರಮಣೆಗೊಂಡಿದ್ದಾನೆ, ವ್ಯತ್ಯಾಸ ಕತ್ತರಿಸಲಾಗದೆ, 
74 0 ರುಜುವಾತು 


ಥೇಟರಿನಲ್ಲಿ ಕೂತಿದ್ದವನು ಆತ, ಕತ್ತಲು, ದಟ್ಟಣಿ. 
ಪಕ್ಕಕ್ಕೊಬ್ಬ ಮೀಸೆನರೆತ ಖಳ ಮಾವ, 
ಆಟ ನಡೆಯುವ ನಡುವೆ ಷರಾಯಿಗೆ ಕೈಯಿಕ್ಕಿ ಬೆರಳುಗಳಲ್ಲಾಡಿಸಿದ 
ಕತ್ತಲಲ್ಲಿವನಿಗೆ ದುಃಖದೆಚ್ಚರವಾಯ್ತು , ವಿಕೃತಿಯ ಮೌಗ್ಲ ಒಡಕೊಂಡಿತ್ತು 
ಆಗ ತ್ಯಜಿಸಿ ಹೊರಟದ್ದೆ ನಡೆದ 
ಹುಡುಕು ಹುಡುಕು ಹುಡುಕುತ್ಯ ಭಿಕಾರಿ 
ಮತ್ತು ಮೊದಲು ನಾನು ಚಿತ್ರಿಸಿದ ಸೂಳೆ 
ಸಿಕ್ಕುವವರೆಗೆ.... 
ಕೆಸರು ಕಂಡರೆ ಹಾರುವರಾದ ಜನರಲ್ಲವೇ ನಾವು 
ಬಿಳಿಪೊರೆಯ ಮುಸುಕುನೋಟದಲ್ಲಿ ಜಾರುವವರು, ಆಸ್ತಿಕರು : 
ಬಿಳಿಯ ಮೇಣದಲ್ಲಿ ಬುದ್ಧನ ಪ್ರತಿಮೆಯಿಳಿಸಿ ಮಾರುವವರು, ವರ್ತಕರು. 
ಒಳಿತು ಮತ್ತು ರಾಕ್ಷಸ ಎರಡೇ ತಟ್ಟೆಗಳಲ್ಲಿ ತೂಗುವವರು 
ಆದಲ್ಲಿದೆ - ನೀತಿ ಮೀರಿದ ವಿಚ್ಛಿದ್ರತೆ, 
ತೂತುತೂತಾದ ಚಿಂದಿ ಅಂಗಿಯಂಥ ಆತ್ಮ ಧುರಿಸಿದ ನರರು 
ಇಲ್ಲಿದ್ದಾರೆ, ಸಂಧಿಸುತ್ತಿದ್ದಾರೆ ರಂಗಸ್ಥಳದಲ್ಲಿ. 
ಬಿಳುಪುದೇಹದ ಅನಾತ್ಯ ನೆರಳುಗಳ ನೆಗೆಟೀವ್‌ ಹಿಂಡು 
ನಡೆದಾಡುತ್ತಿವೆ. ಯಾವುದೇ ರಸ್ತೆಯ ಅಕ್ಕಪಕ್ಕದ ದೃಶ್ಯವಾದಿವರನ್ನ 
ನೀವು ದಾಟುತ್ತಿದ್ದೀರಿ. 

ಈಗಿನ್ನು ನಿನಗೂ ನನಗೂ ಎಲ್ಲರಿಗೂ 
ಗೊತ್ತಿದ್ದೆ ಇದು ಮುಂದುವರೆಯುವ ನಾಟಕ . 


PHONE : 2941 


With best compliments from 

BHARAT FOUNDERS 

PEARLITE INDUSTRIAL ESTATE 
P , B , No . 100 N , T . Road, SHIMOGA - 577202 

- 2091 ( 3 , lines ) 
GRAMS : Pearlite 

Manufacturers of Centrifugally Cast Pearlite Cylinder Liners 
Conforming to I. S .S ., B . S. S ., DIN ., ASTM and other specifications in the 
following ranges 
Length 

: 100 mm to 1600 mm . 

100 
0 . D . 

_ 90 mm to 510 mm 
1 . D . 

50 mm to 460 mm 
Weight 

5 Kgs to 600 Kgs 
FOR FURTHER DETAILS, PLEASE CONTACT 
PEARLITE LINERS PRIVATE LIMITED ., 
P . B . No. 100 , Nehru Road , SHIMOGA -577201 (Karnataka ) 


ಜನವರಿ- ಮಾರ್ಚ್ 83 0 75 


ವಿಜ್ಞಾನದಲ್ಲಿ ಪರಂಪರೆ 


0 ವರ್ನರ್ ಹೈಸನ್ಬರ್ಗ್ 


ವರ್ನರ್ ಕಾರ್ಡ್ ಹೈ ಸನ್ ಬರ್ಗ್, 1901 - 76 , ಜರ್ಮನಿಯ ಭೌತವಿಜ್ಞಾನಿ, ಪರಮಾಣು 
ಪ್ರಪಂಚವನ್ನು ಕುರಿತಂತೆ ಅನಿಶ್ಚಿತಾತತ್ತ್ವ ದ ( Principle Uncertainty ) ಪ್ರತಿಪಾದಕ. 
ಪರಮಾಣುವಿನ ಬೀಜವನ್ನು ಸತತವಾಗಿ ಪರಿಭ್ರಮಿಸುತ್ತಿರುವ ಎಲೆಕ್ಟ್ರಾನ್ ಕಣ ನಿರ್ದಿಷ್ಟ ಸ್ಥಾನಕ್ಕೆ 
ಯಾವ ಮುಹೂರ್ತದಲ್ಲಿ ಬರುತ್ತದೆ? ನಿರ್ದಿಷ್ಟ ಮುಹೂರ್ತದಲ್ಲಿ ಯಾವ ಸ್ಥಾನದಲ್ಲಿ ಇರುತ್ತದೆ ? 
ಪ್ರಬಲ ಸೂಕ್ಷದಶಃ ಕ ಕ್ಕೂ ಅಗೋಚರವಾದ ಪರಮಾಣುವನ್ನು ವಿಜ್ಞಾನಿಗಳು ಅನಂತಾ 
ಗಾತ್ರದ ಸೌರವ್ಯೂಹವೆಂದು ಕಲ್ಪಿಸಿಕೊಂಡರು. ಸೂರ್ಯನ ಸ್ಥಾನದಲ್ಲಿ ಪರಮಾಣುವಿನ ಬೀಜವೂ 
( nucleus) ವಿವಿಧ ಗ್ರಹಗಳ ಸ್ಥಾನಗಳಲ್ಲಿ ವಿವಿಧ ಎಲೆಕ್ಟ್ರಾನ್ ಕಣಗಳೂ ಇವೆಯೆಂದು ಭಾವಿಸಿ 
ದರು. ಗ್ರಹಗಳು ಸೂರ್ಯನನ್ನು ಹೇಗೊ ಎಲೆಕ್ಟ್ರಾನುಗಳು ಬೀಜವನ್ನು ಹಾಗೆ ವಿವಿಧ ಕಕ್ಷೆಗಳಲ್ಲಿ 
ವಿವಿಧ ವೇಗಗಳಿಂದ ಪರಿಭ್ರಮಿಸುತ್ತವೆ. ಗ್ರಹ ಯಾವ ನೆಲೆಗೆ ಯಾವ ವೇಳೆಗೆ ಬರುವುದೆಂಬು 
ದನ್ನೂ ಯಾವ ವೇಳೆಯಲ್ಲಿ ಯಾವ ನೆಲೆಯಲ್ಲಿ ಇರುವುದೆಂಬುದನ್ನೂ ಗಣಿತ ಗಣನೆಗಳ ಪ್ರಕಾರ 
ಕರಾರುವಾಕ್ಕಾಗಿ ಮುನ್ನುಡಿಯಬಹುದು, ಪಂಚಾಂಗ ತಯಾರಿಕೆ ಹಿನ್ನೆಲೆಯಲ್ಲಿರುವ ತಮ್ಮ 
ಇದು. ಇದೆ: ತತ್ತ್ವವನ್ನು ಎಲೆಕ್ಟ್ರಾನಿಗೆ ಅನ್ವಯಿಸಿದಾಗ ಫಲಿತಾಂಶ ತಬ್ಬಿ ರೀತವಾಯಿತು : 
ವಿಜ್ಞಾನಿಯ ಭಾಷ್ಯವನ್ನು ನಿಸರ್ಗ ನಿರಾಕರಿಸಿದಂಥ ಪರಿಸ್ಥಿತಿ, ಭೌತವಿಜ್ಞಾನವನ್ನು ಈ ಸಂದಿಗ್ಧತೆ 
ಯಿಂದ ಪಾರು ಮಾಡಿದ್ದು ಅನಿಶ್ಚಿತತತ , ಇದೊಂದು ಗಣಿತಸೂತ್ರ, ಎಲೆಕ್ಟ್ರಾನಿನ ವರ್ತನೆ 
ಯನ್ನು ವಿವರಿಸುವ ನೂತನ ಭಾಷೆ ಈ ಪರಿಚ್ಛೇದದ ಆರಂಭದಲ್ಲಿ ಎತ್ತಿರುವ ಎರಡು 
ಪ್ರಶ್ನೆಗಳಿಗೆ ಇದು ಸಮಂಜಸ ಉತ್ತರ ಕೊಡುತ್ತದೆ." 


ಭೂಕೇಂದ್ರವಾದವನ್ನು ನಿಸ್ಸಾ ಪಿಸಿ ಸೂರ್ಯಕೇಂದ್ರವಾದವನ್ನು ಸ್ಥಾಪಿಸಿದ ನಿಕೊಲಾಸ್‌ 
ಕೊಪರ್ನಿಕಸನ, 1473 - 1543 , ಐನೂರನೆಯ ಜನ್ಮದಿನೋತ್ಸವದ ಸಂದರ್ಭದಲ್ಲಿ, 1973, The 
Nature of Scientific Discovery ( ವೈಜ್ಞಾನಿಕಾ ವಿಸ್ಕಾರದ ಸ್ವರೂಪ) ಎಂಬ 
ವಿಷಯದ ಮೇಲೆ ವಿಚಾರಸಂಕೀರ್ಣ ನಡೆಸಲಾಯಿತು. ಅದರಲ್ಲಿ ಹೈ ಸನನ್ಬರ್ಗ್ ಮಂಡಿಸಿದ 
Tradition in Science ಎಂಬ ಪ್ರಬಂಧದ ಅನುವಾದ ಈ ಲೇಖನ ಓದುಗರ 
ಸೌಕರ್ಯಾರ್ಥ ಅನುಬಂಧದಲ್ಲಿ ಕೆಲವು ಉಪಯುಕ್ತ ಮಾಹಿತಿಗಳನ್ನು ಕೊಡಲಾಗಿದೆ. ಮೂಲ 
ಲೇಖನಕ್ಕೆ ಅನುಬಂಧ ಲಗತ್ತಾಗಿಲ್ಲ . 

ಜಿ , ಟ , ಎನ್ . 


ಕೊಪರ್ನಿಕಸನ 500ನೆಯ ಹುಟ್ಟು ಹಬ್ಬವನ್ನು ಏಕೆ ಆಚರಿಸುತ್ತಿದ್ದೇವೆ ? ವರ್ತಮಾನ 
ವಿಜ್ಞಾನಕ್ಕೆ ಅವನ ಕೃತಿಯ ಜೊತೆ ಸಂಬಂಧವಿದೆಯೆಂದು ತಿಳಿದಿರುವುದೂ ಖಗೋಳವಿಜ್ಞಾನದಲ್ಲಿ 
ತನ್ನ ಸಂಶೋಧನೆಗೆ ಅವನು ಆಯು ಕೊಂಡ ಹಾದಿ ನಮ್ಮ ಕಾಲದ ವೈಜ್ಞಾನಿಕ ಕಾರ್ಯವನ್ನು 
ಇಂದಿಗೂ ನಿರ್ಧರಿಸುತ್ತಿದೆಯೆಂದು ಭಾವಿಸಿರುವುದೂ ಇದರ ಕಾರಣ. ಇಂದಿನ ಸಮಸ್ಯೆಗಳು, 
ವಿಧಾನಗಳು ಮತ್ತು ವೈಜ್ಞಾನಿಕ ಪರಿಕಲ್ಪನೆಗಳು, ಕನಿಷ್ಠ ಪಕ್ಷ ಆಂಶಿಕವಾಗಿಯಾದರೂ , ಶತಮಾನ 
ಸರ್ಯಂತ ವಿಜ್ಞಾನದ ಹುವನ್ನು ಅನುಸರಿಸಿ ಅಥವಾ ಮುನ್ನಡೆಸಿ ಬಂದಿರುವ ವೈಜ್ಞಾನಿಕ ಪರಂಪರೆಯ 
760 ರುಜುವಾತು. 


ಫಲವೆಂಬ ಸಂಗತಿ ನನಗೆ ಮನವರಿಕೆಯಾಗಿದೆ. ಅಂದಮೇಲೆ ನಮ್ಮ ಇಂದಿನ ಕೆಲಸ ಎಷ್ಟರ 
ಮಟ್ಟಿಗೆ ಪರಂಪರೆಯಿಂದ ನಿರ್ಧರಿತವಾಗುತ್ತದೆ ಅಥವಾ ಪ್ರಭಾವಿತವಾಗುತ್ತದೆ ಎಂಬ ಪ್ರಶ್ನೆ ಉದ್ಭವಿ 
ಸುವುದು ಸಹಜ, ನಾವು ಮಗ್ನರಾಗಿರುವ ಸಮಸ್ಯೆಗಳು ನಮ್ಮ ಆಸಕ್ತಿಯನ್ನೊ ಒಲವನ್ನೋ 
ಆಧರಿಸಿ ಮುಕ್ತವಾಗಿ ಆಯ್ದುಕೊಂಡಂಥವೇ ? ಅಥವಾ ಐತಿಹಾಸಿಕ ಪ್ರಕ್ರಿಯೆಯ ಫಲವಾಗಿ 
ನಮಗೆ ಒದಗಿಬಂದಂಥವೇ ? ನಮ್ಮ ಉದ್ದೇಶಕ್ಕೆ ಅನುಗುಣವಾಗುವ ವೈಜ್ಞಾನಿಕ ವಿಧಾನಗಳನ್ನು 
ಎಷ್ಟರಮಟ್ಟಿಗೆ ನಾವು ಆಯಬಲ್ಲೆನು ? ದತ್ತ ಪರಂಪರೆಯನ್ನು ಎಷ್ಟರಮಟ್ಟಿಗೆ ನಾವು ಅನುಸರಿಸುತ್ತೇವೆ ? 
ಕೊನೆಯದಾಗಿ, ನಮ್ಮ ಪ್ರಶ್ನೆಗಳನ್ನು ರೂಪಿಸುವುದಕ್ಕೋಸ್ಕರ ಪರಿಕಲ್ಪನೆಗಳನ್ನು ಆಯುವುದರಲ್ಲಿ 
ಎಷ್ಟರಮಟ್ಟಿಗೆ ನಾವು ಸ್ವತಂತ್ರರು ? 

ನಾವು ಉತ್ತರಿಸಬೇಕೆಂದು ಬಯಸುವ ಪ್ರಶ್ನೆಗಳನ್ನು ರೂಪಿಸುವುದರ ಮೂಲಕ ಮಾತ್ರ 
ಯಾವುದೇ ವೈಜ್ಞಾನಿಕ ಕೃತಿಯನ್ನು ವ್ಯಾಖ್ಯಿಸಬಲ್ಲೆವು, ಅಷ್ಟೆ , ಪ್ರಶ್ನೆಗಳ ರೂಪಣೆಗೆ ಪರಿಕಲ್ಪನೆಗಳು 
ಅಗತ್ಯ . ಇವುಗಳ ನೆರವಿನಿಂದ ವಿದ್ಯಮಾನಗಳನ್ನು ಹಿಡಿದಿಡುವುದು ಸಾಧ್ಯವಾದಿ ತೆಂಬುದು ನನ್ನ 
ಆಶಯ . ಸಾಧಾರಣವಾಗಿ ಈ ಪರಿಕಲ್ಪನೆಗಳನ್ನು ವಿಜ್ಞಾನದ ಇತಿಹಾಸದಿಂದ ತೆಗೆದುಕೊಳ್ಳಲಾಗುತ್ತದೆ. 
ಇವು ವಿದ್ಯಮಾನಗಳ ಸಾಧ್ಯ ಚಿತ್ರವೊಂದನ್ನು ಸೂಚಿಸುತ್ತವೆ. ಹೀಗಲ್ಲದೇ ಪರಿಕಲ್ಪನೆಗಳು ಪ್ರಗತಿ 
ಯನ್ನು ಪೋಷಿಸುವುದಕ್ಕಿಂತಲೂ ಮಿಗಿಲಾಗಿ ಕುಂಠಿಸುವ ಪೂರ್ವಾಗ್ರಹಗಳ ಒಂದು ಸಮುಚ್ಚಯ 
ವಾಗಿ ವರ್ತಿಸುವುದೂ ಸಾಧ್ಯ . ಇಂತಿದ್ದರೂ ಅವನ್ನು ಉಪಯೋಗಿಸಲೇಬೇಕಾಗುತ್ತದೆ. ಈ 
ನಿಟ್ಟಿನಲ್ಲಿ ಪರಂಪರೆ ಒದಗಿಸುವ ಪರಿಕಲ್ಪನೆಗಳನ್ನು ಅವಲಂಬಿಸದೆ ಗತ್ಯಂತರವಿಲ್ಲ. ಆದ್ದರಿಂದ ಪ್ರಸಕ್ತ 
ಲೇಖನದಲ್ಲಿ ಮೊದಲಿಗೆ ಸಮಸ್ಯೆಗಳ ಆಯ್ಕೆಯಲ್ಲಿ, ತರುವಾಯ ವೈಜ್ಞಾನಿಕ ವಿಧಾನಗಳಲ್ಲಿ, ಮತ್ತು 
ಕೊನೆಯದಾಗಿ ಪರಿಕಲ್ಪನೆಗಳು ನಮ್ಮ ಕಾರ್ಯಕ್ಕೆ ಸಾಧನಸಲಕರಣೆಗಳಾಗಿ ಬಳಕೆ ಆಗುವುದರಲ್ಲಿ 
ಪರಂಪರೆಯ ಪ್ರಭಾವವನ್ನು ಚರ್ಚಿಸಲು ಪ್ರಯತ್ನಿಸುತ್ತೇನೆ. 
ಸಮಸ್ಯೆಗಳ ಆಯ್ಕೆಯಲ್ಲಿ ಪರಂಪರೆ 

ಸಮಸ್ಯೆಗಳನ್ನು ಆಯುವಾಗ ಎಷ್ಟರ ಮಟ್ಟಿಗೆ ಪರಂಪರೆಯಿಂದ ಬಂಧಿತರಾಗಿರುತ್ತೇವೆ? 
ವಿಜ್ಞಾನೇತಿಹಾಸದ ಹಿನ್ನೋಟ ಹಾಯಿಸಿದಾಗ ತೀವ್ರಚಟುವಟಿಕೆಯ ಅವಧಿಗಳು ಶೂನ್ಯಚಟು 
ವಟಿಕೆಯ ಸುದೀರ್ಘ ಅವಧಿಗಳ ನಡುವೆ ಪರ್ಯಾಯವಾಗಿ ಪ್ರಕಟವಾಗಿರುವುದು ಕಂಡುಬರುತ್ತದೆ. 
ಪ್ರಾಚೀನ ಗ್ರೀಸಿನಲ್ಲಿ ತತ್ತ್ವಶಾಸ್ತ್ರಜ್ಞರು ನಿಸರ್ಗದ ವಿದ್ಯಮಾನಗಳ ಬಗೆಗೆ ತಾತ್ವಿಕ ಪ್ರಶ್ನೆಗಳನ್ನು 
ಹಾಕತೊಡಗಿದರು. ಅದಕ್ಕಿಂತ ಎಷ್ಟೋ ಹಿಂದಿನಿಂದಲೇ ಪ್ರಯೋಗಲಭ್ಯ ಜ್ಞಾನ ಸಾಕಷ್ಟು ಮೊತ್ತ 
ದಲ್ಲಿ ಸಂಗ್ರಹವಾಗಿ ಸಂಚಯಗೊಂಡಿತ್ತು . ಮನೆ ಕಟ್ಟುವಿಕೆ, ಬಂಡೆ ಕಡಿದು ಸಾಗಣೆ, ಹಡಗು 
ನಿರ್ಮಾಣ ಮುಂತಾದ ಚಟುವಟಿಕೆಗಳಲ್ಲಿ ಕೌಶಲ ಸನ್ನದ್ಧವಾಗಿ ಬೆಳೆದಿತ್ತು . ಆದರೆ ಇದಕ್ಕೆ 
ವೈಜ್ಞಾನಿಕ ಚಿಂತನೆ ಜಿಜ್ಞಾಸೆಗಳ ಬೆಂಬಲ ದೊರೆತದ್ದು ಪೈತಾಗೊರಸನ ತರುವಾಯದ ಯುಗದಲ್ಲಿ 
ಮಾತ್ರ , ನೈಸರ್ಗಿಕ ವಿದ್ಯಮಾನಗಳಲ್ಲಿ ಹುದುಗಿರುವ ಗಣಿತೀಯ ಸಂಬಂಧಗಳ ಪ್ರಸಕ್ತತೆಯನ್ನು 
ಪೈತಾಗೊರಸ್ ಮತ್ತು ಆತನ ಶಿಷ್ಯರು ಶೋಧಿಸಿದರು. ತತ್ಪಲವಾಗಿ ಗಣಿತ, ಖಗೋಳವಿಜ್ಞಾನ 
ಮತ್ತು ನೈಸರ್ಗಿಕ ತತ್ತ್ವಶಾಸ್ತ್ರ ವಿಭಾಗಗಳು ಸುಪುಷ್ಟವಾಗಿ ಅಭಿವರ್ಧಿಸಿದುವು. ಆದರೆ ಗ್ರೀಕ್ 
ನಾಗರಿಕತೆಯ ಉಚ್ಚಾಯ ಸರ್ವಾನಂತರ ವಿಜ್ಞಾನದಲ್ಲಿ ಆರಂಭವಾದ ಅವನತಿ ಮುಂದಿನ ಶೂನ್ಯ 
ಚಟುವಟಿಕೆಯ ಸುದೀರ್ಘಾವಧಿಗೆ ನಾಂದಿಯಾಯಿತು. ಮುಂದೆ ಇಟಲಿಯಲ್ಲಿ ಪುನರುಜ್ಜಿವನ 
ಅರಳುವ ತನಕವೂ ಇದು ಮುಂದುವರಿದಿತ್ತು . ಸ್ಥಗಿತ ಚಟುವಟಿಕೆಯ ಈ ಅವಧಿಯಲ್ಲಿ ಅರಬ್ ದೇಶ 
ಗಳಲ್ಲಿ ಪ್ರಯೋಗಲಭ್ಯ ಜ್ಞಾನ ಗಮನಾರ್ಹವಾಗಿ ಅಭಿವರ್ಧಿಸಿ ನಾಗರಿಕತೆ ಉನ್ನತ ಮಟ್ಟವೈದಿತು . 
ಆದರೆ ನಿಸರ್ಗವನ್ನು ಆಳವಾಗಿ ಅರಿಯುವುದರಿಂದ ಸಿದ್ದಿ ಸುವ ವಿಜ್ಞಾನ ಈ ಅಭಿವರ್ಧನೆಯ ಸಂಗಾತಿ 

ಜನವರಿ - ಮಾರ್ಚ್ 83 0 77 


ಯಾಗಿ ವಿಕಸಿಸಲಿಲ್ಲ . ಒಂದು ಸಾವಿರಕ್ಕಿಂತಲೂ ಹೆಚ್ಚು ವರ್ಷ ಸಂದಾಗ ರಂಗಪ್ರವೇಶಿಸಿದ ಅನ್ವೇಷ 
ಕರು ಈ ಭೂಮಿಯಲ್ಲಿಯೇ ವಿಸ್ತರಣೆಯ ಸಾಧ್ಯತೆಯನ್ನು ಪ್ರದರ್ಶಿಸಿದರು. ಅದೇ ವೇಳೆ ಮಾನವೀಯತೆ 
ಮತ್ತು ಪುನರುಜ್ಜಿವನ ಇನ್ನೂ ವಿಸತ ಮತ್ತು ಉದಾತ್ತ ಚಿಂತನ ಧಾಟಿಯನ್ನು ಪ್ರವರ್ತಿಸಿದುವು. 
ಆಗ ಕೊಪರ್ನಿಕಸ್ , ಗೆಲಿಲಿಯೊ ಮತ್ತು ಕೆಪ್ಲರ್‌ ಗೈದ ಆವಿಷ್ಕಾರಗಳು ವಿಜ್ಞಾನಕ್ಕೆ ನೂತನ ಚೇತನ 
ನನ್ನು ಆವಾಹಿಸಿದುವು. ಇದು ವರ್ತಮಾನ ಯುಗದ ತನಕವೂ ಮುಂದುವರಿದುಕೊಂಡುಬಂದಿದೆ. 
ಇನ್ನೂ ದೀರ್ಘಕಾಲಪರ್ಯಂತ ಇದು ಹೀಗೆಯೇ ಸಾಗುವುದೇ ಅಥವಾ ಕುತೂಹಲ ತೀರ ಬೆರೆ 
ದಿಶೆಗಳಲ್ಲಿ ಹರಿಯುವ ಹೊಸತೊಂದು ಯುಗಕ್ಕೆ ಎಡೆಹಾಸಿಕೊಡುವುದೇ ಹೇಳಲಾರೆವು. 
- ಇತಿಹಾಸವನ್ನು ಈ ತೆರನಾಗಿ ಅವಲೋಕಿಸಿದಾಗ ಸಮಸ್ಯೆಗಳ ಆಯ್ಕೆಯಲ್ಲಿ ನಮಗಿರುವ ತೋರ್ಕೆ 
ಸ್ವಾತಂತ್ರ್ಯ ಕೂಡ ಅತ್ಯಲ್ಪವೆಂದು ವೇದ್ಯವಾಗುತ್ತದೆ. ನಾವು ಐತಿಹಾಸಿಕ ಪ್ರಕ್ರಿಯೆಯೊಂದಿಗೆ 
ಬಂಧಿತರಾಗಿದ್ದೇವೆ. ನಮ್ಮ ಬದುಕು ಇದರ ಒಂದು ಅಂಶ ಅಂದಮೇಲೆ ನಮಗಿರುವ ಆಯ್ಕೆಯ 
ಸ್ವಾತಂತ್ರ್ಯ ನಮ್ಮ ಕಾಲದಲ್ಲಿ ಸಂಭವಿಸುವ ಅಭಿವರ್ಧನೆಗೆ ದೇಣಿಗೆ ಸಲ್ಲಿಸುತ್ತ ಅಥವಾ ಸಲ್ಲಿಸದಿರುತ್ತದೆ 
ಅದರಲ್ಲಿ ಭಾಗಿಗಳಾಗುವೆನೇ ಅಥವಾ ಆಗುವದಿಲ್ಲವೇ ಎನ್ನುವದನ್ನು ನಿರ್ಧರಿಸುವಷ್ಟರಮಟ್ಟಿಗೆ 
ಮಾತ್ರ ಇದೆಯೆಂದು ತೋರುತ್ತದೆ. ಇಂಥ ಒಂದು ಅನುಕೂಲತೆ ಇಲ್ಲವಾದಲ್ಲಿ ನಮ್ಮ ಕ್ರಿಯಾ 
ಶೀಲತೆ ಪ್ರಾಯಶಃ ಉಡುಗಿಹೋದೀತು. 
* ಉದಾಹರಣೆಗೆ ಐನ್‌ಸ್ಟೈನ್ ಏನಾದರೂ 12ನೆಯ ಶತಮಾನದಲ್ಲಿ ಬಾಳಿದ್ದರೆ ಅವರಿಗೆ ಸಮರ್ಥ 
ವಿಜ್ಞಾನಿ ಆಗಲು ಇರುತ್ತಿದ್ದ ಅವಕಾಶ ಅತ್ಯಲ್ಪ , ಇತಿಹಾಸದ ಫಲವಂತ ಅವಧಿಯ ಒಳಗೆ ಕೂಡ 
ಒಬ್ಬ ವಿಜ್ಞಾನಿಗೆ ತನಗೆ ಬೇಕಾದ ಸಮಸ್ಯೆಗಳನ್ನು ಹೆಕ್ಕುವುದರಲ್ಲಿ ಹೆಚ್ಚಿನ ಅವಕಾಶವಿರುವದಿಲ್ಲ. 
ತದ್ವಿರುದ್ಧವಾಗಿ, ಸಮಸ್ಯೆಗಳ ಬಾಹುಳ್ಯವೇ ಆ ಯುಗದ ಲಕ್ಷಣವಾಗಿದ್ದು ಆತ ತನ್ನ ಹಾದಿಯಲ್ಲಿ 
ಎದುರಾಗುವುದನ್ನು ಸ್ವೀಕರಿಸಬೆ ಕೇ ವಿನಾ ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಸುವುದು ಸಾಧ್ಯವಾಗದು. 
- ವಿಜ್ಞಾನದಲ್ಲಿಯೂ ಕಲೆಯಲ್ಲಿಯೂ ಈ ಹೇಳಿಕೆ ನಿಜವೆಂದು ತೋರುತ್ತದೆ. 15ನೆಯ ಶತಮಾನ 
ದಲ್ಲಿ ನೆದರ್ಲೆಂಡ್ಡಿನ ವರ್ಣಚಿತ್ರಕಾರರು ವ್ಯಕ್ತಿಗಳನ್ನು ಸಮಾಜದ ಕ್ರಿಯಾಶೀಲ ಸದಸ್ಯರಾಗಿ 
ಚಿತ್ರಿಸುವ ಸಾಧ್ಯತೆಯನ್ನು ಆವಿಸ್ಮರಿಸಿದರು. ಇದರಿಂದ ಆಕರ್ಷಿತರಾದ ಅನೇಕ ಪ್ರತಿಭಾನ್ವಿತರು ಈ 
ಸಮಸ್ಯೆಗೆ ಪರಿಹಾರ ಅನ್ವೇಷಿಸುವುದರಲ್ಲಿ ಸ್ಪರ್ಧೆಗಿಳಿದರು, 18ನೆಯ ಶತಮಾನದಲ್ಲಿ ಹೈಡನ್ ಎಂಬಾತ 
ಸಮಕಾಲೀನ ಸಾಹಿತ್ಯವಾದ ರೂಸೋವಿನ ಕೃತಿಯಲ್ಲಿಯೂ ಗೋಥೆ ಯ ವರ್ತ‌್ರನಲ್ಲಿಯೂ ಪ್ರಕಾಶಿತ 
ವಾದ ಭಾವಗಳನ್ನು ತನ್ನ ತಂತ್ರಿ ಚತುಷ್ಕಗಳಲ್ಲಿ ಅಭಿವ್ಯಕ್ತಿಸಲು ಪ್ರಯತ್ನಿಸಿದ. ಮುಂದೆ ತರುಣ 
ಪೀಳಿಗೆಯ ಸಂಗೀತವಿದರಾದ ಮೊರಾರ್ಟ್, ಬೆಟೋವನ್ ಮತ್ತು ಶೂಬರ್ಟ್ ಈ ಸಮಸ್ಯಾ 
ಸರಿಹಾರದಲ್ಲಿ ಭಾಗಿಗಳಾಗಲು ವಿಯನ್ನಾದಲ್ಲಿ ಕಲೆತರು, 

ನಮ್ಮ ಶತಮಾನದಲ್ಲಿ ಆಗಿರುವ ಭೌತವಿಜ್ಞಾನದ ಅಭಿವರ್ಧನೆಯನ್ನು ಗಮನಿಸಿದ ನೀಲ್ಸ್ 
ಬೋರ್ ಅವರಿಗೆ ಅಲ್ಪ ಕಿರಣಗಳ ಬಗ್ಗೆ ಲಾರ್ಡ್ ರುದರ್ಫಡ್್ರ ಮಾಡಿದ ಪ್ರಯೋಗಗಳು, ಮ್ಯಾಕ್ಸ್ 
ಪ್ಲಾಂಕ್ ಆವಿಷ್ಕರಿಸಿದ ವಿಕಿರಣ ಸಿದ್ದಾಂತ ಮತ್ತು ರಸಾಯನವಿಜ್ಞಾನದಲ್ಲಿಯ ಸಿದ್ದ ಸಂಗತಿಗಳು 
ಇಷ್ಟನ್ನು ಪರಮಾಣುವಿನ ಒಂದು ಸಿದ್ಧಾಂತದಲ್ಲಿ ಸಂಯೋಗಿಸಬಹುದೆಂಬ ಭಾವನೆ ಸ್ಪುರಿಸಿತು. 
ತದನಂತರದ ವರ್ಷಗಳಲ್ಲಿ ಬಹುಮಂದಿ ತರುಣ ಭೌತವಿಜ್ಞಾನಿಗಳು ಈ ಸಮಸ್ಯಾ ಪರಿಹಾರದಲ್ಲಿ ಭಾಗಿ 
ಗಳಾಗಲು ಕೂಪನ್ ಹೇಗನ್ನಿಗೆ ತೆರಳಿದರು. ಹೀಗೆ ಸಮಸ್ಯೆಗಳ ಆಯ್ಕೆಯಲ್ಲಿ ಪರಂಪರೆ, ಅಂದರೆ ಐತಿ 
ಹಾಸಿಕ ಅಭಿವರ್ಧನೆಗಳ ಸಮುಚ್ಚಯ , ಸಾರಭೂತಪಾತ್ರ ನಿರ್ವಹಿಸುವುದೆಂಬ ಸಂಗತಿ ನಿರ್ವಿವಾದ, 

ಕೆಲವು ಸಂದರ್ಭಗಳಲ್ಲಿ ಇದು ನಿಷೇಧಾತ್ಮಕ ಅರ್ಥದಲ್ಲಿಯೂ ನಿಜವಾಗುವುದುಂಟು. ಪರಂಪರೆ 
ಒದಗಿಸುವ ವಿಷಯಗಳು ಪೂರ್ತಿ ಮುಗಿದುಹೋಗಿ ಪ್ರತಿಭಾನ್ವಿತ ವ್ಯಕ್ತಿಗಳು ತಮ್ಮ ಸೃಜನಶೀಲತೆಗೆ 
ಅವಕಾಶಗಳನ್ನೇ ಕಾಣದೆ ಈ ಕ್ಷೇತ್ರದಿಂದ ವಿಮುಖರಾಗುವುದು ವಿರಳವಲ್ಲ. ತಾಮಸ್ ಆಲ್ವಿನಾಸನ 


78 0 ರುಜುವಾತು 


ಅನಂತರದ ದಿನಗಳಲ್ಲಿ ತಾರ್ಕಿಕ ತತ್ತ್ವಶಾಸ್ತ್ರದ ಮತಧಾರ್ಮಿಕ ಮತ್ತು ತತ್ತ್ವಶಾಸ್ತ್ರೀಯ ಸಮಸ್ಯೆ 
ಗಳಿಂದ ರೇಜಿಗೆಗೊಂಡ ತತ್ತ್ವಶಾಸ್ತ್ರಜ್ಞರು ಮಾನವೀಯತೆಯ ದೃಷ್ಟಿ ಹರಿಸಿದರು. ನಮ್ಮ ಕಾಲದಲ್ಲಿ 
ಕಲೆಯ ಪಾರಂಪರಿಕ ವಿಷಯಗಳು ಬರಿದಾಗಿವೆಯೆಂದು ತೋರುತ್ತದೆ. ಉದಾಹರಣೆಗೆ ಇದೇ 
1972ರಲ್ಲಿ ಕಾಸೆಲ್ ಎಂಬಲ್ಲಿ ಜರಗಿದ ಜರ್ಮನಿಯ ಅತ್ಯಂತ ಜನಪ್ರಿಯ ಕಲಾಪ್ರದರ್ಶಗಗಳ ಪೈಕಿ 
ಒಂದಾದ ಆಧುನಿಕ ಕಲಾಪ್ರದರ್ಶನ ' ಡಿಯಾಕ್ಯುಮೆಂಟ' ಎಂಬುದು ಕಲಾಪ್ರಚಾರಕೇಂದ್ರವಾಗಿರದೆ 
ರಾಜಕೀಯ ಪ್ರಚಾರಕೇಂದ್ರವಾಗಿತ್ತು , ' ತರುಣ ಕಲಾವಿದರು ಆ ಪ್ರದರ್ಶನಾಲಯದ ಹೊರಭಾಗ 
ದಲ್ಲಿ “ ಕಲೆ ಅನಗತ್ಯ ” ಎಂಬ ಭಾರೀ ಭಿತ್ತಿಪತ್ರ ಹಚ್ಚಿದ್ದರು. 
- ಇದೇ ರೀತಿ ವಿಜ್ಞಾನ ಮತ್ತು ತಂತ್ರವಿದ್ಯೆಯಲ್ಲಿಯ ವಿಷಯಗಳು ಕೂಡ ಕೆಲವು ಕಾಲಾನಂತರ 
ಬರಿದಾಗಿ ತರುಣ ಪೀಳಿಗೆಯ ಜನ ನನ್ನು ತರ್ಕಭೂಯಿಷ್ಠ ಮತ್ತು ವ್ಯವಹಾರನಿಷ್ಠ ನಿಲವುಗಳಿಂದ 
ರೇಜಿಗೆಗೊಂಡು ತಮ್ಮ ಆಸಕ್ತಿಯನ್ನು ಪೂರ್ತಿ ಬೇರೆಯೇ ಆದ ಒಂದು ಚಟುವಟಿಕೆಯತ್ತ ಹೊರಳಿಸುವ 
ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಇದು ಹೇಗೂ ಇರಲಿ, ಶುದ್ಧ ಮತ್ತು ಅನ್ವಿತ ವಿಜ್ಞಾನ 
ಎರಡರಲ್ಲಿಯೂ ಹಲವಾರು ಸಮಸ್ಯೆಗಳು ಇಂದಿಗೂ ಉಳಿದಿವೆ. ಅವನ್ನು ಸೃಷ್ಟಿಸಲು ಯಾವ 
ಪ್ರಯತ್ನವೂ ಬೇಕಿಲ್ಲ. ಅಧ್ಯಾಪಕರಿಂದ ವಿದ್ಯಾರ್ಥಿಗಳಿಗೆ ಅವು ಅನೂಚಾನವಾಗಿ ವರ್ಗಾಯಿಸಲ್ಪಡು 
ವುದು ಹೇಗೂ ಇದ್ದು ದೇ .. 

ವಿಜ್ಞಾನದ ಇಲ್ಲವೇ ಕಲೆಯ ಅಭಿವರ್ಧನೆಯಲ್ಲಿ ವೈಯಕ್ತಿಕ ಸಂಬಂಧಗಳ ಗಮನಾರ್ಹ ಪಾತ್ರ 
ವನ್ನು ಒತ್ತಿ ಹೇಳುವುದು ಬಲು ಮುಖ್ಯ . ಅದು ಅಧ್ಯಾಪಕ -ವಿದ್ಯಾರ್ಥಿ ಸಂಬಂಧವೊಂದೇ ಆಗಿರ 
ಬೇಕಾಗಿಲ್ಲ. ಒಂದೇ ಗುರಿಯ ಸಾಧನೆಗೋಸ್ಕರ ದುಡಿಯುತ್ತಿರುವ ವ್ಯಕ್ತಿಗಳ ನಡುವಿನ ವೈಯಕ್ತಿಕ 
ಸ್ನೇಹ ಅಥವಾ ಗೌರವ ಕೂಡ ಆಗಿರಬಹುದು. ಪ್ರಾಯಶಃ ಪರಂಪರೆಯ ಅತ್ಯಂತ ದಕವಾಹನ ಇದೇ . 
ಪರಂಪರೆಯ ಈ ಮಾದರಿಗೆಕೊಡಬಹುದಾದ ಹಲವಾರು ಉದಾಹರಣೆಗಳ ಪೈಕಿ ಪ್ರಸಕ್ತ ಶತಮಾನದ 
ಪ್ರಥಮಾರ್ಧದಲ್ಲಿ ಭೌತವಿಜ್ಞಾನದ ಚರಿತ್ರೆಯನ್ನು ರೂಪಿಸಿದ ಕೆಲವೊಂದು ವೈಯಕ್ತಿಕ ಸ್ನೇಹ 
ಸಂಬಂಧಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಬಯಸುತ್ತೇನೆ. 
- ಐನ್‌ಸ್ಟೈನ್ ಮತ್ತು ಸ್ಟಾಂಕ್ ಪರಸ್ಪರ ವಿಶ್ವಾಸ ಗೌರವ ಬಂಧಿತರಾಗಿದ್ದರು. ಎ. ಜೆ, ಸೋಮರ್ 
ಫೆಲ್ಸ್ ಜೊತೆ ಐನ್‌ಸ್ಟೈನ್ ಸಾಪೇಕ್ಷತಾ ಮತ್ತು ಶಕಲ ಸಿದ್ಧಾಂತಗಳ ಕುರಿತು ಪತ್ರವ್ಯವಹಾರ 
ಗೈದರು, ಶಕಲ ಸಿದ್ದಾಂತದ ಸಂಖ್ಯಾಕಲನಾತ್ಮಕ ವ್ಯಾಖ್ಯಾನ ಕುರಿತಂತೆ ಐನ್‌ಸ್ಟೈನರು ಮಾಕ್ಸ್ 
ಬಾರ್ನರ ಜೊತೆ ಎಂದೂ ಸಹಮತರಾಗಲಿಲ್ಲ. ಆದರೆ ಅವರಿಬ್ಬರೂ ಸಮಸ್ಯೆ ಹಿತರಾಗಿದ್ದರು. 
ನಿಲ್ಫ್ ಬೋರ್ ಜೊತೆ ಐನ್ಸ್ಟೈನ್ ಅನಿಶ್ಚಿತತೆಯ ತತ್ತ್ವಶಾಸ್ತ್ರೀಯ ನಿಬಂಧಿತಗಳ ಬಗ್ಗೆ ಚರ್ಚೆ 
ಮಾಡಿದರು. ಸಾಪೇಕ್ಷತಾ ಮತ್ತು ಶಕಲ ಸಿದ್ಧಾಂತಗಳು ಒಗೆದ ಆ ಪರಮ ಕಠಿನ ಸಮಸ್ಯೆಗಳ 
ಬಗೆಗಿನ ವೈಜ್ಞಾನಿಕ ವಿಶ್ಲೇಷಣೆಯ ಅಧಿಕಾಂಶ ರೂಪುಗೊಂಡದ್ದು ವಾಸ್ತವವಾಗಿ ಸಂಶೋಧನೆಯ 
ಮುಂಚೂಣಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದ ವ್ಯಕ್ತಿಗಳ ನಡುವಿನ ಅಭಿಪ್ರಾಯವಿನಿಮಯಗಳಲ್ಲಿ . 
- ಮೂನಿಕ್ಕಿನಲ್ಲಿಯ ಸೊಮರ್‌ ಫೆಲ್ಸ್ ವಿದ್ಯಾಕೇಂದ್ರ 1920ರ ದಶಕದ ಮೊದಲ ದಿನಗಳಲ್ಲಿ ಒಂದು 
ಸಂಶೋಧನ ಕೇಂದ್ರವಾಗಿತ್ತು . ವೂಲ್ಫ್ಗಾಂಗ್ ಪಾಲಿ , ಗ್ರೆಗರ್ ವೆಂಟ್ಟರ್‌ , ಆಟೋ ಲ್ಯಾಪೊರ್ಟ್, 
ಡಬ್ಬು , ಲೆನ್ಸ್ ಮತ್ತು ಇತರ ಅನೇಕರು ಆ ಕೇಂದ್ರಕ್ಕೆ ಸೇರಿದವರಾಗಿದ್ದರು. ಅಲ್ಲಿ ನಾವು ಈಚೆಗಿನ 
ಪ್ರಯೋಗಗಳನ್ನು ವ್ಯಾಖ್ಯಾನಿಸುತ್ತಿದ್ದಾಗ ಎದುರಾಗುತ್ತಿದ್ದ ತೊಡಕುಗಳನ್ನೂ ವಿರೋಧಾಭಾಸ 
ಗಳನ್ನೂ ಹೆಚ್ಚು ಕಡಿಮೆ ಪ್ರತಿದಿನವೂ ವಿವರಿಸಿದೆವು. ಐನ್‌ಸ್ಟೈನರಿಂದಾಗಲಿ ಬೋರರಿಂದಾಗಲಿ ಒಂದು 
ಪತ್ರ ಬಂತೆಂದರೆ ಸೋಮರ್‌ ಫೆಲ್ ಅದರ ಮುಖ್ಯಾಂಶಗಳನ್ನು ವಿಚಾರಸಂಕೀರ್ಣದಲ್ಲಿ ಓದಿ ಒಡನೆಯೇ 
ಅನಧಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಪ್ರವರ್ತಿಸುತ್ತಿದ್ದರು. ನೀಲ್ಸ್ ಬೋರರಿಗೆ ಲಾರ್ಡ್ ರುದರ್ಫಡ್್ರ, 
ಆಟೊ ಹಾನ್‌ ಮತ್ತು ಲೈಸ್ ಮೈಟ್ನರ್ ಜೊತೆ ನಿಕಟ ಸಹಯೋಗವಿತ್ತು . ಪ್ರಯೋಗ ಮತ್ತು 


ಜನವರಿ- ಮಾರ್ಚ್ 83 0 79 


ಸಿದ್ದಾಂತಗಳ ನಡುವೆ ನಡೆಯುವ ಮಾಹಿತಿಯ ಅನುಸ್ಮತ ವಿನಿಮಯವೇ ಭೌತವಿಜ್ಞಾನದ 
ಪ್ರಗತಿಯ ಕೇಂದ್ರ ಚಟುವಟಿಕೆ ಎಂದು ಅವರು ಭಾವಿಸಿದ್ದರು. ತಮ್ಮ ದಿನಗಳಲ್ಲಿ ನೀಲ್ಸ್ 
ಬೋರುಗೆ ಭೌತವಿಜ್ಞಾನದ ಪ್ರಗತಿಯ ಮೇಲೆ ಅತ್ಯಗಾಧ ಪ್ರಭಾವವಿತ್ತು . ಇದರ ಮುಖ್ಯ ಕಾರಣ 
ಅವರು ಸ್ವತಃ ಸೃಷ್ಟಿಸಿದ ವಿಶಿಷ್ಟ ಸಂಶೋಧನ ಪ್ರಬಂಧಗಳ ಮಹತ್ತರ ವಲ್ಯ ಅಲ್ಲ ಬದಲು 
ಅವರು ತಮ್ಮ ಸಹ ರ್ತಿಗಳ ಸಂಗಡ ಶಕ ಸಿದ್ದಾಂತದ ಮೂಲಭೂತ ಸಿಕ್ಕುಗಳನ್ನು ಪುನಃ ಪುನಃ 
ಚರ್ಚಿಸುತ್ತಿದ್ದ ವಿಧಾನ. ಈ ಸಿಕ್ಕುಗಳಿಗೆ ಅಗ್ಗದ ಪರಿಹಾರವಿಲ್ಲವೆಂಬುದು ಅವರಿಗೆ ಸ್ಪಷ್ಟವಾಗಿತ್ತು . 
- ಎರ್ವಿನ್ ಶ್ರೇಡಿಂಗರ್ ತರಂಗಬಲವಿಜ್ಞಾನವನ್ನು ಪ್ರವರ್ತಿಸಿದಾಗ ಅದರಲ್ಲಿ ಬೋರ್ ಶಕಲ 
ಸಿದ್ಧಾಂತದ ಅತಿಮುಖ್ಯ ನೂತನ ಮುಖವನ್ನು ತತ್ ಕ್ಷಣ ಗುರುತಿಸಿದರು. ಆದರೆ ಪರಮಾಣುವಿನ 
ಲ್ಲಿಯ ಎಲೆಕ್ಟ್ರನುಗಳ ಕಕ್ಷೆಗಳನ್ನು ಮೂರುಆಯಾಮಗಳ ದ್ರವ್ಯತರಂಗಗಳಿಂದ ನೇರವಾಗಿ ಪ್ರತಿಷ್ಠಾಪಿಸಿ 
ದಾಗ ನಿಜವಾದ ತೊಡಕುಗಳು ಮಾತ್ರ ಪರಿಹಾರವಾಗಲಿಲ್ಲ . ಅಂದಮೇಲೆ ಸಮಸ್ಯಾ ವಿಶ್ಲೇಷಣೆಗೆ 
ಲಭ್ಯವಿದ್ದ ಏಕೈಕ ಮಾರ್ಗವೆಂದರೆ ಅದರ ಕರ್ತೃವಿನ ಜೊತೆಗಿನ ಸಮಾಲೋಚನೆಯೊಂದೇ , ಶ್ರೇ ಡಿಂಗರ 
ರನ್ನು ಕೂಪನ್ ಹೇಗನ್ನಿಗೆ ಆಹ್ವಾನಿಸಲಾಯಿತು. ಎರಡು ವಾರ ಪರ್ಯಂತ ಅತಿ ತೀವ್ರ ಚರ್ಚೆ ನಡೆ 
ದಾಗ ಶಕಲ ಸಿದ್ದಾಂತದ ವ್ಯಾಖ್ಯಾನದಲ್ಲಿ ತದನಂತರದ ಅಭಿವರ್ಧನೆ, ಬೋರರ ಪೂರಕತಾ ಪರಿಕಲ್ಪನೆ 
ಮತ್ತು ಅನಿಶ್ಚಿತತೆಯ ಸಂಬಂಧ ಇವುಗಳಿಗೆ ಮಾರ್ಗ ಸಿದ್ಧವಾಯಿತು. ಈ ಉದಾಹರಣೆಗಳನ್ನು 
ಇನ್ನೂ ಹೆಚ್ಚು ಲಂಬಿಸಬೇಕಾಗಿಲ್ಲ. ವಿಜ್ಞಾನದ ಪ್ರಗತಿಯಲ್ಲಿಯೂ ಸಮಸ್ಯೆಗಳ ಆಯ್ಕೆಯಲ್ಲಿಯೂ 
ವೈಯಕ್ತಿಕ ಸಂಬಂಧಗಳು ನಿರ್ಣಾಯಕ ಪಾತ್ರ ನಿರ್ವಹಿಸುತ್ತವೆಂಬುದು ಸುಸ್ಪಷ್ಟ , 

ಸಮಸ್ಯೆಗಳನ್ನು ಹೆಕ್ಕುವುದರಲ್ಲಿ ಇತರ ಪ್ರೇರಕಗಳೂ ನೆರವಾಗುತ್ತವೆ. ವಿಜ್ಞಾನದ ಇತಿಹಾಸದಲ್ಲಿ 
ಇವುಗಳ ಪಾತ್ರ ಕಾಣುತ್ತದೆ. ಈ ಪೈಕಿ ಅತ್ಯಂತ ಪರಿಚಿತವಾದದ್ದು ವಿಜ್ಞಾನದ ವ್ಯಾವಹಾರಿಕ 
ಅನ್ವಯಶೀಲತೆ, ಖಗೋಳ ಮತ್ತು ಗಣಿತವಿಜ್ಞಾನಗಳಲ್ಲಿಯ ಜ್ಞಾನ ನೌಕಾಯನ ಮತ್ತು ನೆಲದ 
ಮೋಜಣಿ ಕೆಲಸಗಳಲ್ಲಿ ಉಪಯುಕ್ತವಾಗಿತ್ತೆಂಬ ಕಾರಣದಿಂದ ಈ ಕ್ಷೇತ್ರಗಳ ಬಗ್ಗೆ ಪ್ರಾಚೀನ 
ಯುಗಗಳಲ್ಲಿ ಕುತೂಹಲ ಕುದುರಿತು. 14ನೆಯ ಶತಮಾನದಲ್ಲಿ ಅನ್ವೇಷಕರು ಯೂರೋಪ್ ಮತ್ತು 
ಮೆಡಿಟರೇನಿಯನ್ ಪ್ರದೇಶಗಳಿಂದ ಪಶ್ಚಿಮಾಭಿಮುಖವಾಗಿ ಸಾಗರಯಾನತೊಡಗಿದಾಗ ನೌಕಾಯನ 
ಮುಖ್ಯ ಪಾತ್ರ ನಿರ್ವಹಿಸಿತು, 

ಕೊ ಸರ್ನಿಕಸನ ಭಾವನೆಗಳನ್ನು ಗೆಲಿಲಿಯೊ ಸಮರ್ಥಿಸಿದಾಗ ಈತ, ಆಗ ತಾನೇ ಹೊಸತಾಗಿ 
ಉಸಜ್ಜಿಸಲಾಗಿದ್ದ ದೂರದರ್ಶಕವನ್ನು ಉಪಯೋಗಿಸಿ, ವಿಜ್ಞಾನದ ಪ್ರಗತಿಗೆ ಪ್ರಾಯೋಗಿಕೋಪಕರಣ 
ಸಹಾಯಕವಾಗಬಲ್ಲದೆಂದೂ ಪ್ರಾಯೋಗಿಕೋಪಕರಣಗಳ ಉಪಜ್ಞೆಗೆ ವಿಜ್ಞಾನ ನೆರವಾಗಬಲ್ಲದೆಂದೂ 
ಪ್ರತ್ಯಕ್ಷವಾಗಿ ತೋರಿಸಿದ. ಗೆಲಿಲಿಯೋ ಮತ್ತು ಅವನ ಅನುಯಾಯಿಗಳು ವಿಜ್ಞಾನದ ಪ್ರಾಯೋಗಿಕಾ 
ಸ್ವಯದ ಬಗ್ಗೆ ಗಾಢಾಸಕರಾಗಿದ್ದರು. ಅವರು ಯಾಂತ್ರಿಕ ಸಾಧನೆಗಳನ್ನು ಉದಾಹರಣೆಗೆ 
ಯಾಂತ್ರಿಕ ಗಡಿಯಾರ - ಅಭ್ಯಸಿಸಿದರು, ದೃಗುಪಕರಣಗಳನ್ನು ಉಪಜ್ಞೆಸಿದರು, ಇತ್ಯಾದಿ. 
- ವಿಜ್ಞಾನವನ್ನು ಪ್ರಾಯೋಗಿಕೋದ್ದೇಶಗಳಿಗೆ ಅನ್ವಯಿಸಬೇಕು, ಮತ್ತು ಈ ಪ್ರಾಯೋಗಿಕಾನ್ವಯ 
ವಿಜ್ಞಾನದ ಫಲಿತಾಂಶಗಳ ಸಾಧುತ್ವದ ಬಗ್ಗೆ ತಪಾಸಣೆ ಆಗಿದ್ದು ಹೂಡಿದ ಪ್ರಯತ್ನಗಳನ್ನು 
ಸಮರ್ಥಿಸಬೇಕು ಎಂಬ ತಿಳಿವಳಿಕೆ ಹಲವಾರು ಪೀಳಿಗೆಗಳ ಚಟುವಟಿಕೆಗಳಿಗೆ ಮಾರ್ಗದರ್ಶನಮಾಡುತ್ತ 
ವಿಜ್ಞಾನದಲ್ಲಿ ಒಂದ ಪರಂಪರೆಯನ್ನೇ ನೇಯ್ದಿದೆ. ಪ್ರಸಕ್ತ ಶತಮಾನದ ಪ್ರಥಮಾರ್ಧದಲ್ಲಿ ಕ್ರಿಯಾ 
ಶೀಲರಾಗಿದ್ದ ಪರಮಾಣುವಿಜ್ಞಾನಿಗಳು ಪರಮಾಣವಿಕ ಭೌತವಿಜ್ಞಾನದ ಪ್ರಾಯೋಗಿಕಾನ್ವಯ 
ಗಳಿಗಾಗಿ ದೃಷ್ಟಿ ಹಾಯಿಸಿದಾಗ ಹಳೆಯ ಈ ತಲೆನೊರೆಯನ್ನು ಅನುಸುಸಿದರು. ಆದರೆ ಮೊದಲ 
ಪ್ರಾಯೋಗಿಕಾನ್ವಯವಾದದ್ದು ರಣರಂಗದಲ್ಲಿ ಎಂಬುದು ದುರ್ದೈವ. ಇದು ಅವರಿಗೆ ತಿವ್ಯನಿರಾಶೆ 
ತಂದಿತು. ಇಂತಿದ್ದರೂ ರಾಸಾಯನಿಕ ಧಾತುಗಳನ್ನು ಈಗ ಅಧಿಕ ಮೊತ್ತಗಳಲ್ಲಿ ಇತರ ಧಾತುಗಳಾಗಿ 
80 0 ರುಜುವಾತು 


ದ್ರವ್ಯಾಂತರಿಸಬಹುದೆಂಬ ಸಂಗತಿ ವಿಜ್ಞಾನದ ಸ್ಪಷ್ಟ ವಿಜಯವೆಂದು ನ್ಯಾಯವಾಗಿಯೇ 
ಸುಗಣಿಸಲಾಗಿದೆ, 

ವಿಜ್ಞಾನಿಗೆ ಪ್ರಾಯೋಗಿಕಾನ್ವಯದಲ್ಲಿರುವ ಆಸಕ್ತಿ ಆರ್ಥಿಕ ಸಂಪತ್ತು ಗಳಿಸುವ ಕುದ್ರ ಅಭಿಲಾಷೆ 
ಯಿಂದ ಪ್ರೇರಿತವಾದದ್ದೆಂದು ಅನೇಕ ಸಲ ತಪ್ಪು ತಿಳಿಯುವುದುಂಟು. ಇಂಥ ಒಂದು ಪ್ರೇರಣೆಯ 
ಪಾತ್ರವನ್ನು ಅಲ್ಲಗಳೆಯುವಂತಿಲ್ಲ, ನಿಜ . ಆದರೆ ಇದು ವ್ಯಕ್ತಿಗತ ಗುಣ. ಈ ಉದ್ದೇಶವನ್ನು 
ಉತ್ಪಕ್ಷಿಸಬೇಕಾಗಿಲ್ಲ. ಪ್ರಾಯೋಗಿಕಾನ್ವಯ ಕುರಿತಂತೆ ಯೋಗ್ಯ ವಿಜ್ಞಾನಿಯನ್ನು ಸಂಮೋಹ 
ಗೊಳಿಸುವ ಬೇರೆಯೇ ಒಂದು ಇನ್ನೂ ಪ್ರಬಲತರ ಪ್ರೇರಣೆ ಉಂಟು : ತಾನು ನಿಸರ್ಗವನ್ನು 
ಸರಿಯಾಗಿ ಅರ್ಥವಿಸಿರುವೆನೇ ಎನ್ನುವುದನ್ನು ದೃಢಪಡಿಸಿಕೊಳ್ಳುವುದು, ... 

ಯುದ್ಧ ಮುಗಿದಮೆ ಲಿನ ಒಂದು ದಿನ ಎನಿಕೊ ಫರ್ಮಿಯವರೊಂದಿಗೆ ನಡೆದ ಸಂಭಾಷಣೆ 
ನೆನಪಿನಲ್ಲಿದೆ. ಮೊದಲ ಹೈಡೋಜನ್ ಬಾಂಬಿನ ಪ್ರಾಯೋಗಿಕ ಪರೀಕ್ಷೆ ಪೆಸಿಫಿಕಿನಲ್ಲಿ ನಡೆಯಲು 
ಕೆಲವೇ ದಿನಗಳಿದ್ದು ವು. ಅದರ ಯೋಜನೆಯನ್ನು ಚರ್ಚಿಸಿದೆವು. ಆ ಪ್ರಯೋಗದ ಜೀವವೈಜ್ಞಾನಿಕ 
ಮತ್ತು ರಾಜಕೀಯ ದುಷ್ಪರಿಣಾಮಗಳನ್ನು ಗಮನಿಸಿ ಅದನ್ನು ಕೈಬಿಡುವುದು ಪ್ರಾಯಶಃ ಅಪೇಕ್ಷ 
೪ನೇಯವೆಂದು ಸೂಚಿಸಿದೆ. ಆದರೆ ಇದು ಅಷ್ಟೊಂದು ಸುಂದರ ಪ್ರಯೋಗ! ” ಎಂಬುದಾಗಿ ಫರ್ಮಿ 
ಉತ್ತರಿಸಿದರು. ವಿಜ್ಞಾನದ ಅನ್ವಯಗಳ ಹಿನ್ನೆಲೆಯಲ್ಲಿರುವ ಅತ್ಯಂತ ಪ್ರಬಲ ಪ್ರೇರಣೆ ಬಹುಶಃ 
ಇದೇ : ವಿಜ್ಞಾನಿಗೆ ನಿಷ್ಪಕ್ಷಪಾತ ನ್ಯಾಯಮೂರ್ತಿಯೊಬ್ಬನಿಂದ, ಸಾಕ್ಷಾತ್ ನಿಸರ್ಗದಿಂದಲೇ 
ತಾನು ಅದರ ರಚನೆಯನ್ನು ಸರಿಯಾಗಿ ಅರ್ಥವಿಸಿದ್ದೆ ನೆಂಬುದರ ಸ್ಥಿರೀಕರಣ ಬೇಕಾಗಿದೆ. 
ಅಲ್ಲದೇ ತನ್ನ ಪ್ರಯತ್ನದ ಪರಿಣಾಮವನ್ನು ತಿಳಿಯಬೇಕೆಂಬುದು ಆತನ ಸಹಜ ಬಯಕೆ ಕೂಡ. 
- ಬಿಡಿ ವಿಜ್ಞಾನಿಯೊಬ್ಬನ ಸಂಶೋಧನ ಪಥವನ್ನು ನಿರ್ಧರಿಸುವ ಪ್ರೇರಣೆಗಳು ಯಾವುವು 
ಎಂಬುದನ್ನು ಈ ಮನೋಧರ್ಮದಿಂದ ಸುಲಭವಾಗಿ ಅರಿಯಬಹುದು. ಸಂಶೋಧನ ಪಥ ಸಾಧಾರಣ 
ವಾಗಿ ಕೆಲವೊಂದು ಸೈದ್ಧಾಂತಿಕ ಭಾವನೆಗಳು , ಜ್ಞಾತ ವಿದ್ಯಮಾನಗಳನ್ನು ವ್ಯಾಖ್ಯಾನಿಸಲು 
ಮಂಡಿಸುವ ಊಹೆಗಳು ಅಥವಾ ಹೊಸತನ್ನು ಪತ್ತೆ ಹಚ್ಚಿ ರ್ಯೆನೆಂಬ ಆಶಯ ಇವನ್ನು ಆಧರಿಸಿ 
ನಿಂತಿದೆ. ಆದರೆ ಯಾವ ಭಾವನೆಯನ್ನು ಸ್ವೀಕರಿಸಲಾಗುವುದು ? ತಾರ್ಕಿಕ ಸಾಂಗತ್ಯ ಅಥವಾ 
ಭಾವನಾಸ್ಪಷ್ಟತೆ ಈ ಸ್ವೀಕಾರವನ್ನು ಆಗಗೊಳಿಸದು, ಬದಲು ಆ ಭಾವನೆಯನ್ನು ವಿಸ್ತರಿಸುವುದರಲ್ಲಿ 
ಮತ್ತು ತಾಳೆನೋಡುವುದರಲ್ಲಿ ತಾನು ಭಾಗಿಯಾಗಬಹುದೆಂಬ ಆಶಯ ಆಗಗೊಳಿಸುತ್ತದೆ. ನಾವು 
ಕಾರ್ಯತನ್ಮಯರಾಗಿದ್ದು ನಮ್ಮ ಪ್ರಯತ್ನಗಳಿಂದ ಫಲಪಡೆದೇನೆಂಬ ಬಯಕೆಯೇ ನನ್ನನ್ನು 
ವಿಜ್ಞಾನದ ಮೂಲಕ ಮುನ್ನಡೆಸುವುದಾಗಿದೆ. ಈ ಬಯಕೆ ವಿವಿಧ ಸೈದ್ಧಾಂತಿಕ ಭಾವನೆಗಳ 
ಗುಣಾವಗುಣಗಳನ್ನು ಕುರಿತು ತಾವು ತಳೆಯುವ ತೀರ್ಮಾನಕ್ಕಿಂತಲೂ ತೀವ್ರತರವಾದದ್ದು , 
ಪರಮಾಣುವನ್ನು ಕುರಿತ ಬೋರರ ಸಿದ್ದಾಂತ ಪೂರ್ತಿ ಸಮರ್ಪಕವಾಗಿರಲಾರದೆಂಬ ಸಂಗತಿ ನಮಗೆ 
1920ರ ತರುಣದಲ್ಲಿ ಗೊತ್ತಿದ್ದರೂ ಅದು ಸರಿದಾರಿ ತೋರಿಸುವುದೆಂದು ಭಾವಿಸಿದ್ದೆವು. ಎಂದೇ 
ಅದರಿಂದ ತಾರ್ಕಿಕ ಅಸಾಂಗತ್ಯವೆಲ್ಲವನ್ನೂ ನಿವಾರಿಸಿ ಆ ಸಿದ್ದಾಂತವನ್ನು ಅಧಿಕ ತೃಪ್ತಿಕರ ಚಿತ್ರದಿಂದ 
ಪುನಃಸ್ಥಾಪಿಸಬಹುದೆಂಬ ಆಶಯ ಹೊಂದಿದ್ದೆವು. 
ವೈಜ್ಞಾನಿಕ ವಿಧಾನದಲ್ಲಿ ಪರಂಪರೆ 


- ವಿಜ್ಞಾನದಲ್ಲಿ ಪರಂಪರೆಯ ಪಾತ್ರ ಸಮಸ್ಯೆಯ ಆಯ್ಕೆಗೆ ಮಾತ್ರ ಸೀಮಿತವಾಗಿಲ್ಲ. ವೈಜ್ಞಾನಿಕ 
ಪ್ರಕ್ರಿಯೆಯ ಆಳವಾದ ಪದರಗಳಲ್ಲಿಯೂ ಅದು ತನ್ನ ಪೂರ್ಣ ಪ್ರಭಾವ ಬೀರುತ್ತದೆ. ಆದರೆ ಅಲ್ಲಿ 
ಇದು ಅಷ್ಟು ಸುಲಭಗೋಚರವಲ್ಲ . ಈ ಸಂದರ್ಭದಲ್ಲಿ ಎಲ್ಲಕ್ಕಿಂತಲೂ ಮೊದಲು ವೈಜ್ಞಾನಿಕ ವಿಧಾನ 
ವನ್ನು ಹೆಸರಿಸಬೇಕು. ಪ್ರಸಕ್ತ ಶತಮಾನದ ವೈಜ್ಞಾನಿಕ ಕಾರ್ಯಕಲಾಪಗಳಲ್ಲಿ ಇಂದಿಗೂ ನಾವು 

ಜನವರಿ - ಮಾರ್ಚ್ 83 0 81 


16ನೆಯ ಮತ್ತು 17ನೆಯ ಶತಮಾನಗಳಲ್ಲಿ ಕೊಪರ್ನಿಕಸ್ , ಗೆಲಿಲಿಯೊ ಮತ್ತು ಇವರ ಉತ್ತರಾಧಿ 
ಕಾರಿಗಳು ಆವಿಷ್ಕರಿಸಿ ಅಭಿವರ್ಧಿಸಿದ ವಿಧಾನವನ್ನೇ ಸಾರತಃ ಅನುಸರಿಸುತ್ತಿದ್ದೇವೆ. ಈ ವಿಧಾನ 
ನನ್ನು ತತ್ತೂರ್ವದ ಶತಮಾನಗಳ ಊಹಾಜನ್ಯ ವಿಜ್ಞಾನಕ್ಕೆ ವೈ ದೃಶ್ಯವಾಗಿ ಅನುಭವಜನ್ಯ ವಿಜ್ಞಾನ 
ವೆಂದು ಹೆಸುರಿಸಿ ಕೆಲವೇಳೆ ತಪ್ಪಾಗಿ ಅರ್ಥವಿಸುವುದುಂಟು. ವಾಸ್ತವವಾಗಿ ಗೆಲಿಲಿಯೊ , ಆತನ ಕಾಲದ 
ಅರಿಸ್ಟಾಟಲ್ ಆಧಾರಿತ ಪಾರಂಪರಿಕ ವಿಜ್ಞಾನದಿಂದ ವಿಮುಖನಾಗಿ, ಪ್ಲಾಟೋವಿನ ತತ್ತ್ವಶಾಸ್ತ್ರೀಯ 
ಭಾವನೆಗಳನ್ನು ಸ್ವೀಕರಿಸಿದ, ಮತ್ತು ಅರಿಸ್ಟಾಟಲನ ವಿವರಣಾತ್ಮಕ ವಿಜ್ಞಾನವನ್ನು ಸ್ಥಾಟೋವಿನ 
ರಚನಾತ್ಮಕ ವಿಜ್ಞಾನದಿಂದ ವಿಸ್ತಾಪಿಸಿದ, ಅನುಭವದ ಪರವಾಗಿ ಗೆಲಿಲಿಯೊ ಪ್ರತಿಪಾದಿಸಿದಾಗ 
ಅದು ಗಣಿತೀಯ ಕಟ್ಟು ಪಾಡುಗಳಿಂದ ಸ್ಪುಟಗೊಳಿಸಲ್ಪಟ್ಟ ಅನುಭವ ಎಂಬುದು ಅವನ ಅರ್ಥ . 
ತತ್ ಕ್ಷಣದ ಅನುಭವದಿಂದ ದೂರಸರಿದು ಅದನ್ನು ಆದರ್ಶೀಕರಿಸಿದಾಗ ವಿದ್ಯಮಾನಗಳಲ್ಲಿ ಅಂತರ್ಗತ 
ನಾಗಿರುವ ಗಣಿತೀಯ ಸಂರಚನೆಗಳನ್ನು ಕಾಣಬಹುದು, ಮತ್ತು ತನ್ಮೂಲಕ ಹೊಸತಾದ ತಿಳಿವಳಿಕೆಗೆ 
ಆಧಾರವಾದ ಹೊಸ ಸರಳತೆಯನ್ನು ಗಳಿಸಬಹುದು ಎಂಬುದಾಗಿ ಕೊಪರ್ನಿಕಸ್ ಮತ್ತು ಗೆಲಿಲಿಯೊ 
ಭಾವಿಸಿವರು . 

ಹಗುರ ವಸ್ತು ಭಾರ ವಸ್ತುವಿಗಿಂತ ಕಡಿಮೆ ವೇಗದಿಂದ ಬೀಳುವುದೆಂದು ಅರಿಸ್ಟಾಟಲ್ 
ಸರಿಯಾಗಿಯೇ ಹೇಳಿದ್ದ . ಎಲ್ಲ ವಸ್ತುಗಳೂ ಶೂನ್ಯಾಕಾಶದಲ್ಲಿ ಒಂದೇ ವೇಗದಿಂದ ಬೀಳುತ್ತವೆಂದೂ 
ಈ ಸತನವನ್ನು ಸರಳ ಗಣಿತ ನಿಯಮಗಳಿಂದ ವಿವರಿಸಬಹುದೆಂದೂ ಗೆಲಿಲಿಯೊ ಸಾಧಿಸಿದ, ಶೂನ್ಯಾ 
ಕಾಶದಲ್ಲಿಯ ಸತನವನ್ನು ಆತನ ಕಾಲದಲ್ಲಿ ನಿಖರವಾಗಿ ಗಮನಿಸುವುದು ಸಾಧ್ಯವಿರಲಿಲ್ಲ. ಆದರೂ 
ಈ ವಾದ ನೂತನ ಪ್ರಯೋಗಗಳನ್ನು ಸೂಚಿಸಿತು . ಕಣ್ಣಿಗೆ ಕಾಣುವುದನ್ನು ವಿವರಿಸುವುದು ಹೊಸ 
ವಿಧಾನದ ಉದ್ದೇಶವಾಗಿರಲಿಲ್ಲ . ಬದಲು ಸಾಮಾನ್ಯವಾಗಿ ಕಣ್ಣಿಗೆ ಕಾಣದ ವಿದ್ಯಮಾನಗಳ 
ಉತ್ಪಾದನೆ, ತದನುಗುಣವಾದ ಪ್ರಯೋಗಗಳ ಆಲೇಖ್ಯ ಮತ್ತು ಗಣಿತಸಿದ್ದಾಂತಾನುಸಾರ ಅವುಗಳ 
ಗಣನೆ ಅದರ ಉದ್ದೇಶವಾಗಿತ್ತು , 

ಆದ್ದರಿಂದ ಹೊಸ ವಿಧಾನ ಕುರಿತಂತೆ ಎರಡು ಲಕ್ಷಣಗಳು ಅಗತ್ಯ : 1 ಅನುಭವವನ್ನು 
ಆದರ್ಶೀಕರಿಸುವ ಹಾಗೂ ಪ್ರತ್ಯೇಕಿಸುವ, ಮತ್ತು ತನ್ಮೂಲಕ ವಾಸ್ತವವಾಗಿ ನವವಿದ್ಯಮಾನಗಳನ್ನು 
ಸೃಷ್ಟಿಸುವ ನೂತನ ಮತ್ತು ಅತಿ ನಿಖರ ಪ್ರಯೋಗಗಳನ್ನು ಆಲೇಖಿಸುವ ಪ್ರಯತ್ನ , 2 ನೈಸರ್ಗಿಕ 
ನಿಯಮಗಳೆಂದು ಹೆಸುರುವ ಗಣಿತೀಯ ಕಟ್ಟು ಪಾಡುಗಳ ಜೊತೆ ಈ ವಿದ್ಯಮಾನಗಳ ತುಲನೆ. 
– ವರ್ತಮಾನ ವಿಜ್ಞಾನವನ್ನು ಕುರಿತಂತೆ ಕೂಡ ನಿಜವಾಗಿರುವ ಈ ವಿಧಾನದ ಸಾಧುತ್ವವವನ್ನು 
ಚರ್ಚಿಸುವ ಮೊದಲು ಪ್ರಾಯಶಃ ಒಂದು ಪ್ರಶ್ನೆ ಹಾಕಬೇಕು : ಕೊಪರ್ನಿಕಸ್ , ಗೆಲಿಲಿಯೊ ಮತ್ತು 
ಕೆಸ್ಟರ್ ಇವರನ್ನು ಈ ಹೊಸ ಹಾದಿಗೆ ಒಯ್ದ ಭರವಸೆಯ ಭಾವಕ್ಕೆ ಆಧಾರವೇನು ? ಸಿ, ಎಫ್ . 
ಫಾನ್ ವೈಕರ್ ಎಂಬವರ ಒಂದು ಪ್ರಬಂಧ ಗಮನಿಸಿದ ಬಳಿಕ ನಾನು ಈ ಆಧಾರ ಪ್ರಧಾನ 
ವಾಗಿ ಮತಧಾರ್ಮಿಕವೆಂದು ಹೇಳಬಯಸುತ್ತೇನೆ. ಭಗವಂತನ ದ್ವಿತೀಯ ಗ್ರಂಥವಾದ ನಿಸರ್ಗ 
( ಪ್ರಥಮ ಗ್ರಂಥ ಬೈಬಲ್ ) ಗಣಿತಾಕ್ಷರಗಳಲ್ಲಿ ಲಿಖಿತವಾಗಿದೆಯೆಂದೂ ಇದನ್ನು ಓದಬಯಸುವಾತ 
ಗಣಿತಾಕ್ಷರಮಾಲೆ ಕಲಿಯಬೇಕೆಂದೂ ಗೆಲಿಲಿಯೊ ವಾದಿಸಿದ. ವಿಶ್ವ ಸಾಂಗತ್ಯವನ್ನು ಕುರಿತಂತೆ 
ಕೆಸ್ಥರನ ಕೃತಿಗಳಲ್ಲಿ ಇನ್ನೂ ಸ್ಪಷ್ಟ ನಿಲವು ಕಂಡುಬರುತ್ತದೆ. ಭಗವಂತ ಜಗತ್ತಿನ ಬಗ್ಗೆ ತಾನು 
ತಳೆದಿದ್ದ ಭಾವನೆಗಳ ಪ್ರಕಾರ ಅದನ್ನು ಸೃಷ್ಟಿಸಿದ ಎಂದು ಈತ ಹೇಳಿದ್ದಾನೆ. ಈ ಭಾವನೆಗಳು 
ಪ್ಲಾಟೋ ಭಾವನೆಗಳು ' ಎಂಬುದಾಗಿ ಹೆಸರಿಸಿದವುಗಳ ಶುದ್ಧ ಮೂಲರೂಪಗಳು, ಮಾನವ ಇವನ್ನು 
ಗಣಿತೀಯ ಕಟ್ಟು ಪಾಡುಗಳಾಗಿ ತಿಳಿದು ಅರ್ಥವಿಸಬಲ್ಲ . ಏಕೆಂದರೆ ಮಾನವನನ್ನು ಭಗವಂತ ತನ್ನ 
ಅಧಿಭೌತಿಕ ಪ್ರತಿಬಿಂಬವಾಗಿ ಸೃಷ್ಟಿಸಿದ್ದಾನೆ. ಸೃಷ್ಟಿಯ ದೈವಿಕ ಭಾವನೆಗಳನ್ನು ಕುರಿತ ಚಿಂತನೆಯೇ 
ಭೌತವಿಜ್ಞಾನ ಎಂದೇ ಭೌತವಿಜ್ಞಾನವೆಂದರೆ ಭಗವತೇವೆ. ಇದು ಕೆಪ್ಲರನ ಚಿಂತನೆಯ ಧಾಟಿ, 
82 7 ರುಜುವಾತು 


ಆಧುನಿಕ ಯುಗದ ನಾವು ಭೌತವಿಜ್ಞಾನದ ಈ ಮತಧಾರ್ಮಿಕ ತಳಪಾಯದಿಂದ ಅಥವಾ 
ಸಮರ್ಥನೆಯಿಂದ ಬಲು ದೂರ ಸರಿದಿದ್ದೇವೆ. ಹಾಗಿದ್ದರೂ ಈ ವಿಧಾನ ಅಷ್ಟೊಂದು ಯಶಸ್ವಿ 
ಆಗಿರುವುದರಿಂದ ಈಗಲೂ ಇದನ್ನೇ ಅನುಸರಿಸುತ್ತಿದ್ದೇವೆ. ಪ್ರಯೋಗಗಳನ್ನು ಪುನರಾವರ್ತಿಸಬಲ್ಲ 
ಸಾಧ್ಯತೆಯೇ ಈ ಯಶಸ್ಸಿನ ಮೂಲಾಧಾರ, ಕರಾರುವಾಕ್ಕಾಗಿ ಅವೇ ನಿರ್ಬಂಧಗಳ ಅಡಿಯಲ್ಲಿ 
ಮಾಡಲಾದ ಪ್ರಯೋಗಗಳು ಅವೇ ಫಲಿತಾಂಶಗಳನ್ನು ನೀಡುತ್ತವೆಂದು ನಾವು ಕಲಿತಿರುವುದರಿಂದ 
ಇದನ್ನು ಒಪ್ಪುತ್ತೇವೆ. ಆದರೆ ಇದೇನೂ ಸುಸ್ಪಷ್ಟ ವಿಚಾರವಲ್ಲ. ಘಟನೆಗಳು ನಿಷ್ಕಷ್ಟವಾಗಿ ಕಾರ್ಯ 
ಕಾರಣ ಸರಪಳಿ ನೆರ - ಅಂದರೆ ಕಾರಣ ಮತ್ತು ಪರಿಣಾಮ ಸರಣಿ - ಸಾಗಿದಾಗ ಮಾತ್ರ ಇದು 
ನಿಜವಾಗಬಹುದು. ಹೀಗಾಗಿದೆಯೇ ? ಈ ದಿಶೆಯಲ್ಲಿ ನೂರಾರು ವರ್ಷಗಳ ದೀರ್ಘಾವಧಿಯಲ್ಲಿ 
ಲಭಿಸಿರುವ ಯಶಸ್ಸಿನಿಂದಾಗಿ ಈ ತೆರನಾದ ಕಾರಣತೆಯನ್ನು ವಿಜ್ಞಾನದ ಮೂಲಭೂತತತ್ತ್ವಗಳ ಪೈಕಿ 
ಒಂದೆಂದು ಅಂಗೀಕರಿಸಲಾಗಿದೆ, ಅಷ್ಟೆ . ಈ ಅರ್ಥದಲ್ಲಿ ತೆಗೆದುಕೊಂಡಾಗ ಕಾರಣತೆ ಅನುಭವಜನ್ಯ 
ನಿಯಮವಲ್ಲ , ಬದಲು ನಮ್ಮ ವೈಜ್ಞಾನಿಕ ವಿಭಾಗಕ್ಕೆ ಸೇರಿದುದಾಗಿದೆ ಎಂದು ತತ್ತ್ವಶಾಸ್ತ್ರಜ್ಞ 
ಕಾಂಟ್ ಹೇಳಿದ್ದಾನೆ. 16ನೆಯ ಶತಮಾನದಲ್ಲಿ ಉದ್ಘಾಟಿಸಲ್ಪಟ್ಟು ತದನಂತರದ ದಿನಗಳಲ್ಲಿ 
ವಿಸ್ತರಿಸಲ್ಪಟ್ಟ ವಿಜ್ಞಾನದ ಬಗೆಗೆ ಇದೊಂದು ನಿರ್ಬಂಧ, 
- ವಿಜ್ಞಾನದಲ್ಲಿ ನಾವು ತಳೆದಿರುವ ಈ ನಿಲವಿನ ಒಂದು ಫಲವೆಂದರೆ ನಿಸರ್ಗವನ್ನು ಅದು ನಿಜಕ್ಕೂ 
ಇರುವಂತೆ” ಅಭ್ಯಸಿಸುತ್ತಿದ್ದೇವೆ ಎಂಬುದಾಗಿ ಅಂಗೀಕರಿಸಿರುವುದು, ದೇಶಕಾಲಗಳಲ್ಲಿ ಅಸ್ತಿತ್ವ ಹೊಂದಿ 
ರುವ ಮತ್ತು ಯಾವುದೇ ವ್ಯಕ್ತಿಯಿಂದ ಸ್ವತಂತ್ರವಾಗಿ ತನ್ನ ನೈಸರ್ಗಿಕ ನಿಯಮಗಳನ್ನು ಅನುಸರಿಸುತ್ತಿ 
ರುವ ಒಂದು ವಿಶ್ವವನ್ನು ಕಲ್ಪಿಸಿಕೊಂಡಿದ್ದೇವೆ. ಎಂದೇ ವಿದ್ಯಮಾನಗಳನ್ನು ಗಮನಿಸುವಾಗ ವೀಕ್ಷಕ 
ನಿಂದ ಅವುಗಳಿಗೆ ತಟ್ಟಬಹುದಾದ ಎಲ್ಲ ಪ್ರಭಾವಗಳನ್ನೂ ನಿವಾರಿಸಲು ಅತ್ಯಂತ ಎಚ್ಚರವಹಿಸುತ್ತೇವೆ. 
ನಮ್ಮ ಪ್ರಾಯೋಗಿಕ ಸಲಕರಣೆಗಳ ನೆರವಿನಿಂದ ನೂತನ ವಿದ್ಯಮಾನಗಳನ್ನು ಸೃಷ್ಟಿಸುವಾಗ ನಾವು 
ನಿಜಕ್ಕೂ ಅವನ್ನು ಸೃಷ್ಟಿಸುತ್ತಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು ; ಅಂದರೆ ನಿಸರ್ಗದಲ್ಲಿಯಂತೆ 
ಇಲ್ಲಿಯ ಅವು ನಮ್ಮ ಯಾವ ಹಸ್ತಕ್ಷೇಪವೂ ಇರದೆ ಪದೇ ಪದೇ ಸಂಭವಿಸುತ್ತಿರುವುವೆಂದೂ ಅವನ್ನು 
ಪ್ರತ್ಯೇಕಿಸಿ ಅಭ್ಯಸಿಸಲು ನೆರವಾಗುವಂತೆ ನಮ್ಮ ಸಲಕರಣೆಗಳನ್ನು ರಚಿಸಲಾಗಿದೆಯೆಂದೂ ನಂಬುತ್ತೇವೆ. 
ಇವೆಲ್ಲ ವಿಷಯಗಳಲ್ಲಿ ಇಂದಿಗೂ ನಾವು ಕೊಪರ್ನಿಕಸ್ ಮತ್ತು ಗೆಲಿಲಿಯೋ ಕಾಲದಿಂದ ಹರಿದು 
ಬಂದಿರುವ ಪರಂಪರೆಯನ್ನು ಧೈರ್ಯವಾಗಿ ಅನುಸರಿಸುತ್ತಿದ್ದೇವೆ. ಆದರೆ ಶಕಲ ಸಿದ್ದಾಂತದ ಸುಸರಿ 
ಚಿತ ಜ್ಞಾನಮೀಮಾಂಸೀಯ ತೊಡಕುಗಳನ್ನು ಪರಿಗಣಿಸಿದ ತರುವಾಯ ನಿಜಕ್ಕೂ ಹೀಗೆ ಮಾಡಲು 
ನಮಗಿರುವ ಅಧಿಕಾರವಾದರೂ ಏನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ . ಉದಾಹರಣೆಗೆ ಬೃಹತ್ 
ವೇಗೋತ್ಕರ್ಷಕಗಳಲ್ಲಿ ಪ್ರಾಥಮಿಕ ಕಣಗಳ ನಡುವಿನ ಸಂಘಟ್ಟನೆಗಳನ್ನು ಅಭ್ಯಸಿಸುತ್ತೇವೆ. ಈ 
ವೇಗೋತ್ಕರ್ಷಕಗಳನ್ನು ನಾವು ನಿರ್ಮಿಸಿರದಿದ್ದರೂ ತತ್ಸ ದೃಶ ವಿದ್ಯಮಾನಗಳು ಬ್ರಹ್ಮಾಂಡ ವಿಕಿರಣದ 
ಕಾರಣವಾಗಿ ಆಕಾಶಗಂಗೆಯಲ್ಲಿ( ನಮ್ಮ ಬ್ರಹ್ಮಾಂಡ) ಜರಗಿರುತ್ತಿದ್ದುವುಎಂಬುದಾಗಿಊಹಿಸುತ್ತೇವೆ. 
ಆದರೆ ಬಾಹ್ಯವಲಯಗಳಿಂದ ವಾಯುಮಂಡಲಕ್ಕೆ ಆಗಮಿಸುತ್ತಿರುವವು ಯಾವುವಾಗಿರಬಹುದು. .. 
ತರಂಗಗಳೇ ಕಣಗಳೇ ? ಅವು ಉತ್ಪಾದಿಸುತ್ತಿರುವುದು ಯಾವುವನ್ನಾಗಿರಬಹುದು. ವ್ಯತಿಕರಣ 
ಪ್ರರೂಪಗಳನ್ನೇ ಜಾಡುಗಳನ್ನೇ ? ನಾವು ವೀಕ್ಷಿಸದಿರುವಾಗ ನಿಜಕ್ಕೂ ಘಟಿಸುವುದೇನು ? ಅಲ್ಲದೇ 
ಈ ಸನ್ನಿವೇಶದಲ್ಲಿ ನಿಜಕ್ಕೂ ಅಥವಾ “ ವಾಸ್ತವವಾಗಿಯೂ ' ಪದದ ಅರ್ಥವೇನೆಂಬುದು ನಮಗೆ 
ಗೊತ್ತೇ ? ಇವೆಲ್ಲ ಕಠಿನ ಪ್ರಶ್ನೆ ಗಳು, ಹೀಗೆ ಪರಂಪರೆ ನಮ್ಮನ್ನು ಪೇಚಿಗೆ ಸಿಲುಕಿಸಬಹುದೆಂಬು 
ದನ್ನು ಕಾಣುತ್ತೇವೆ. 
- ನಮ್ಮ ವಿಜ್ಞಾನ ಅನುಭವಜನ್ಯವಾಗಿದೆ, ಮತ್ತು ಪರಿಕಲ್ಪನೆಗಳನ್ನೂ ಗಣಿತೀಯ ಕಟ್ಟು ಪಾಡು 
ಗಳನ್ನೂ ಅನುಭವಜನ್ಯ ದತ್ತಾಂಶಗಳಿಂದ ಆಯುತ್ತೇವೆ ಎಂಬುದು ಸಾಮಾನ್ಯ ನಂಬಿಕೆ, ಇದು 


ಜನವರಿ - ಮಾರ್ಚ್ 


83 0 83 


ಪೂರ್ಣ ಸತ್ಯವಾಗಿದ್ದರೆ, ಯಾವ ರಾಶಿಗಳನ್ನು ನೇರವಾಗಿ ವೀಕ್ಷಿಸುವುದು ಸಾಧ್ಯವೋ ಮತ್ತು 
ಯಾವ ರಾಶಿಗಳ ನೆರವಿನಿಂದ ಮಾತ್ರ ನೈಸರ್ಗಿಕ ನಿಯಮಗಳನ್ನು ರೂಪಿಸುವುದು ಸಾಧ್ಯವೋ ಆ 
ರಾಶಿಗಳನ್ನು ಮಾತ್ರ ನೂತನ ಕ್ಷೇತ್ರವೊಂದರ ಒಳಹೊಗುವಾಗ ಪ್ರವೇಶಗೊಳಿಸಬೇಕಾಗುತ್ತದೆ. 
ಐನ್‌ಸ್ಟೈನ್ ತಮ್ಮ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಕಳೆದ ತಾತ್ವಿಕ ದೃಷ್ಟಿ ಇದೇ ಆಗಿರಬೇಕೆಂದು 
ನಾನು ತರುಣನಾಗಿದ್ದಾಗ ಭಾವಿಸಿದ್ದೆ , ಎಂದೇ ಶಕಲ ಸಿದ್ಧಾಂತದಲ್ಲಿ ಮಾತೃಕೆಗಳನ್ನು ಪ್ರವೇಶ 
ಗೊಳಿಸುತ್ತ ಸದೃಶ ಹೆಜ್ಜೆ ಇಡಲು ಪ್ರಯತ್ನಿಸಿದೆ. ಆದರೆ ಮುಂದೆ ಐನ್‌ಸೈನರನ್ನು ಈ ಬಗ್ಗೆ 
ಕೇಳಿದಾಗ ಅವರೆಂದರು ಇದು ನನ್ನ ತಾತ್ವಿಕ ದೃಷ್ಟಿ ಆಗಿರಬಹುದು. ಆದರೆ ಇದು ಹೇಗೂ 
ಅರ್ಥಶೂನ್ಯ, ವೀಕ್ಷಣೀಯ ರಾಶಿಗಳನ್ನು ಮಾತ್ರ ಒಂದು ಸಿದ್ಧಾಂತದಲ್ಲಿ ಪ್ರವೇಶಗೊಳಿಸುವುದು 
ಸಾಧ್ಯವಾಗದು. ಯಾವುದನ್ನು ವೀಕ್ಷಿಸುವುದು ಸಾಧ್ಯ ಎಂಬುದರ ನಿರ್ಧಾರವಾಗುವುದೇ ಸಿದ್ಧಾಂತ 
ದಿಂದ. ” ನನಗೆ ಆಸಕ್ತಿ ಇರುವ ವಿದ್ಯಮಾನಗಳು ತತ್ಕ್ಷಣದ ವೀಕ್ಷಣೆಯಿಂದಉದಾಹರಣೆಗೆ 
ಛಾಯಾಚಿತ್ರ ಫಲಕದಮೇಲಿನ ಒಂದು ಗೆರೆ ಅಥವಾ ಗುಣಕದಲ್ಲಿಯ ಒಂದು ವಿಸರ್ಜನೆ - ಸಾಗುವಾಗ 
ಸಿದ್ದಾಂತವನ್ನೂ ಸೈದ್ಧಾಂತಿಕ ಪರಿಕಲ್ಪನೆಗಳನ್ನೂ ಉಪಯೋಗಿಸಬೇಕೆಂಬುದು ಅವರ ಈ ಹೇಳಿಕೆಯ 
ಅರ್ಥ, ವೀಕ್ಷಣೆಯ ಅನುಭವಜನ್ಯ ಪ್ರಕ್ರಿಯೆಯನ್ನು ಗಣಿತೀಯ ಕಟ್ಟು ಪಾಡು ಮತ್ತು ಇತರ 
ಸಂಕಲನೆಗಳಿಂದ ಪ್ರತ್ಯೇಕಿಸಲಾರೆವು. ಐನ್‌ಸ್ಟೈನರ ಸಂಶೋಧನ ನಿಬಂಧದ ಉತ್ತರಭಾಗದಲ್ಲಿ 
ಎದ್ದು ಕಾಣುವ ಪ್ರಾತ್ಯಕ್ಷಿಕೆಗಳೆಂದರೆ ಅನಿಶ್ಚಿತತಾ ಸಂಬಂಧಗಳೇ , 

ಶಕಸಿದ್ಧಾಂತದಲ್ಲಿ ತಲೆ ಎತ್ತಿರುವ ಈ ನೂತನ ಸನ್ನಿವೇಶ ವಿಜ್ಞಾನದಲ್ಲಿಯ ಪಾರಂಪರಿಕ 
ವಿಧಾನದ ಸಾಧುತ್ವವನ್ನು ಪ್ರಶ್ನಿಸಿಯೇ ತಿರುವುದೆಂದೇನೂ ಅಲ್ಲ ; ಬದಲು, ಅದು ಅನುಭವದಿಂದ 
ಪರಿಕಲ್ಪನೆಗಳನ್ನೂ ಗಣಿತೀಯ ಕಟ್ಟು ಪಾಡುಗಳನ್ನೂ ನೇರವಾಗಿ ಎತ್ತಿಕೊಳ್ಳಬಹುದೆಂಬ ಅಭಿಗೃಹೀತ 
ವನ್ನು ಮಾತ್ರ ಪ್ರಶ್ನಿಸುತ್ತದೆ. ಶಕಲ ಸಿದ್ಧಾಂತದಲ್ಲಿ ಕಟ್ಟುನಿಟ್ಟು ಕಾರಣತೆಯನ್ನು ಅವಲಂಬಿಸುವುದು 
ಸಾಧ್ಯವಾಗದೆಂಬುದು ನಿಜ , ಆದರೆ ಪ್ರಯೋಗಗಳನ್ನು ಹುವಾರು ಸಲ ಪುನರಾವರ್ತಿಸಿ ಅಂತಿಮ 
ವಾಗಿ ಆ ವೀಕ್ಷಣೆಗಳಿಂದ ಸಂಖ್ಯಾಕಲನಾತ್ಮಕ ವಿತರಣೆಗಳನ್ನು ನಿಗಮಿಸಬಹುದು; ಇಂಥ ಪ್ರಯೋಗ 
ಶ್ರೇಣಿಗಳನ್ನು ಪುನರಾವರ್ತಿಸಿ ಈ ವಿತರಣೆಗಳ ಬಗೆಗಿನ ವಸ್ತುನಿಷ್ಠ ನಿರೂಪಣೆಗಳನ್ನು ಪಡೆಯ 
ಬಹುದು, ಕಣಭೌತವಿಜ್ಞಾನದಲ್ಲಿ ಇದೊಂದು ಶಿಷ್ಟ ವಿಧಾನ. ಇದನ್ನು ಪಾರಂಪರಿಕ ವಿಧಾನದ 
ಸಹಜ ವಿಸ್ತರಣೆ ಎಂದು ಪರಿಭಾವಿಸಬಹುದು. 
- ವೈಜ್ಞಾನಿಕ ವಿಧಾನವನ್ನು ಕುರಿತಂತೆ ನಾವು ಗೆಲಿಲಿಯೋನಕಾಲದಲ್ಲಿ ಉದ್ಘಾಟಿಸಲಾದ ಪರಂಪರೆ 
ಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿರುವಂತೆ ಭಾಸವಾಗುತ್ತದೆ. ಭೌತವಿಜ್ಞಾನ, ರಸಾಯವಿಜ್ಞಾನ, 
ಜೀವವಿಜ್ಞಾನ, ಪರಮಾಣವಿಕ ಮತ್ತು ನ್ಯೂಕ್ಲಿಯರ್ ವಿಜ್ಞಾನ ಎಂದು ಮುಂತಾಗಿ ಅಭಿವರ್ಧನೆ 
ಗೊಂಡ ಹಲವಾರು ಕ್ಷೇತ್ರಗಳು ಇದ್ದಾಗ್ಯೂ ಇವೆಲ್ಲವುಗಳಲ್ಲಿಯೂ ಮೂಲಭೂತ ವಿಧಾನ ಸದಾ ಒಂದೇ . 
ನಿಸರ್ಗದ ವರ್ತನೆಯನ್ನು ವಿವರಿಸುವ ಸಮರ್ಸಕ ನಿರೂಪಣೆ ಪಡೆಯಲು ಇರುವ ಏಕೈಕಸ್ವೀಕಾರಾರ್ಹ 
ವಿಧಾನವೆಂದರೆ ಇದೇ ಎಂದು ಹೆಚ್ಚಿನ ವಿಜ್ಞಾನಿಗಳು ಈ ಅವಧಿಯಲ್ಲಿ ನಂಬಿದ್ದರೆಂದು ಅನ್ನಿಸುತ್ತದೆ, 

ಪೂರ್ತಿ ಬೇರೆಯೇ ಆದ ಹಾದಿ ನೆರ ನಡೆಯಲು ಮಾಡಿದ ಒಂದು ಪ್ರಯತ್ನವನ್ನು ಇಲ್ಲಿ 
ಪ್ರಸ್ತಾವಿಸಬೇಕು. ಜರ್ಮನ್ ಕವಿ ಗೊಥೇ ವಿವರಣಾತ್ಮಕ ವಿಜ್ಞಾನಕ್ಕೆ ಮರಳಲು ಪ್ರಯತ್ನಿಸಿದ. 
ದೃಗ್ಗೋಚರ ನೈಸರ್ಗಿಕ ವಿದ್ಯಮಾನಗಳು ಮಾತ್ರ ಈ ವಿಜ್ಞಾನದ ಆಸಕ್ತಿ , ಕೃತಕ ನೂತನ ಪರಿಣಾಮ 
ಗಳನ್ನು ಉಂಟುಮಾಡುವ ಪ್ರಯೋಗಗಳು ಅಲ್ಲ . ವಿದ್ಯಮಾನಗಳನ್ನು ಅವುಗಳ ವಸ್ತುನಿಷ್ಠ ಪಾರ್ಶ್ವ 
ಮತ್ತು ವ್ಯಕ್ತಿನಿಷ್ಠ ಪಾರ್ಶ್ವ ಎಂಬುದಾಗಿ ವಿಭೇದೀಕುಸುವುದನ್ನು ಆತ ಆಕ್ಷೇಪಿಸಿದ ತಂತ್ರವಿದ್ಯೆಯ 
ಅತಿ ಸಮೃದ್ಧಿಯ ದೆಸೆಯಿಂದ ಸಂಭವಿಸಬಹುದಾದ ನಿಸರ್ಗಹನನದ ಬಗ್ಗೆ ಆತ ಭಯಭೀತನಾಗಿದ್ದ. 
ಸಂಶ್ಲೇಷಿತ ರಸಗೊಬ್ಬರ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳಿಂದ ವಾಯು ಜಲ ಮತ್ತು ನೆಲ ಕಲುಷಿತ 


84 0 ರುಜುವಾತು 


ವಾಗಿರುವ ನಮ್ಮ ಇಂದಿನ ದಿನಗಳಲ್ಲಿ ಅಂದು ಗೊಥೇ ವ್ಯಕ್ತಪಡಿಸಿದ ಭಯ ಆತನ ಸಮಕಾಲಿ ನರಿ 
ಗಿಂತ ಇನ್ನೂ ಚೆನ್ನಾಗಿ ನಮಗೆ ಅರ್ಥವಾಗುತ್ತದೆ. ಆದರೂ ಗೊಥೇಯ ಪ್ರಯತ್ನ ವಿಜ್ಞಾನದ 
ಪಥವನ್ನು ಇನಿತೂ ಪ್ರಭಾವಿಸಲಿಲ್ಲ. ಏಕೆಂದರೆ ಸಾಂಪ್ರದಾಯಿಕ ವಿಧಾನದ ಉಜ್ವಲ ಯಶಸ್ಸು 
ಅತ್ಯದ್ಭುತವಾಗಿತ್ತು . 
ಪರಿಕಲ್ಪನೆಗಳ ರೂಪಣೆಯಲ್ಲಿ ಪರಂಪರೆ 

ಸಮಸ್ಯೆಗಳ ಆಯ್ಕೆಯಲ್ಲಿಯೂ ವೈಜ್ಞಾನಿಕ ವಿಧಾನಗಳಲ್ಲಿಯೂ ಕಂಡುಬರುವ ಪರಂಪರೆಯ 
ಪ್ರಭಾವ ಪ್ರಾಯಶಃ ವಿದ್ಯಮಾನಗಳ ಗ್ರಹಿಕೆಯಲ್ಲಿ ನಾವು ಬಳಸುವ ಪರಿಕಲ್ಪನೆಗಳ ರೂಪಣೆ ಇಲ್ಲವೇ 
ಸಂವಹನತೆಯಲ್ಲಿ ಅತಿ ಬಲಿಷ್ಠವಾಗಿದೆ. ವಿಜ್ಞಾನೇತಿಹಾಸವೆಂಬುದು ಆವಿಷ್ಕಾರ ಮತ್ತು ವೀಕ್ಷಣೆಗಳ 
ಇತಿಹಾಸ ಮಾತ್ರವೇ ಅಲ್ಲ , ಪರಿಕಲ್ಪನೆಗಳ ಇತಿಹಾಸವೂ ಹೌದು. ಆದ್ದರಿಂದ ಕೊಪರ್ನಿಕಸ್" 
ಮತ್ತು ಗೆಲಿಲಿಯೊ ಅನಂತರದ ಅವಧಿಯಲ್ಲಿ ಪರಿಕಲ್ಪನೆಗಳ ಇತಿಹಾಸವನ್ನೂ ಇದರಲ್ಲಿ ಪರಂಪರೆಯ 
ಪಾತ್ರವನ್ನೂ ಇಲ್ಲಿ ಸಂಕ್ಷೇಪವಾಗಿ ಚರ್ಚಿಸಬಯಸುತ್ತೇನೆ. 

ನೂತನ ವಿಜ್ಞಾನ ಖಗೋಳವಿಜ್ಞಾನದಿಂದ ಆರಂಭವಾಯಿತು. ಇದರಲ್ಲಿ ವಿದ್ಯಮಾನಗಳನ್ನು 
ವಿವರಿಸಲು ಬಳಸಿದ ಕಾಯಗಳ ಸ್ಥಾನ ಮತ್ತು ವೇಗ ಸಹಜವಾಗಿ ಮೊದಲ ಪರಿಕಲ್ಪನೆಗಳಾದುವು. 
ನ್ಯೂಟನ್ ತನ್ನ ' ನೈಸರ್ಗಿಕ ತತ್ತ್ವಶಾಸ್ತ್ರದ ಗಣಿತ ತತ್ತ್ವಗಳು' ನಿರೂಪಣೆಯಲ್ಲಿ ರಾಶಿ ಮತ್ತು ಬಲ 
ಎಂಬ ಪರಿಕಲ್ಪನೆಗಳನ್ನು ಸೇರಿಸಿದ, “ ಚಲನಪರಿಮಾಣ ' ವನ್ನೂ - ಇಂದಿನ ಪರಿಭಾಷೆಯಲ್ಲಿ ಇದು 
ಸಂವೇಗ - ಮುಂದೆ ವಿಭವಶಕ್ತಿ ಮತ್ತು ಚಲನಶಕ್ತಿ ಎಂಬ ಪರಿಕಲ್ಪನೆಗಳನ್ನೂ ಆತ ಪ್ರವೇಶಗೊಳಿಸಿ 
ದಾಗ ಬಲವಿಜ್ಞಾನದ ಪರಿಕಲ್ಪನಾತ್ಮಕ ತಳಪಾಯ ಪೂರ್ತಿಗೊಂಡಂತಾಯಿತು. 
- ಒಂದು ಶತಮಾನಕ್ಕಿಂತಲೂ ಹೆಚ್ಚು ಕಾಲ ಈ ಪರಿಕಲ್ಪನೆಗಳು ಒಟ್ಟಾರೆ ನಿಷ್ಠಷ್ಟ ವಿಜ್ಞಾನದ ತಳಹದಿ 
ಯಾಗಿದ್ದು ವು. ಇವುಗಳ ಯಶಸ್ಸು ಅದೆಷ್ಟು ಮನವೊಪ್ಪಿಸುವಂತಿದ್ದಿ ತೆಂದರೆ ವಿದ್ಯಮಾನಗಳು ನೂತನ 
ಪರಿಕಲ್ಪನೆಗಳತ್ತ ಬೊಟ್ಟು ತೋರಿಸಿದಾಗಲೆಲ್ಲ ವಿಜ್ಞಾನಿಗಳು ಪರಂಪರೆಯನ್ನು ಅನುಸರಿಸುತ್ತ ಆ ಪರಿ 
ಕಲ್ಪನೆಗಳನ್ನು ಹಳೆಯವುಗಳಿಗೆ ಇಳಿಸಲು ಪ್ರಯತ್ನಿಸಿದರು. ತರಲದ ಚಲನೆಯನ್ನು ಅದರ ಅಸಂಖ್ಯ 
ಅನಂತಾ ಕನಿಷ್ಠ ತವ ಬಿಡಿಗಳ ಚಲನೆಯಾಗಿ ಚಿತ್ರಿಸಲಾಯಿತು. ಅದರ ಗಣಿತೀಯ ವರ್ತನೆಯನ್ನು 
ನ್ಯೂಟನ್ನನ ನಿಯಮಾನುಸಾರ ಯಶಸ್ವಿಯಾಗಿ ಪರಿಶೀಲಿಸಿ ಅರ್ಥವಿಸಲಾಯಿತು. 18ನೆಯ ಶತಮಾನದ 
ದ್ವಿತೀಯಾರ್ಧದಲ್ಲಿ ವಿದ್ಯುತ್ತು ಮತ್ತು ಕಾಂತತ್ವಗಳ ಸುತ್ತ ಆಸಕ್ತಿ ಸಾಂದ್ರೀಕೃತವಾದಾಗ ಆ ವಿದ್ಯ 
ಮಾನಗಳನ್ನು ವಿವರಿಸಲು ಬಲದ ಪರಿಕಲ್ಪನೆಯನ್ನು ಬಳಸಲಾಯಿತು, ತಾತ್ಕೃಣಿಕವಾಗಿ ವರ್ತಿಸುವ 
ಮತ್ತು ಸಂಬಂಧಿತ ಕಾಯಗಳ ಸ್ಥಾನ ಮತ್ತು ವೇಗಗಳನ್ನು ಮಾತ್ರ ಅವಲಂಬಿಸಿರುವ ಪರಿಣಾಮವೇ 
ಬಲವೆಂಬ ಬಲವೈಜ್ಞಾನಿಕಾರ್ಥ ಇಲ್ಲಿಯ ಸಂದರ್ಭದಲ್ಲಿ ಈ ಪದಕ್ಕೆ ಆರೋಪಿತವಾಗಿತ್ತು . ದ್ರವ್ಯದ 
ವಿವಿಧ ಸ್ಥಿತಿಗಳನ್ನೂ ರಾಸಾಯನಿಕ ವರ್ತನೆಯನ್ನೂ ಅರಿಯಲು ಗಾಸೆಂಡೀ ಎಂಬಾತ ಅದರ ಸರಮಾಣ 
ವಿಕ ರಚನೆಯ ಭಾವನೆಯನ್ನು ಪುನರುಜೀವನಗೊಳಿಸಿದ. ಈತನ ಅನುಯಾಯಿಗಳು ಪರಮಾಣುಗಳ 
ಚಲನೆಯನ್ನೂ ಇದುಂದ ಫಲಿಸುವ ದ್ರವ್ಯದ ಗುಣಗಳನ್ನೂ ವಿವರಿಸಲು ನ್ಯೂಮೋನಿಯನ್ ಬಲ 
ವಿಜ್ಞಾನವನ್ನು ಬಳಸಿದರು. ಬೆಳಕಿನ ಒಂದು ದೂಲ ಅತ್ಯಲ್ಪಗಾತ್ರದ ಮತ್ತು ಅತಿಚಟುಲ ಗತಿಯ 
ಕಣಗಳಿಂದ ಇಲ್ಲವೇ ತರಂಗಗಳಿಂದ ಆಗಿದೆಯೆಂದು ಪರಿಗಣಿಸಬಹುದಾಗಿತ್ತು . ಆದರೆ ತರಂಗಗಳಾ 
ದರೂ ಯಾವುದೋ ಒಂದು ಬಗೆಯ ಪದಾರ್ಥದಲ್ಲಿ ತರಂಗಗಳಾಗಿರಲೆ ಬೆ ಕಷ್ಟೆ , ಆದ್ದರಿಂದ ಅಂತಿಮ 
ವಾಗಿ ಆ ಪದಾರ್ಥದ ಕನಿಷ್ಠ ತಮ ಭಾಗಗಳ ಜೊತೆ ನ್ಯೂಟನ್ನನ ನಿಯಮಾನುಸಾರ ವ್ಯವಹರಿಸು 
ವುದು ಸಾಧ್ಯವೆಂದು ಭಾವಿಸಬಹುದು. 

ಇವೆಲ್ಲವನ್ನೂ ಅಂತಿಮವಾಗಿ ಬಲಗೈಜ್ಞಾನಿಕ ಪರಿಕಲ್ಪನೆಗಳಿಗೆ ಇಳಿಸಬಹುದೆನ್ನುವುದರ ಬಗ್ಗೆ 
ಯಾರೂ ಸಂದೇಹ ತಳೆಯಲಿಲ್ಲ. ವೈಜ್ಞಾನಿಕ ವಿಧಾನಗಳ ಋಜುತ್ವ ಕುರಿತು ಇದ್ದ ಭರವಸೆ 


ಜನವರಿ - ಮಾರ್ಚ್ 83 0 85 


ಈ ಮಟ್ಟದ್ದು . ಆದರೆ ಇತಿಹಾಸ ಮಾತ್ರ ಅನ್ಯಥಾ ನಿರ್ಧರಿಸಿತು. ವಿದ್ಯುತ್ಕಾಂತ ವಿದ್ಯಮಾನಗಳು 
ಬೇರೆ ಸ್ವಭಾವದವು ಎಂಬ ಸಂಗತಿ 19ನೆಯ ಶತಮಾನದಲ್ಲಿ ಕ್ರಮೇಣ ವೇದ್ಯವಾಗತೊಡಗಿತು. 
ಫ್ಯಾರಡೇ ವಿದ್ಯುತ್ಕಾಂತಕ್ಷೇತ್ರದ ಪರಿಕಲ್ಪನೆಯನ್ನು ಮುಂದಿಟ್ಟ . ಮ್ಯಾಕ್ಸ್‌ವೆಲ್ ಇದರ ಸಿದ್ದಾಂತವನ್ನು 
ಪೂರ್ತಿಗೊಳಿಸಿದಾಗ ಈ ಪರಿಕಲ್ಪನೆಗೆ ಅಧಿಕಾಧಿಕ ನೈಜತೆ ಪ್ರಾಪ್ತವಾಯಿತು, ಆಕಾಶ ಮತ್ತು ಕಾಲ 
ದಲ್ಲಿ ರಾಶಿಯ ಸ್ಥಾನ ಅಥವಾ ವೇಗದಷ್ಟೇ ಬಕ್ಷೇತ್ರ ಕೂಡ ನೈಜವಾಗಬಲ್ಲದು ಎಂಬ ಸಂಗತಿ ಭೌತ 
ವಿಜ್ಞಾನಿಗಳ ಅರಿವಿಗೆ ಬಂದು ಇದನ್ನು ಯಾವುದೋ ಅಗೋಚರ * ಈತರ್‌ ' ಎಂಬ ಪದಾರ್ಥದ 
ಗುಣವಾಗಿ ಪರಿಗಣಿಸುವುದು ನಿರರ್ಥಕವೆನ್ನಿಸಿತು. ಈ ಸನ್ನಿವೇಶದಲ್ಲಿ ಪರಂಪರೆ ಸಹಾಯಕವಾಗುವುದರ 
ಬದಲು ಪ್ರತಿಬಂಧಕವೇ ಆಗಿತ್ತು . ನಿಜಕ್ಕೂ ಈತನ ಭಾವನೆಯನ್ನು ವಸ್ತುತಃ ನಿರಾಕರಿಸಿ ತನ್ಮೂಲಕ 
ವಿದ್ಯುತ್ಕಾಂತತ್ವವನ್ನು ಬಲವಿಜ್ಞಾನಕ್ಕೆ ಇಳಿಸುವ ಆಶಯವನ್ನು ತೊರೆದದ್ದು ಸಾಪೇಕ್ಷತೆಯ ಆವಿಷ್ಕಾರ 
ಪೂರ್ವದಲ್ಲಿ ಅಲ್ಲ. 

ಉಷ್ಣದ ಸಿದ್ಧಾಂತದಲ್ಲಿ ಕೂಡ ತತ್ಸದೃಶ ಅಭಿವರ್ಧನೆಯನ್ನು ಗುರುತಿಸಬಹುದು. ಆದರೆ ಇಲ್ಲಿ 
ಬಲವೈಜ್ಞಾನಿಕ ಪರಿಕಲ್ಪನೆಗಳಿಂದ ಪ್ರತ್ಯೇಕತ್ವವನ್ನು ತೀರ ಸೂಕ್ಷಾಂಶಗಳಲ್ಲಿ ಮಾತ್ರ ಕಾಣಬಹುದು, 
ಅಷ್ಟೆ , ಆರಂಭದಲ್ಲಿ ಪ್ರತಿಯೊಂದೂ ಅತಿ ಸರಳವಾಗಿ ಕಂಡಿತು. ದ್ರವ್ಯದ ತುಣುಕು ಹಲವಾರು 
ಪರಮಾಣುಗಳ ಅಥವಾ ಅಣುಗಳ ಮೊತ್ತ . ಉಷ್ಣದ ಇಲ್ಲವೇ ರಾಸಾಯನಿಕ ಬದಲಾವಣೆಗಳ 
ಪ್ರಭಾವದಲ್ಲಿ ದ್ರವ್ಯ ಹೇಗೆ ವರ್ತಿಸುವುದೆಂಬುದನ್ನು ವಿವರಿಸಲು ವಸ್ತುವಿನ ಈ ಅಸಂಖ್ಯ ಕಣಗಳ 
ಬಲವೈಜ್ಞಾನಿಕ ವರ್ತನೆಯನ್ನು ಕುರಿತ ಸಂಖ್ಯಾಕಲನಾತ್ಮಕ ಪರಿಗಣನೆಗಳು ಸಾಕಾಗಬೇಕು. ಉಷ್ಣತೆ 
ಮತ್ತು ಎಂಟ್ರೋಪಿ ಎಂಬ ಪರಿಕಲ್ಪನೆಗಳು ಸಂಖ್ಯಾಕಲನಾತ್ಮಕ ವರ್ತನೆಯನ್ನು ಸೆರೆಹಿಡಿಯುವಷ್ಟರ 
ಮಟ್ಟಿಗೆ ಮಾತ್ರ ಸಮರ್ಪಕ ಅಷ್ಟೆ . 
- ಭೌತವಿಜ್ಞಾನದಲ್ಲಿ ಈ ಪರಿಕಲ್ಪನೆಗಳು ನಮ್ಮನ್ನು ಎಂಥ ಅಪಾಯಕಾರಿ ಪ್ರಪಾತದತ್ತ ಕೊಂಡೊ 
ಯ್ತಿ ದ್ದು ವು ಎಂಬ ಸಂಗತಿಯನ್ನು ಗಮನಿಸಿದಾತ ಅಮೆರಿಕದ ಭೌತವಿಜ್ಞಾನಿ ವಿಲಾರ್ಡ ಗಿಬ್ ಎಂದು 
ನನ್ನ ಭಾವನೆ. ಇವನ್ನು ಆಧರಿಸಿ ಪಡೆದ ವಿಹಿತ ಸಮೀಕರಣಗಳ ಸಮುಚ್ಚಯದಿಂದ ಅನುಗತವಾಗುವ 
“ ಉಷ್ಣತೆ' ಎಂಬ ಪದ ಪರಮಾಣುಗಳ ಬಲವೈಜ್ಞಾನಿಕ ವರ್ತನೆಯ ಬಗ್ಗೆ ನಮ್ಮ ಜ್ಞಾನದ ಮಟ್ಟ 
ವನ್ನು ಲಕ್ಷಣೀಕರಿಸುವುದೇ ವಿನಾ ವಸ್ತು ನಿಷ್ಠ ಬಲವೈಜ್ಞಾನಿಕ ವರ್ತನೆಯನ್ನು ಅಲ್ಲವೆಂಬುದು ಅವನ 
ಚಿಂತನೆಯ ಧಾಟಿ, ಈ ಪದ ಒಂದು ತೆರನಾದ ವೀಕ್ಷಣೆಗೆ ಸಂಬಂಧಿಸಿದ್ದು . ಅಂದರೆ ಇದರ ಅರ್ಥ 
ಗ್ರಹಿಸಬೇಕಾದರೆ ವಾಸನೆಗೆ ಬಳಸುವ ಉಪಕರಣವಾದ ಉಷ್ಣತಾಮಾಪಕಕ್ಕೂ ವ್ಯವಸ್ಥೆಗೂ ನಡುವೆ 
ಉಷ್ಣ ವಿನಿಮಯವಾಗಬೇಕಾಗುತ್ತದೆ. ಹೀಗೆ ಇಲ್ಲೊಂದು ಉಷ್ಣಗತ್ಯಾತ್ಮಕ ಸಮತೋಲನ ಅಗತ್ಯ . 
ಆದ್ದರಿಂದ ಯಾವುದೇ ವ್ಯವಸ್ಥೆಯ ಉಷ್ಣತೆಯನ್ನು ತಿಳಿದಿರುವಾಗ ಅದೇ ವ್ಯವಸ್ಥೆಯ ಶಕ್ತಿಯನ್ನು 
ನಿಷ್ಕಷ್ಟವಾಗಿ ತಿಳಿದಿರಲಾರೆವು. ಈ ಅನಿಷ್ಕೃಷ್ಟತೆ ವ್ಯವಸ್ಥೆಯ ಸ್ವಾತಂತ್ರಾಂಕಗಳನ್ನು ಅವಲಂಬಿಸಿದೆ. 
ಪರಂಪರೆಯಂತೂ ಈ ತೆರನಾದ ವ್ಯಾಖ್ಯಾನವನ್ನು ಕಡುವಾಗಿ ವಿರೋಧಿಸಿತೆಂಬುದು ಸುಸ್ಪಷ್ಟ . 
ವರ್ತಮಾನ ಶತಮಾನದಲ್ಲಿ ಶಕುಲಸಿದ್ದಾಂತ ಅಭಿವರ್ಧಿಸುವಲ್ಲಿಯ ತನಕವೂ ಭೌತವಿಜ್ಞಾನಿಗಳ ಪೈಕಿ 
ಹೆಚ್ಚಿನವರು ಈ ಧಾಟಿಯ ವಾದವನ್ನು ಒಪ್ಪಿರಲಿಲ್ಲವೆಂದು ತೋರುತ್ತದೆ. ಇಲ್ಲಿ ಒಂದು ವಿಷಯ 
ಹೇಳಬಯಸುತ್ತೇನೆ. 1924ರಲ್ಲಿ ನಾನು ಕೂಪನ್ ಹೇಗನ್ನಿನಲ್ಲಿರುವ ನೀಲ್ಡ್ ಬೋರ್ ಸಂಸ್ಥೆಯನ್ನು 
ಪ್ರವೇಶಿಸಿದೆ. ಆಗ ಬೋರ್ ನನಗೆ ಗಿಫ್ಟ್ ಬರೆದ ಉಷ್ಣ ಗತಿವಿಜ್ಞಾನ ಗ್ರಂಥವನ್ನು ವಾಚಿಸಲೇ 
ಬೇಕೆಂದು ವಿಧಿಸಿದರು. ಸಂಖ್ಯಾಕಲನಾತ್ಮಕ ಉಷ್ಣ ಗತಿವಿಜ್ಞಾನವನ್ನು ತಿಳಿದಿದ್ದ ಏಕೈಕ ಭೌತವಿಜ್ಞಾನಿ 
ಎಂದರೆ ಗಿಬ್ ಎಂದಿದ್ದರು ಬೋರ್, 
- ಸಾಪೇಕ್ಷತಾ ಸಿದ್ಧಾಂತದಲ್ಲಿಯೂ ಶಕಲ ಸಿದ್ಧಾಂತದಲ್ಲಿಯೂ ಕೆಲವೊಂದು ಪುರಾತನ ಮತ್ತು 
ಪಾರಂಪರಿಕ ಪುಕಲ್ಪನೆಗಳು ತೃಪ್ತಿಕರವಾಗಿ ಕೆಲಸವೆಸಗಲಿಲ್ಲವೆಂಬುದನ್ನು ಮನಗಂಡಾಗ ಅವನ್ನು 


86 0 ರುಜುವಾತು 


ಇನ್ನೂ ಯೋಗ್ಯವಾದವುಗಳಿಂದ ಪ್ರತಿಸ್ಥಾಪಿಸಬೇಕಾಯಿತು. ಆಕಾಶ ಮತ್ತು ಕಾಲ ನ್ಯೂಟನ್ 
ಭಾವಿಸಿದ್ದಷ್ಟು ಪರಸ್ಪರ ಸ್ವತಂತ್ರನಲ್ಲ. ಅವು ಲೊರೆಂಟ್ಸ್ ಪರಿವರ್ತನೆಯಿಂದ ಬಂಧಿತವಾಗಿವೆ. 
ಶಕಲಬಲವಿಜ್ಞಾನದಲ್ಲಿ ಒಂದು ವ್ಯವಸ್ಥೆಯ ಸ್ಥಿತಿಯನ್ನು ಬಹು ಆಯಾಮಗಳ ಆಕಾಶದಲ್ಲಿಯ 
ಒಂದು ಸದಿಶದಿಂದ ಗಣಿತೀಯವಾಗಿ ಲಕ್ಷಣೀಕರಿಸಿಸಬಹುದು. ವೀಕ್ಷಣೆಯ ಬಗ್ಗೆ ವಿಧಿಸಲಾಗಿರುವ 
ನಿರ್ಬಂಧಗಳ ಮುನ್ನೆಲೆಯಲ್ಲಿ ವ್ಯವಸ್ಥೆಯ ಸಂಖ್ಯಾಕಲನಾತ್ಮಕ ವರ್ತನೆ ಕುರಿತ ನಿರೂಪಣೆಗಳನ್ನು 
ಈ ಸದಿಶ ನಿಬಂಧಿಸುತ್ತದೆ. ಪಾರಂಪರಿಕಾರ್ಥದಲ್ಲಿ ವ್ಯವಸ್ಥೆಯ ವಸ್ತು ನಿಷ್ಠ ವಿವರಣೆ ಅಸಾಧ್ಯ . 

ಈ ಅಭಿವರ್ಧನೆಗಳ ಎದುರು ತೊಡಕಾಗಿರುವುದೊಂದೇ ಪರಂಪರೆಯ ಪಾತ್ರವಾಗಿತ್ತೇ , 
ವಿಜ್ಞಾನಿಗಳ ಮನಸ್ಸನ್ನು ಪೂರ್ವಾಗ್ರಹ ಇಲ್ಲವೇ ಸಿದ್ದ ಭಾವನೆಗಳಿಂದ ಗಿಡಿಯುವುದೊಂದೇ ಅದರ 
ಧೋರಣೆ ಆಗಿತ್ತೆ , ಮತ್ತು ಪ್ರಗತಿಸಾಧನೆಗೆ ಇವುಗಳ ನಿವಾರಣೆಯೊಂದೇ ಅತಿಮುಖ್ಯ ಷರತ್ತು 
ಆಗಿತ್ತೇ ಎಂದು ಇಲ್ಲಿ ಪ್ರಶ್ನಿಸಬೇಕಾಗುತ್ತದೆ. ಈ ಸನ್ನಿವೇಶದಲ್ಲಿ “ಪೂರ್ವಾಗ್ರಹ' ಪದವೇ ಸಮಸ್ಯೆ 
ಒಡ್ಡು ತ್ತದೆ. ಏಕೆಂದರೆ ನಮ್ಮ ಅನ್ವೇಷಣೆಗಳ ಬಗ್ಗೆ ಮತ್ತು ನಾವು ಅಧ್ಯಯನಮಾಡುವ 
ವಿದ್ಯಮಾನಗಳ ಬಗ್ಗೆ ಪ್ರಸ್ತಾವಿಸುವಾಗ ನಮಗೆ ಭಾಷೆ ಬೇಕು, ಪದಗಳೂ ಬೇಕು, ಪದಗಳೆಂದರೇನು ? 
ಪರಿಕಲ್ಪನೆಗಳ ಮೌಖಿಕ ಅಥವಾ ಲಿಖಿತ ಮೂರ್ತ ರೂಪಗಳು. ಅಂದಮೇಲೆ ಅನ್ವೇಷಣೆಗಳ 
ಆರಂಭದಲ್ಲಿ ಪದಗಳು ಹಳೆಯ ಪರಿಕಲ್ಪನೆಗಳ ಜೊತೆ ಸಂಬಂಧಿತವಾಗಿರುವುದನ್ನು ತಪ್ಪಿಸಲಾರೆವು 
- ಹೊಸಪದಗಳು ಇನ್ನೂ ಅಸ್ತಿತ್ವಕ್ಕೆ ಬಂದಿರುವುದಿಲ್ಲವಷ್ಟೆ . ಆದ್ದರಿಂದ ಈ ಪೂರ್ವಾಗ್ರಹಗಳೆಂಬವು 
ನಮ್ಮ ಭಾಷೆಯ ಆವಶ್ಯಕ ಅಂಗಗಳು. ಇವುಗಳ ನಿವಾರಣೆ ಹೀಗೆ ಸಾಧ್ಯವಾಗದು. 

ಪರಂಪರೆಯಿಂದ ನಾವು ಭಾಷೆ ಕಲಿಯುತ್ತೇವೆ. ಸಮಸ್ಯೆಗಳನ್ನು ಕುರಿತಂತೆ ಪಾರಂಪರಿಕ 
ಪರಿಕಲ್ಪನೆಗಳು ನಮ್ಮ ಚಿಂತನವಿಧಾನವನ್ನು ರೂಪಿಸಿ ನಾವು ಹಾಕುವ ಪ್ರಶ್ನೆಗಳನ್ನು ನಿರ್ಧರಿಸುತ್ತವೆ. 
ಬೀಜ (ನ್ಯೂಕ್ಲಿಯಸ್ ) ಮತ್ತು ಇದನ್ನು ಪರಿವೇಷ್ಟಿ ಸಿರುವ ಎಲೆಕ್ಟ್ರಾನುಗಳ ಸಮುಚ್ಚಯವೇ 
ಪರಮಾಣು ಎಂಬ ಚಿತ್ರವನ್ನು ಲಾರ್ಡ್ ರುದರ್ಫಡ್್ರ ಮಾಡಿದ ಪ್ರಯೋಗಗಳು ಸೂಚಿಸಿದಾಗ 
ಈ ಮುಂದಿನ ಪ್ರಶ್ನೆಯನ್ನು ಹಾಕದಿರುವುದು ಸಾಧ್ಯವಾಗಲಿಲ್ಲ : ಪರಮಾಣುವಿನ ಹೊರವಲಯ 
ಗಳಲ್ಲಿಯ ಈ ಎಲೆಕ್ಟ್ರಾನುಗಳ ನೆಲೆ ಏನು ? ಎಲೆಕ್ಟ್ರಾನುಗಳ ಕಕ್ಷೆಗಳು ಯಾವುವು ? ಅಥವಾ, ಅತಿ 
ದೂರದ ಹಲವಾರು ನಕ್ಷತ್ರಗಳಲ್ಲಿ ಸಂಭವಿಸುವ ಘಟನೆಗಳನ್ನು ವೀಕ್ಷಿಸುವಾಗ ಈ ಮುಂದಿನ ಪ್ರಶ್ನೆ 
ಅರ್ಥವತ್ತಾಗಿರುವುದು ಸಾಧ್ಯ : ಆ ಘಟನೆಗಳು ಏಕಕಾಲಿಕವೇ ಅಲ್ಲವೇ ? ನಿಜಕ್ಕೂ ಇವೆಲ್ಲ 
ಅರ್ಥಶೂನ್ಯ ಪ್ರಶ್ನೆಗಳೆಂಬುದನ್ನು ಅರಿಯುವುದು ಅತಿ ಕಷ್ಟ ಕರವೂ ಕೈಶಕರವೂ ಆದ ಅನುಭವ 
ವಾಗಿತ್ತು . ಈ ಅನುಭವವನ್ನು “ಪೂರ್ವಾಗ್ರಹ' ಎಂಬ ಪದಪ್ರಯೋಗಮಾಡಿ ಕೀಳುಗರೆಯುವುದು 
ಸಲ್ಲ . ಆದ್ದರಿಂದ ಮೂಲಭೂತ ಪರಿಕಲ್ಪನೆಗಳಲ್ಲೇ ಬದಲಾವಣೆ ಬೇಡುವ ವಿಜ್ಞಾನದ ಒಂದು 
ಸ್ಥಿತಿಯಲ್ಲಿ ಪರಂಪರೆ ಪ್ರಗತಿಗೆ ಆವಶ್ಯಕ ಜಿಗಿಹಲಗೆಯೂ ಹೌದು, ಅನಿವಾರ್ಯ ನಿಲುತೂಕವೂ 
ಹೌದು. ಈ ಕಾರಣದಿಂದಲೇ ನೂತನ ಪರಿಕಲ್ಪನೆಗಳು ಸಾರ್ವತ್ರಿಕವಾಗಿ ಅಂಗೀಕೃತವಾಗಲು 
ಸುದೀರ್ಘಕಾಲವೇ ಬೇಕಾಗುತ್ತದೆ. 
- ಈ ಭಾವನೆಗಳನ್ನು ನಾನು ಅಂತಿಮವಾಗಿ ಭೌತವಿಜ್ಞಾನದ ವರ್ತಮಾನಕ್ಕೆ ಅನ್ವಯಿಸಲು 
ಅಪೇಕ್ಷಿಸುತ್ತೇನೆ. ದ್ರವ್ಯದ ಮೂಲಭೂತ ರಚನೆಯ ಅನ್ವೇಷಣೆ ನಮ್ಮ ಕಾಲದ ಕೇಂದ್ರೀಯ 
ಸಮಸ್ಯೆಗಳ ಪೈಕಿ ಒಂದು . ಇದನ್ನು ಕುರಿತಂತೆ ಪ್ರಾಥಮಿಕ ಕಣದ ಪರಿಕಲ್ಪನೆ ಡೆಮಾಕ್ರೆಟಸನ 
ಕಾಲದಿಂದಲೂ ಅಧಿಕ ಮಹತ್ವ ಪಡೆದಿದೆ. ಈ ಅಂಶವನ್ನು ನಾವು ಆಲೇಖಿಸಿರುವ ಚಿತ್ರಗಳಲ್ಲಿಯೂ 
ರೂಪಿಸಿರುವ ಪ್ರಶ್ನೆಗಳಲ್ಲಿಯೂ ಸ್ಪಷ್ಟವಾಗಿ ಗುರುತಿಸಬಹುದು. ದ್ರವ್ಯದ ತುಣುಕು ಅಣುಗಳಿಂದಲೂ 
ಅಣು ಪರಮಾಣುಗಳಿಂದಲೂ ಪರಮಾಣು ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನುಗಳಿಂದಲೂ ಆಗಿವೆ. 
ಇನ್ನು ನ್ಯೂಕ್ಲಿಯಸ್ ಆದರೋ ಪ್ರೋಟಾನುಗಳಿಂದಲೂ ನ್ಯೂಟ್ರಾನುಗಳಿಂದಲೂ ರೂಪುಗೊಂಡಿದೆ. 


ಜನವರಿ - ಮಾರ್ಚ್ 83 0 87, 


ಹಾಗಾದರೆ ಪ್ರೋಟಾನ್ ? ಹೌದು, ಅದೊಂದು ಪ್ರಾಥಮಿಕ ಕಣವಾಗಿರಬಹುದು. ಇನ್ನೂ 
ವಿಭಾಗಿಸಲಾಗದಿದ್ದರೆ ಮಾತ್ರ ಪ್ರೊಟಾನನ್ನು ಒಂದು ಪ್ರಾಥಮಿಕಕಣವೆಂದು ನಾಮಕರಿಸಬಹುದು. 
ಇಂಥ ಸನ್ನಿವೇಶದಲ್ಲಿ ಇದೊಂದು ರಾಶಿ ಮತ್ತು ಆವೇಶ ಬಿಂದು ಆಗಿರಬೇಕೆಂದು ಅಪೇಕ್ಷಿಸುತ್ತೇವೆ. 
ಆದರೆ ಪ್ರೊಟಾನಿಗೊಂದು ಸಾಂತಗಾತ್ರವಿದೆ. ಇದನ್ನು ವಿಭಾಗಿಸುವುದು ಸಾಧ್ಯ . ಶಕ್ತಿಯುತವಾದ 
ಎರಡು ಪ್ರೋಟಾನುಗಳ ಸಂಘಟ್ಟನೆಯಿಂದ ಹಲವಾರು ಚೂರುಗಳು ರಟ್ಟಬಹುದು. ಇವುಪ್ರೋಟಾನಿ 
ಗಿಂತ ಅಲ್ಪ ಗಾತ್ರದವಲ್ಲ, ಅದೇ ತೆರನಾದ ಕಣಗಳು ಮಾತ್ರ . ಉದಾಹರಣೆಗೆ ಕಣಗಳ ಸಮಗ್ರ 
ರೋಹಿತದಿಂದ ಆಯ್ದ ಯಾವುದೇ ವಸ್ತುವಿನ ಆನೇಶ ( ಇದು ಶೂನ್ಯವಾಗಿರದಿದ್ದರೆ) ಪ್ರೋಟಾನಿನ 
ಆವೇಶಕ್ಕಿಂತ ಕಡಿಮೆ ಇಲ್ಲ. ಆದ್ದರಿಂದ ಇಂಥ ಸಂಘಟನೆಯಲ್ಲಿ ನಮಗೆ ಕಾಣುವ ವಿದ್ಯಮಾನ 
ವನ್ನು ಪ್ರೋಟಾನಿನ ವಿಭಜನೆ ಎಂದು ಕರೆಯಬಾರದೋ ಏನೋ , ಅದು ಸಂಘಟ್ಟಿಸುತ್ತಿರುವ 
ಪ್ರೋಟಾನುಗಳ ಚಲನಶಕ್ತಿಯಿಂದ ನೂತನ ಕಣಗಳ ಸೃಷ್ಟಿ. .. 

* ಪ್ರೋಟಾನ್ ಪ್ರಾಥಮಿಕ ಕಣವಲ್ಲವಾದರೆ ಅದು ಏನನ್ನು ಒಳಗೊಂಡಿದೆ ? ದ್ರವ್ಯವನ್ನು ? 
ಆದರೆ ದ್ರವ್ಯ ಕಣಯುತವಾಗಿದೆ, ಇತ್ಯಾದಿ. ಹೀಗೆ 2500 ವರ್ಷಗಳಷ್ಟು ಹಿಂದಿನ ಡೆಮಾಕ್ರೆಟಸನ 
ಕಾಲದ ತನಕವೂ ವ್ಯಾಪಿಸಿರುವ ಪರಂಪರೆಯನ್ನು ಆಧರಿಸಿ ನಾವು ಹಾಕಿರುವ ಮತ್ತು ಹಾಕುತ್ತಿರುವ 
ಪ್ರಶ್ನೆಗಳು ಅರ್ಥಪೂರ್ಣ ಉತ್ತರಗಳನ್ನು ಹೊರಡಿಸುವುದಿಲ್ಲ. ಆದರೂ ಈ ಪ್ರಶ್ನೆಗಳನ್ನು 
ಹಾಕದಿರಲಾರೆವು. ನಮ್ಮ ಭಾಷೆ ಪರಂಪರೆಯ ಜೊತೆ ಬೆಸೆದುಕೊಂಡಿರುವುದೇ ಇದರ ಕಾರಣ . 
ವಿಭಜಿಸು', ' ಒಳಗೊಂಡಿದೆ' ಅಥವಾ ' ಕಣಗಳ ಸಂಖ್ಯೆ ' ಪದಗಳನ್ನು ನಾವು ಬಳಸಲೇಬೇಕು. 
ಅದೇ ವೇಳೆ, ಈ ಪದಗಳಿಗೆ ಕೇವಲ ಸೀಮಿತ ಅನ್ವಯವಿದೆ ಎಂಬುದನ್ನು ವೀಕ್ಷಣೆಗಳು ಶ್ರುತಪಡಿಸು 
ಇವೆಂಬ ಸಂಗತಿಯನ್ನು ತಿಳಿದೂ ಇರಬೇಕು. 

ಪರಂಪರೆಯಿಂದ ಪಾರಾಗುವುದು ಪರಮ ಜಟಿಲ ಸಮಸ್ಯೆ , ಪ್ರಾಥಮಿಕ ಕಣಗಳ ಬಗೆಗಿನ 
ಇತ್ತೀಚಿನ ಪ್ರಬಂಧಗಳ ಪೈಕಿ ಒಂದರಲ್ಲಿ ಈ ನಿರೂಪಣೆ ಗಮನಿಸಿದೆ : ( ಜೆ. ಡಿ,ಬೋರ್ಕನ್ ಅವರು 
ಪಡೆದಿರುವ ಫಲಿತಾಂಶಗಳ ಪ್ರಕಾರ ತನ್ನ ವಿದ್ಯುತ್ ಗುಣಗಳಲ್ಲಿ ಪ್ರೊಟಾನಿಗೆ ಕಣಾತ್ಮಕ ರಚನೆ 
ಇದೆಯೆಂದು ತೀರ್ಮಾನಿಸಬೇಕಾಗುತ್ತದೆ.' ' ಕಣಾತ್ಮಕ ರಚನೆ' ಯಂಥ ಪದಗಳಿಗೆ ಈ ಸಂದರ್ಭದಲ್ಲಿ 
ಪ್ರಾಯಶಃ ಬ್ಯೂ ರ್ಕನ್ನನ ಮಾಪನ ನಿಯಮ ಎಂಬುದಕ್ಕಿಂತ ಹೆಚ್ಚಿನ ಯಾವ ಅರ್ಥವೂ ಇಲ್ಲ, 
ಮತ್ತು ಇವು ಅಧಿಕ ಮಾಹಿತಿ ಏನನ್ನೂ ಒದಗಿಸುವುದಿಲ್ಲ ಎಂಬ ಭಾವನೆ ಈ ಲೇಖಕನಿಗೆ ಸ್ಪುರಿಸಲಿಲ್ಲ . 
ಇನ್ನೂ ಒಂದು ಉದಾಹರಣೆ, ಪ್ರಯೋಗನಿರತ ಭೌತವಿಜ್ಞಾನಿಗಳ ಪೈಕಿ ಅನೇಕರು ಇಂದು ಕ್ವಾರ್ಕ್ 
ಕಣಗಳಿಗಾಗಿ ಶೋಧ ನಡೆಸಿದ್ದಾರೆ. ಪ್ರೋಟಾನಿನ ಆವೇಶದ ಮೂರನೆಯ ಒಂದು ಅಥವಾ ಮೂರ 
ನೆಯ ಎರಡು ಆವೇಶವಿರುವ ಕಣವಿದು, ದ್ರವ್ಯದ ಪರವಾಂತಿಮ ಘಟಕಗಳಾದ ವಾಸ್ತವ ಪ್ರಾಥಮಿಕ 
ಕಣಗಳನ್ನು ಖಾತ್ರಿ ಪತ್ತೆ ಹಚ್ಚಬಹುದೆಂಬ ಪ್ರಜ್ಞಾಪೂರ್ವಕ ಅಥವಾ ಪ್ರಜ್ಞಾರಹಿತ ಆಶಯದಿಂದ 
ಪ್ರೇರಿತವಾಗಿ ಕ್ವಾರ್ಕುಗಳ ತೀವ್ರಶೋಧನಡೆದಿದೆ ಎಂಬುದು ನನ್ನ ದೃಢನಂಬಿಕೆ . ಕ್ವಾರ್ಕುಗಳನ್ನು 
ಶೋಧಿಸಲಾಯಿತೆಂದೇ ಭಾವಿಸೋಣ. ಆಗಲೂ , ನಮಗೆ ಇಂದು ತಿಳಿದಿರುವಂತೆ, ಅವನ್ನು ಮತ್ತೆ 
ಎರಡು ಕ್ವಾರ್ಕುಗಳಾಗಿಯೂ ಒಂದು ಆ್ಯಂಟಿಕ್ವಾರ್ಕಾಗಿಯೂ ಇತ್ಯಾದಿ, ವಿಭಾಗಿಸಬಹುದು . 
ಹೀಗೆ ಕ್ವಾರ್ಕ್ ಕೂಡ ಪ್ರೊಟಾನಿಗಿಂತ ಅಧಿಕ ಪ್ರಾಥಮಿಕವಾಗದು . ಅಂದಮೇಲೆ ಪ್ರಾಚೀನ 
ಪರಂಪರೆಯ ಬಿಗಿಹಿಡಿತದಿಂದ ಬಿಡುಗಡೆಹೊಂದುವುದು ಅದೆಷ್ಟು ಕಠಿನವೆಂಬುದು ಸ್ಪಷ್ಟ , 
- ನಿಜಕ್ಕೂ ಬೇಕಾಗಿರುವುದು ಮೂಲಭೂತ ಪರಿಕಲ್ಪನೆಗಳಲ್ಲಿಯೇ ಬದಲಾವಣೆ , ಡೆಮಾಕ್ರೆಟಸನ 
ತತ್ತ್ವಜ್ಞಾನವನ್ನೂ ಮೂಲಭೂತ ಪ್ರಾಥಮಿಕ ಕಣಗಳ ಪರಿಕಲ್ಪನೆಯನ್ನೂ ಪರಿತ್ಯಜಿಸಬೇಕು. 
ಬದಲಾಗಿ ಮೂಲಭೂತ ಸಮಮಿತಿಗಳ ಪರಿಕಲ್ಪನೆಯನ್ನು ಸ್ವೀಕರಿಸಬೇಕು. ಇದು ಪ್ಲಾಟೋವಿನ 
ತತ್ತ್ವಜ್ಞಾನದಿಂದ ಉದ್ಭವಿಸುವ ಪರಿಕಲ್ಪನೆ, ಹೇಗೆ ಕೊಪರ್ನಿಕಸ್ ಮತ್ತು ಗೆಲಿಲಿಯೊ ತಮ್ಮ 


88 0 ರುಜುವಾತು 


ವಿಧಾನದಲ್ಲಿ ಅರಿಸ್ಟಾಟಲನ ವಿವರಣಾತ್ಮಕ ವಿಜ್ಞಾನ ತೊರೆದು ಪ್ಲಾಟೋವಿನ ಸಂರಚನಾತ್ಮಕ 
ವಿಜ್ಞಾನದತ್ತ ಹೊರಳಿದರೆ ಹಾಗೆ ನಾವು ನಮ್ಮ ಪರಿಕಲ್ಪನೆಗಳಲ್ಲಿ ಡೆಮಾಕ್ರಿಟಸನ ಪರಮಾಣವಿಕ 
ದ್ರವ್ಯವಾಸ್ತವತಾವಾದ ತೊರೆದು ಪ್ಲಾಟೋವಿನ ತತ್ತ್ವಜ್ಞಾನದಲ್ಲಿಯ ಸಮಮಿತಿ ಭಾವನೆಗಳು 
ಹೊರಳಬೇಕಾಗುತ್ತವೆ. ಹೇಗೂ ಈ ದಿಶೆಯಲ್ಲಿ ನಾವು ತಳ್ಳಲ್ಪಡುತ್ತಿರುವಂತೆ ತೋರುತ್ತದೆ. 
ಮತ್ತೆ ನಾವು ಪ್ರಾಚೀನ ಪರಂಪರೆಯೊಂದಕ್ಕೆ ಮರಳಲಿದ್ದೇವೆ. ಈ ಹಿಂದೆ ನಾನು ಹೇಳಿದಂತೆ 
ಇಂಥ ಬದಲಾವಣೆಗಳು ಅತ್ಯಂತ ಕಠಿನವಾದವು. ಬದಲಾವಣೆ ಆದ ಬಳಿಕವೂ ಪ್ರಾಥಮಿಕ 
ಕಣಭೌತವಿಜ್ಞಾನದಲ್ಲಿ ಅನೇಕ ಸಂಕೀರ್ಣ ವಿವರಗಳನ್ನು ಪ್ರಾಯೋಗಿಕವಾಗಿಯೂ ಸೈದ್ಧಾಂತಿಕ 
ವಾಗಿಯೂ ಮಾಡಿಯೇ ತಿಳಿಯಬೇಕಾಗುತ್ತದೆ. ಆದರೆ ಪರಿಕಲ್ಪನೆಗಳಲ್ಲಿ ಇಂಥ ಬದಲಾವಣೆಯ 
ಹೊರತಾಗಿ ಯಾವುದೇ ಉಜ್ವಲ ಗಮನಾರ್ಹ ಸೀಮೋಲ್ಲಂಘನ ಸಂಭವಿಸಿತೆಂದು ನಂಬಲಾರೆ . 
- ವಿಜ್ಞಾನದಲ್ಲಿ ಪರಂಪರೆಯ ಮೂರು ಅತಿ ಮುಖ್ಯ ಪ್ರಭಾವಗಳನ್ನು ಸಮಸ್ಯೆಗಳ ಆಯ್ಕೆಯಲ್ಲಿ, 
ವಿಧಾನದ ಆಯ್ಕೆಯಲ್ಲಿ ಮತ್ತು ಪರಿಕಲ್ಪನೆಗಳ ಆಯ್ಕೆಯಲ್ಲಿ ಪರಿಶೀಲಿಸಿದ ಬಳಿಕ, ಪ್ರಾಯಶಃ 
ಸಮಾರೋಪವಾಗಿ, ವಿಜ್ಞಾನದ ಭವಿಷ್ಯಾಭಿವರ್ಧನೆ ಬಗ್ಗೆ ನಾಲ್ಕು ಮಾತು ಹೇಳಬೇಕು. ನಾನೇನೂ 
ಭವಿಷ್ಯವಿಜ್ಞಾನದಲ್ಲಿ ಆಸಕ್ತನಾಗಿಲ್ಲ. ಆದರೆ ಐತಿಹಾಸಿಕ ಪ್ರಕ್ರಿಯೆ ನಮಗೆ ಒಪ್ಪಿಸಿದ ಸಮಸ್ಯೆಗಳ 
ಹೊರತಾಗಿ ಬೇರೆಯವುಗಳ ಮೇಲೆ ಕೆಲಸವೆಸಗುವುದು ಹೆಚ್ಚು ಕಡಿಮೆ ಅಸಾಧ್ಯವೇ ಆಗಿರುವುದರಿಂದ 
ಈ ಪ್ರಕ್ರಿಯೆ ನಮ್ಮನ್ನು ಎಲ್ಲಿ ಹೊಸ ಮತ್ತು ಕುತೂಹಲಕಾರಿ ಪ್ರಶ್ನೆಗಳತ್ತ ಒಯ್ದಿದೆ ಎಂಬ ಪ್ರಶ್ನೆ 
ಹಾಕಬಹುದು. 
- ಭೌತವಿಜ್ಞಾನದಲ್ಲಿ ನಾನು ಖಭೌತವಿಜ್ಞಾನವನ್ನು ಪ್ರಸ್ತಾವಿಸಬಯಸುತ್ತೇನೆ. ಈ ಕ್ಷೇತ್ರದಲ್ಲಿ 
ಪಲ್ವಾರುಗಳ ಹಾಗೂ ಕೈಸಾರುಗಳ ಮತ್ತು ಪ್ರಾಯಶಃ ಗುರುತ್ವಾಕರ್ಷಣ ತರಂಗಗಳ ವಿಚಿತ್ರ 
ಗುಣಗಳನ್ನು ಒಂದು ಸವಾಲೆಂದು ಪರಿಗಣಿಸಬಹುದು, ಮತ್ತೆ ಆಣವಿಕ ಜೀವವಿಜ್ಞಾನದ ನೂತನ 
ಹಾಗೂ ಸುವಿಸ್ತಾರಕ್ಷೇತ್ರವಿದೆ. ಇಲ್ಲಿ ತೀರ ಬೇರೆಯೇ ಮೂಲದ ಪರಿಕಲ್ಪನೆಗಳು, ಅಂದರೆ ಭೌತ, 
ರಾಸಾಯನಿಕ ಮತ್ತು ಜೀವವೈಜ್ಞಾನಿಕ ಪರಿಕಲ್ಪನೆಗಳು ಸಮಾಗಮಿಸಿ ಕುತೂಹಲಕಾರಿ ಸಮಸ್ಯೆಗಳ 
ಹೊನ್ನ ಹೆಗ್ಡೆ ಯನ್ನೇ ಸೃಷ್ಟಿಸುತ್ತಿವೆ. ಅಂತಿಮವಾಗಿ ಪ್ರಯೋಗರಂಗಕ್ಕೆ ಬಂದುದಾದರೆ ನಮ್ಮ ಪರಿಸರದ 
ವಿಷಮೀಕರಣದ ಪರಿಸರ ಮಾಲಿನ್ಯದ ಏರಿಕೆ ಫಲವಾಗಿ ಎದ್ದು ಬಡಿಯುತ್ತಿರುವ ತುರ್ತು 
ಸಮಸ್ಯೆಗಳಿಗೆ ಪರಿಹಾರ ಅರಸಲೇಬೇಕು. ಭವಿಷ್ಯದ ಬಗೆಗಿನ ಈ ಅಂಶಗಳನ್ನು ನಾನು ಯಾವುದೇ 
ಕ್ರಮದಲ್ಲಿ ಮುನ್ನುಡಿಯುತ್ತಿಲ್ಲ. ನಮ್ಮ ಸಮಸ್ಯೆಗಳನ್ನು ನಾವೇನೂ ಸೃಷ್ಟಿಸಬೇಕಾಗಿಲ್ಲ, ಅವು 
ಇಲ್ಲಿಯೇ ಇವೆ ಎನ್ನುವುದನ್ನು ಎತ್ತಿ ತೋರಿಸುವುದೇ ನನ್ನ ಉದ್ದೇಶ, ವೈಜ್ಞಾನಿಕ ಪರಂಪರೆ , 
ಅಂದರೆ ಐತಿಹಾಸಿಕ ಪ್ರಕ್ರಿಯೆ ನಮ್ಮ ಮುಂದೆ ಅಸಂಖ್ಯ ಸಮಸ್ಯೆಗಳನ್ನು ಎಸೆದು ನನ್ನ ಪ್ರಯತ್ನ 
ಗಳನ್ನು ಪ್ರೋತ್ಸಾಹಿಸುತ್ತದೆ. ಇದು ವಿಜ್ಞಾನದ ಚಟುವಟಿಕೆಗಳಲ್ಲಿ ಅಂತರ್ಗತವಾಗಿರುವ ಉತ್ತಮ 
ಆರೋಗ್ಯಸ್ಥಿತಿಯ ಚಿಹ್ನೆ . 


ಜನವರಿ- ಮಾರ್ಚ್ 83 0 89 


ಅನುಬಂಧ 


8 


ಅಣು molecule ಧಾತುವಿನ/ ಸಂಯುಕ್ತ ದ . ಆಲ್ಪ ಕಿರಣ alpha ray ಉಚ್ಚ ಜವದಿಂದ . 
- ಸಮಸ್ತ ಗುಣಗಳನ್ನು ಹೊಂದಿರುವಸೂಕ್ಷ್ಮತನ ಧಾವಿಸುವ ಅಲ್ಪ ಕಣ 
៩១ 

ಆವರ್ತನೆ rotation ವಸ್ತು ತನ್ನ ಸುತ್ತ 
ಅನಂತ infinity ಗಣಿತೀಯ ಪರಿಕಲ್ಪನೆ - ತಿರುಗುವ ಚಲನೆ ( ಬುಗುರಿಯಂತೆ) . 
ಅನುಭವಜನ್ಯ empirical ಅನುಭವದಿಂದ ಆವಿಷ್ಕಾರ discovery 
- ನಿಗಮಿಸಿದ 

ಈತ ether ಆಕಾಶಕಾಯಗಳು ಈ ತರಿನ 
ಅನಿತ ವಿಜ್ಞಾನ applied Science 

ಕಡಲಿನಲ್ಲಿ ಚಲಿಸುತ್ತಿವೆ, ಬೆಳಕಿನ ಸಂಚಾರ 
ಉದಾಹರಣೆಗೆ ಎಂಜಿನಿಯರಿಂಗ್ , ಆಕಾಶ ಮಾಧ್ಯಮ ಈ ತರ್ ಎಂದು ಮುಂತಾಗಿ ಭಾವಿಸ 
- ಯಾನ ವಿಜ್ಞಾನ 

ಲಾಗಿತ್ತು . ಈತರಿನ ಅಸ್ತಿತ್ವವನ್ನು ಐನ್ ಸೈನ್ 
ಅಭಿಗೃಹೀತ assumption ಸಮಸ್ಯೆಯನ್ನು ಪೂರ್ತಿ ತೊಡೆದುಹಾಕಿದರು 
* ಬಿಡಿ ಸುವ ಮೊದಲು ಅಂಗೀಕರಿಸುವ ಪರಿಕಲ್ಪನೆ ಉಪಜ್ಞೆ invention 
ಅಭಿವರ್ಧನೆ development ಹೊಸ ಅನ evad heat 
ಯವಗಳು ಟಿಸಿಲೊಡೆಯುವ ಪ್ರಕ್ರಿಯೆ 

ಉಷ್ಣತೆ temperature 
ಅರಿಸ್ಟಾಟಲ್ Aristotle ಕ್ರಿಪೂ 384 - eroog speculative 
322 ಗ್ರೀಕ್ ತತ್ತ್ವಜ್ಞಾನಿ. ಪಾಶ್ಚಾತ್ಯ ಜ್ಞಾನ ಊಹೆ conjecture 
ವಿಜ್ಞಾನಗಳಮೂಲಪುರುಷ 

ಎಂಟೋಪಿ entropy ಭೌತವಿಜ್ಞಾನದಲ್ಲಿ 
ಅನಧಿಕ critical 

- ಅವ್ಯವಸ್ಥೆಯನ್ನು ಕುರಿತ ಮಾನಕ 
ಆಕಾಶ space 

ಎಲೆಕಾ electron ಪರವಾಣು ವಿನ ಬೀಜ 
ಆಕಾಶಗಂಗೆ milkyway ಸೂ ರ್ಯಸಮೇತ ವನ್ನು ಪರಿಭ್ರಮಿಸುತ್ತಿರುವ ಪ್ರಾಥಮಿಕ ಕಣ. 
ವಾದ ಸ ಳೀಯ ಬ್ರಹ್ಮಾಂಡ 

ಇದರದು ಋಣಾವೇಶ 
ಆಕಿನಾಸ್ , ಸೇಂಟ್ ತಾನುಸ್ Aqui ಐನ್ಸೈನ್, ಆಲ್ಬರ್ಟ್ Einstein , 
nas , Saint Thomas 1225 - 74 . ಇಟಲಿಯ Albert 1879 -1953 . ಶಕ್ತಿ - ರಾಶಿ ಸಮಾನತಾ 
ಮತತಧರ್ನುಜ , ವಿಚಾರವಾದಿ , ಅರಿಸ್ಟಾಟಲನ ಸೂತ್ರವನ್ನು , E = mc² , ನೀಡಿದ ಮಹಾ 
ತತ್ತ್ವಶಾಸ್ತ್ರವನ್ನೂ ಕಾತೊಲಿಕ್ ಮತಧರ್ಮ - ವಿಜ್ಞಾನಿ 
ನನ್ನೂ ಬೆಸೆದು ನೂತನ ವ್ಯವಸ್ಥೆಯನ್ನು ಪ್ರವರ್ತಿ ಕಕೈ orbit 
ಸಿದ. ಕಾರಣವನ್ನು ಅನ್ವೇಷಿಸುವುದರ ಮೂಲಕ ಕಾಂಟ್ , ಇಮಾನ್ಯುಯಲ್ Kant , 
ಜ್ಞಾ ನವರ್ಧನೆಮಾಡುವ ವಿಧಾನವನ್ನು ಸಮರ್ಥಿ - Immanuel 1724²1804 , ಜರ್ಮನ್ 
ಸಿದ . ಪರಿಣಾಮವಾಗಿ ,ಕ್ರಿಯನ್ ಯೂರೋಪಿ ತತ್ತ್ವಜ್ಞಾನಿ 
ನಲ್ಲಿ ಆ ತನಕ ಪ್ರಾತ್ಯವೆಂದು (pagan ) ಪರಿ 

ಕಾರಣತೆ causality 
ಗಣಿತವಾಗಿದ್ದ ವಿಜ್ಞಾನಕ್ಕೆ ಗೌರವಾನ್ವಿ ತತೆ ಕಾರ್ಯ - ಕಾರಣ cause and effect 
ಪ್ರಾಪ್ತವಾಯಿತು | 

ಕೆಸರ್ , ಯೋಹನ್ Kepler, Johann 
ಆದರ್ಶೀಕರಣ idealization 

1571 - 1630. ಜರ್ಮನ್ ಖಗೋಳವಿಜ್ಞಾನಿ 
ಆಯಾನು dimension 

ಗ್ರಹಚಲನನಿಯಮಗಳ ಕರಣಿಕ 
deea design 

ಕೊಪರ್ನಿಕಸ್ , ನಿಕೊಲಾಸ್ Coperni 
ಆಲ್ಪ ಕಣ alpha particle ಪರಮಾಣುವಿನ _ cus, Nicolaus 1473 -1543 . ಪೋಲಿಸ್ 

ಬೀಜದಿಂದ ಹೊಮ್ಮುವ ಧನಾ ವಿಷ ಕಣ ಖಗೋಳವಿಜ್ಞಾನಿ, ಸೂರ್ಯಕೇಂದ್ರವಾದ 


fa . 


900 ರುಜುವಾತು 


ವನ್ನು ಮಂಡಿಸಿ ಖಗೋಳವೈಜ್ಞಾನಿಕ ಕ್ರಾಂತಿ 

ಯನ್ನು ಪ್ರವರ್ತಿಸಿದ ಯುಗಪುರುಷ 
ಕ್ಲಾರ್ಕ್ quark ವಿಶ್ವದ ಮೂಲಕಣವೆಂದು 
- ಊಹಿಸಲಾಗಿರುವ ಪ್ರಾಯೋಗಿಕವಾಗಿ ಇನ್ನೂ 
- ಸಿರೀಕರಿಸಲ್ಪಡದ ಕಾಲ್ಪನಿಕ ಕಣ . 
ಕೈಸಾರ್ quasar ನಕ್ಷತ್ರ ವಿಶೇಷ 
ಗಾಸೆಂಡೀ , ಪಿಯರೆ Gassendi , Pierre 
1592 - 1655 . ಫ್ರೆಂಚ್ ತತ್ವ ಜ್ಞಾನಿ, ವಿಜ್ಞಾನ 

ದಲ್ಲಿ ಪ್ರಯೋಗದ ಮಹತ್ವವನ್ನು ಪುರಸ್ಕರಿಸಿದ 
ಗಿಬ್ , ಜೋಸಯ ವಿಲಾರ್ಡ್ Gibbs, 
Josiah Willard 1839 1903 , ಅಮೆರಿ 

ಕನ್ ಭೌತವಿಜ್ಞಾನಿ 
ಗುಣಕ counter 
ಗೆಲಿಲಿಯೋ ಗೆಲಿಲೀ Galileo , Galilei 
1564 - 1642 , ಇಟಾಲಿಯನ್ ಖಗೋಳ 

ಮತ್ತು ಭೌತವಿಜ್ಞಾನಿ 
ಗೊಥೇ, ಫಾನ್ ಯೋಹನ್ ವೂಲ್ಫ್ 
- ಗಾಂಗ್ Goethe, Von Johann 
_Wolfgang 1749-1832, ಜರ್ಮನ್ ಕವಿ 

ಮತ್ತು ನಾಟಕಕಾರ | 
ಚಲನಶಕ್ತಿ kinetic energy ಚರವಸ್ತು ವಿ 
ನಲ್ಲಿ ಚಲನೆಯ ಕಾರಣವಾಗಿ ಅಂತರ್ಗತವಾಗಿ 

ರುವ ಶಕಿ 
ಜ್ಞಾನಮೀಮಾಂಸೆ epistemology 
ಡೆಮಾಕ್ರಿಟಸ್ Democritus ಕ್ರಿಪೂ 

ಸು 470 - 380. ಗ್ರೀಕ್ ತತ್ವಜ್ಞಾನಿ, ಪರ 
- ವಾಣುವಾದದ ಪ ವರ್ತಕ 
ತಂತ್ರವಿದ್ಯೆ technology 
ತಂತ್ರಿ ಚತುಷ್ಠ string quartet ಪಾಶ್ಚಾತ್ಯ 
- ಸಂಗೀತ ವಾದ್ಯ ವೈವಿಧ್ಯ 
ತತ್ವಶಾಸ್ತ್ರ philosophy 
ತರಂಗಬಲವಿಜ್ಞಾನ wave mechanics 
ತರಲduid 
Šis eff apparent 
ದತ್ತ data 
ದೃಗುಪಕರಣ optical instrument 
ದ್ರವ್ಯ matter 
ದ್ರನ್ಮಾಂತರಣ transmutation ಉದಾ 
* ಹರಣೆಗೆ ಸೀಸವನ್ನು ಚಿನ್ನ ವಾಗಿ ದೃವ್ಯಾಂತರಿಸು 

ವುದು 
ಧಾತು element ಧಾತುವಿನ ಸೂಕತನ 

ಕಣವೇ ಪರಮಾಣು 


ನಿಬಂಧಿತ implication 
ನಿರ್ಬ೦ಧ Condition | 
ನಿಸರ್ಗ nature 
ನೌಕಾಯಾನ navigation 
ನೋ ಟ್ರಾನ್ neutron ಪರಮಾಣುವಿನ ಬೀಜ 

ದಲ್ಲಿರುವ ಪ್ರಾಥಮಿಕ ಕಣ, ಇದು ಆವೇಶರಹಿತ 
ಪಥ path 
ಪರಂಪರೆ tradition 
ಪರಮಾಣು atom ಧಾತುವಿನ ಸೂಕ್ಷ್ಮತಮ 
- ಕಣ , ಭೌತವಿಶ್ವದ ನಿರ್ವಾಣ ಘಟಕ 
ಪರಿಕಲ್ಪನೆ concept 
ಪರಿಭ ನುಣೆ revolution ಒಂದು ವಸ್ತು 
ಇನ್ನೊ೦ದರ ಸುತ್ತ ತಿರುಗುವ ಚಲನೆ (ಪ್ರದಕ್ಷಿಣೆ 

ಯಂತೆ) 
ಪಲ್ಲಾರ್ pulsar ನಕ್ಷತ್ರ ವಿಶೇಷ 
ಸಾಲಿ , ವೂಲ್ಫ್ಗಾಂಗ್ Pauli , Wolf 
- gang 1900 -58 . ಆಸ್ಪಿಯನ್ ಅಮೆರಿಕನ್ 
- ಭೌತವಿಜಾ ನಿ . 
ಪುನರುಜಿ ನನ Tenaissance 
ಪೂರಕತೆ " complementarity 
ಪೂರ್ವಾಗ್ರಹ prejudice 
ಪೈತಾಗೊರಸ್ Pythagoras ಕ್ರಿಪೂಸು . 

*52- - 97 , ಗ್ರೀಕ್ ತತ್ವಜ್ಞಾನಿ 
ಪೊರ್ದಿ ಕೆ htting 
ಪ್ರಕಿ ಯ process 
ಪ ಯೋಗ experiment 
ಸ ರೂಪ pattern 
ಪಾಚೀನ ಗ್ರೀಸ್ Ancient Greece 
ಕ್ರಿಪೂಸು 6 - ಕ್ರಿಶಸು 4 ಶತಮಾನಗಳಲ್ಲಿ 

ಪ್ರವರ್ಧಿಸಿದ ನಾಗರಿಕತೆ 
ಸಾಥಮಿಕ ಕಣ elementary particle 
ಪ್ರೊಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಮುಂತಾ 

ದವುಗಳ ಒಟ್ಟು ಹೆಸರು 
ಪೊಟಾನ್ proton ಪರಮಾಣುವಿನ ಬೀಜದಲ್ಲಿ 
- ರುವ ಪ್ರಾಥಮಿಕ ಕಣ, ಇದರದು ಧನಾವೇಶ 
ಸಾ೦ಕ್ , ನಾಕ್ Planck , Max 

1858 -1947 , ಜರ್ಮನ್ ಭೌತವಿಜ್ಞಾನಿ 
ಪ್ಲಾಟೋ Plato ಕ್ರಿಪೂ ಸು 427 -347 . 
- ಗ್ರೀಕ್ ತತ್ತ್ವಜ್ಞಾನಿ 
ಫರ್ನಿ , ಎನಿಕೋ Fermi, Enrico 
1901 –54 . ಇಟಾಲಿಯನ್ ಅಮೆರಿಕನ್ ಭೌತ 
ವಿಜ್ಞಾನಿ 
ಫ್ಯಾರಡೇ , ಮೈಕಲ್ Faraday , Mic 


ಜನವರಿ - ಮಾರ್ಚ್ 


83 0 91 


0ನ್ನು 


hael 1791 -1867 , ಇ೦ಗಿ – ಭೌತ ಮತ್ತು ರೂಸೋ , ಜೀನ್ ಜೇಕ್ಸಸ್ Rousseau , 
ರಸಾಯನವಿಜ್ಞಾನಿ 

Jean Jacques 1712 -78. ಫ್ರೆಂಚ್ ತತ್ವ 
ಬಲ force ಉದಾಹರಣೆಗೆ ಗುರು 

- ಜ್ಞಾನಿ ಮತ್ತು ಲೇಖಕ 
ಬಲವಿಜ್ಞಾನ mechanics 

ರೋಹಿತ spectrum ( ಕಾಮನಬಿಲ್ಲಿನ) ಏಳು 
ಬಾರ್ನೆ ಮಾಕೆ Born , Max 1882 - ಬಣ್ಣಗಳ ಪಂಕ್ತಿ 

_ 1970 ಜರ್ಮನ್ - ಬ್ರಿಟಿಷ್ ಭೌತವಿಜ್ಞಾನಿ ಲಕ್ಷಣ" character 
ಬೀಜ nucleus ಪರಮಾಣುವಿನ ಕೇಂದ್ರದಲ್ಲಿ ಲೆನ್ಸ್ , ಹೈನಿಕ್ ಫೀಡಿ ಚ್ ಎಮಿಲ್ 

ರುವ ಪ್ರೋಟಾನ್ , ನ್ಯೂಟ್ರಾನ್ ಮುಂತಾದ Lenz , Heinrich Friedrich Emil 
ಪ್ರಾಥಮಿಕ ಕಣಗಳಕೂಟ. ಎಲೆಕ್ಟ್ರಾನ್ ಈ 1804- 65 . ರಶ್ಯನ್ ಭೌತವಿಜ್ಞಾನಿ 
ಕೂಟಕ್ಕೆ ಸೇರಿಲ್ಲ . ಇದು ಕಕ್ಷೆಯಲ್ಲಿರುವುದು. ಬೀಜ ತೋರೆಂಟ್ಸ್ , ಹೆನಿಕ್ ಆ೦ಟನ್ Lore . 
ವನ್ನು ಸೂರ್ಯನಿಗೂ ಎಲೆಕ್ಟ್ರಾನುಗಳನ್ನು ಗ್ರಹ| ntz, Hendrik Antoon 1853 -1928 . 
ಗಳಿಗೂ ಹೋಲಿಸುವುದು ವಾಡಿಕೆ . ಬೀಜ ಮತ್ತು ಡಚ್ ಭೌತ ವಿಜ್ಞಾನಿ 

ಎಲೆಕ್ಟ್ರಾನುಗಳ ಸಮುಚ್ಛಯವೇ ಪರಮಾಣು ಲೊರೆಂಟ್ ಪರಿವರ್ತನೆLorentz trans 
238318 3 Jo Beethoven 1770 - 1827 . - formation ವೇಗದೊಂದಿಗೆ ಕಾಲದ 
- ಜರ್ನನ್ ( ಸಂಗೀತ) ಕೃತಿಕಾರ 

- ಮತ್ತು ಸ್ಥಳದ ಪರಿವರ್ತನೆಯನ್ನು ಗಣಿತೀಯ 
ಬೆಳೆವಣಿಗೆ growth 

ವಾಗಿತೋರಿಸುವ ಸಮೀಕರಣಗಳು 
ಬೋರ್‌, ನೀಲ್ ಹೆನ್ರಿಕ್ ಡೇವಿಡ್ ವರ್ತy 

ವರ್ತ‌್ರ Werther ಗೊಥೆ ಬರೆದ The 
Bohr, Niels Henrik David 1885 . Sorrows of Werther (1774) ಎಂಬ 
1962 . ಡೆ ನಿಶ್ ಭೌತವಿಜ್ಞಾನಿ 

ಕಾದಂಬರಿಯಲ್ಲಿಯ ನಾಯಕ | 
ಬ್ರಹ್ಮಾಂಡ galaxy ಹಲವು ಕೋಟಿ ನಕ್ಷತ್ರ ನಾದ hypothesis ವಾಸ್ತವತೆಯನ್ನು ಕುರಿತು 

ಗಳು ಗುರುತ್ವದಿಂದ ಬಂಧಿತವಾಗಿರುವ ನಕ್ಷತ್ರ ಮಂಡಿಸಲಾದ ವೈಜ್ಞಾನಿಕ ಊಹೆ 
ಸಮುದಾಯ . ಉದಾಹರಣೆಗೆ ನಮ್ಮ ಸೂರ್ಯ ನಿಕಿರಣ radiation 
ಸದಸ್ಯ ಆಗಿರುವ ಆಕಾಶಗಂಗೆ, ಇದರಲ್ಲಿ ವಿಚಾರಸಂಕೀರ್ಣ seminar 
2x1011 ನಕ್ಷತ್ರಗಳಿವೆ 

ವಿದ್ಯಮಾನ phenomenon 
ಭಾವ emotion 

ನಿದು ತಾ೦ತತ್ವ electromagnetism 
ಭಾವನೆ idea 

ನಿಭಜನೆ division 
ಮತಧರ್ಮ theology 

ನಿಭವಶಕ್ತಿ potential energy ಸ್ಥಿರವನ್ನು 
ಮಾತೃಕೆ matrix ಗಣಿತೀಯ ಪರಿಕರ್ಮಗಳಲ್ಲಿ 

ವಿನಲ್ಲಿ ಸ್ನಾನದ ಕಾರಣವಾಗಿ ಅಂತರ್ಗತವಾಗಿ 
ಆ ಬಳಸುವ ವಿಶಿಷ್ಟ ಪರಿಕರ್ಮಿ 

ರುವ ಶಕ್ತಿ 
ಮಾನವೀಯತೆ humanism 

ನಿಸರ್ಜನೆ discharge 
ಮೊರುರ್ತಾ , ವೂಲ್‌ಗಾಂಗ್ ಅಮೆ . 

ವಿಹಿತ ಸಮೀಕರಣ canonical equation 
Todo to Mozart , Wolfgang Ama 

ವೇಗೋತ್ಕರ್ಷಕ accelerator 
deus 1756-91. ಆಸ್ಪಿಯನ್ ( ಸಂಗೀತ) ಕೃತಿ 

ನೆರೆಕರ್ , ಕಾರ್ಲ್ ಫ್ರಿಡಿಚಕ 
ಕಾರ. 

2JD BJO JO JO Weizacker , Carl 
ನೋಜಣಿ survey 

Friedrich Baron Von 1912 . 
ಮೈಟ್ನರ್ , ಲೈಸ್ Meitner, Lise 1878 

- ಜರ್ಮನ್ ಖಗೋಳವಿಜ್ಞಾನಿ 
- 1969 ಆಸ್ಪಿಯನ್‌ - ಡಿಶ್ ಭೌತವಿಜಾ ನಿ. 

ನ ತಿಕರಣ interference ಬೆಳಕನ್ನು ಕುರಿ 
ಮಾಕ್ಸ್‌ವೆಲ್ , ಜೇಮ್ಸ್ ಕ್ಲರ್ಕ್ Max 

ತಂತೆ ಒಂದು ಭೌತ ವಿದ್ಯಮಾನ 
well, James Clerk 1831 - 79 , ಸ್ನಾ ಟಶ್ 

ಶಕಲ ಸಿದ್ಧಾಂತ Quantum theory ಪರ 
ಗಣಿ ತವಿದ ಮತ್ತು ಭೌತವಿಜ್ಞಾನಿ 

- ಮಾಣು ಪ್ರಪಂಚವನ್ನು ಕುರಿತ ಸಿದ್ದಾಂತ 
ರಾಶಿ mass 
ರುದರ್ಫಡ್ರ, ಲಾರ್ಡ್ Rutherford, ಶಕ್ತಿ, energy ಉದಾಹರಣೆಗೆ ವಿದ್ಯುಚ್ಛಕ್ತಿ , 
- Lord 1871 - 1937, ಬ್ರಿಟಿಶ್ ಭೌತವಿಜ್ಞಾನಿ ಉಷ್ಣ ಶಕ್ತಿ 


92 0 ರುಜುವಾತು 


ಶುದ್ದ ವಿಜ್ಞಾನ pure science ಉದಾ 

ಹರಣೆಗೆ ಗಣಿತ, ಭೌತವಿಜ್ಞಾನ 
ಶಬರ್ಟ್ , ಫ್ರಾನ್ಸ್ Schubert, Franz 

1797 -1828 , ಆಸ್ಟಿಯನ್ ( ಸಂಗೀತ) ಕೃತಿ 


ಕಾರ 


ಶ್ರೇಡಿಂಗರ್ , ಎರ್ವಿನ್ Schrodinger, 

Erwin 1887 -1961 , ಆಸ್ಪಿಯನ್ ಭೌತ 

ವಿಜ್ಞಾನಿ 
ಸಂಖ್ಯಾಕಲನವಿಜ್ಞಾನ statistics 
ಸಂವೇಗೆ momentum ರಾಶಿ ಮತ್ತು ವೇಗ 

ಇವುಗಳ ಗುಣಲಬ್ಧ 
ಸದಿಶ vector ಪರಿಮಾಣ ಮತ್ತು ದಿಶಾಸಹಿತ 
- ನಾದ ಗಣಿತರಾಶಿ 
ಸಮಮಿತಿ Symmetry 


Joonte , consistency 
ಸಾಂತ finite 
ಸಾಪೇಕ್ಷತಾಸಿದ್ಧಾಂತ Theory of Rela 

tivity ಬೃಹದ್ವಿಶ್ವವನ್ನು ಕುರಿತ ಸಿದ್ದಾ೦ತ 
ಸೊನುರ್‌ ಫೆಲ , ಆರ್ನಾಲ್ Somer 

feld , Arnold 1868 - 1951 

ಜರ್ಮನ್ ಭೌತವಿಜ್ಞಾನಿ 
ಸ್ವಾತಂತ್ರಾಂಕ degree of freedom 
ಹಾನ್ , ಆಟೋ Hahn, Otto 1879 - 1968 

ಜರ್ಮನ್ ಭೌತರಸಾಯನವಿಜ್ಞಾನಿ 
ಹೈಸನ್ ಬರ್ಗ್, ವರ್ನರ್ ಕಾರ್ಲ್ 

Heisenberg, Werner Karl 1901 - 
76 . ಜಮನ್ ಭೌತವಿಜ್ಞಾನಿ 


ಅನುವಾದಕ ಜಿ. ಟಿ. ನಾರಾಯಣರಾವ್ 


CHOOSE 
Whether to keep money 

Save with us for 

OR 
at home, idle and unsafe 

income and security 
For prosperity and happiness save through 

the Savings Bank Deposit scheme 

It's risky keeping money at home 
And when it's at home, it doesn 't give you any return 

Keep it safe , keep it growing 
Through Canara Bank 's Savings Bank Deposit Scheme. 
Open an account with Canara Bank and start depositing money . Not 
only is your money safe , it earns interest too. You can 

also withdraw for your needs . 
Canara Bank 's Savings Bank Deposit Schemes - a safe and profitable 

way of making your money earn money . 


CANARA BANK 


A Nationalised Bank 
HO : : BANGALORE -560002 
Over 1375 Branches all over India 


ಜನವರಿ - ಮಾರ್ಚ್ 


83 0 93 


ಆರು ಪದ್ಯಗಳು 


0 


ಡಿ. ಎ . ಶಂಕರ್ 


ಇಬ್ಬರು ಸೂರ್ಯರು 
ತಲೆಗೆ ದಿಂಬು ಸಿಕ್ಕಿದ್ದೇ 
ಬಂತು ದೇಹಕ್ಕೆ ಮೈ ಮರೆತ ನಿದ್ದೆ . 
ಎದ್ದದ್ದೇ , ಎಚ್ಚರ ತಿಳಿವ ಮೊದಲೆ 
ಸುಸೂತ್ರ ಮಲಮೂತ್ರ ವಿಸರ್ಜನೆ. 
ಮುಖ ತೊಳೆದು ಹೊರಗೆ 
ಮಲ್ಲಿಗೆಯ ಚಪ್ಪರದಡಿಯಲ್ಲಿ ನಿಂತು 
ಸೂರ್ಯ ಎದ್ದು ಬರುವುದನ್ನು ಕಂಡೆ . 
ಪಕ್ಕದ ಮನೆಯ ಜನ 
ಇಬ್ಬರು ಸೂರ್ಯರನ್ನು 
ಕಂಡು, ಆಶ್ಚರ್ಯ ಪಟ್ಟರು. 


ಹೊಸ ಕಾಡು 


ಸುತ್ತ 


ತನ್ನನ್ನು ಒತ್ತರಿಸಿ 
ಸಹಜ ಸುರಿವ 
ಬೆಳಕು ಮಳೆ ಗಾಳಿಗೂ 
ಅಡ್ಡ ನಿಂತು , ಉಸಿರುಗಟ್ಟಿಸುವ 
ಹೆಮ್ಮರಗಳ ಕಂಡು| 
ಬೆಳವ ಬಗೆ ನೆನಸಿ , 
ಪರಿತಾಪದೊಡಲಿಂದ ಬಂದ 
ನೀರು ಶಾಖ ಉಂಡು , 
ನೆಲಕಚ್ಚಿ ನಿಂತು 
ಎರಡೆರಡೆ ಎಲೆಮೂಡಿಸಿ 
ನಿಧ ನಿಧಾನ ಮೇಲೇರಿ, 
ನಿಗಿನಿಗಿ ಉರಿವ ಹಸಿರು ಬೆಂಕಿಯಾಗಿ , 
ತಲೆಕೊಡವಿ , ನಕ್ಕು , 
ಹೊಸ ಬೆಳೆಗೆ ಗೊಬ್ಬರ ಎಂದು 
ಕಾಡನ್ನು ಭಸ್ಮ ಮಾಡಿತು. 


940 ರುಜುವಾತು 


ತುಡುಗು 


ಅಯ್ಯಾ , ಕೇಳು : 
ಆ ಗಿಡ ನೀನು ನೆಟ್ಟದ್ದಲ್ಲ, 
ನೀರೆರೆದು, ಗೊಬ್ಬರ ಹಾಕಿ , 
ಮೇಕೆ, ಹಸು | 
ಬಾಯಿ ಹಾಕಿದ ಹಾಗೆ 
ನೋಡಿ ಕೊಂಡವನಲ್ಲ. 
ಮತ್ತೆ 
ತಿಳಿದುಕೊ . 
ಬಾಳೆಗೊಂದೇ ಗೊನೆ, ಇರು, ಎಚ್ಚರ. 
ಆದರೂ , 
ರಾತ್ರೆ , ಕದ್ದು ಹೊಂಚಿ, 
ಗೋಡೆ ಹಾರಿ , 
ತೆಕ್ಕೆ ತುಂಬಾ ತಬ್ಬಿ 
ತಿಂದೆ, 
ಅಂದಿನಿಂದ 
ನಿಂತೇ ಇಲ್ಲ. 
ಹಾಳು 
ಹೊಟ್ಟೆಶೂಲೆ.' 


ಸಾಸ 


ಅಯ್ಯೋದಸರೋವರದ ಮೇಲೆ 
ಹಾರುತ್ತಿದ್ದ 
ಪುಟ್ಟ ಹಕ್ಕಿ 
ಅನಿವಾರ್ಯ 
ಅಚ್ಚಕ್ಕಿತು : 
ನಿಲು ಸರೋವರದ ನೀರು 


ಕಣ 


ಕಣ 
ಕಣ 
ಪಡೆದು 
ಮಲದ ಸಂಸರ್ಗ 
ಕ್ಷಣದಲ್ಲಿ ಆಯ್ತು 
ಕೊನೆಯಿಲ್ಲದ ಮೊದಲಿಲ್ಲದ 
ಪಾಪ ನಾರಾಶಿ. 


ಜನವರಿ- ಮಾರ್ಚ್ 


83 0 95 


ಕೇಳು, ಎಲೆಜೀವ, ಬದುಕೆಲ್ಲ ಬರಿ ಭಯವೆ | 
ಭಯವೊಂದೆ ಎಂದೆಂದು ನಿನ್ನನಗಲದ ಬಂಧು || 
ಗೌಜು ಗದ್ದಲದ ನಡುವೆ ನುಜ್ಜು ಗುಜ್ಜಾಗುವ ಭಯ . 
ಒಂಟಿತನದಲಿ ಗುಂಪಿನಾಕ್ರಮಣದ ಭಯ . 
ಹೆಣ್ಣಿನೊಡನಾಟದಲ್ಲಿ ಸಾಧು - ಸಂತರ - ಭಯ , 
ಹೆತ್ತ ಕೂಸುಗಳೊಡನೆ ವೃದ್ಧನಾಗುವ ಭಯ . 
ಶ್ರೀ ಹರಿಯ ನೆನೆಯ ಹೊರಭಾಗ ಕಾಡುವನುಮಾನಗಳ ಭಯ 
ಅನುಮಾನದಲೆ ನಿಲ್ಲುವೆನು ಎಂದಾಗ ನಾರಾಯಣನ ನಿತ್ಯ - ಭಯ . 
ಕೇಳೆಲೆ ಜೀವ, ಸಾವು ಬಂದು ತಬ್ಬಿಕೊಳ್ಳುವನಕ 
ಭಯವೊಂದೆ ಎಂದೆಂದು ನಿನ್ನ ಗಲದ ಬಂಧು 


ಕಾಗೆ. 


ಕಂಡವರು ಉಂಡು ಎಸೆದದ್ದು ; 
ಕೊಳೆತದ್ದು ; ಜೀವ ಬೇಸರವಾಗಿ 
ಮೈ ಚೆಲ್ಲಿ ಹೊರಟ 
ಮೃಗ ಪಕ್ಷಿ ಮನುಷ್ಯನ ಸಂಕುಲದ 
ಹೆಣ ಕುಕ್ಕಿ , 
ನುಗ್ಗಿ ಹೊರ ಬಂದ 
ಕ್ರಿಮಿ ಕೀಟಗಳ ಗಬಗಬನೆ ತಿಂದು 
ಹುಳ ಹರಿವ ವ್ರಣದ ಕೀವು ಚಪ್ಪರಿಸಿ 
ಹೊಟ್ಟೆ ತುಂಬಿಸಿಕೊಂಡು 

ಹಾಡಿ - ಆಹಾ, ಹಾಡೇ ! 
ಮತ್ತೆ , 
ತಂಗಳು, ಎಂಜಲು 
ಹುಡುಕಿ ಹೊರಡುವ 
ಎಲೆ, ಕಾಗೆ, 
ನೀನೆನ್ನ ಪ್ರಾಣ ಸಖ ; 


ನನ್ನ ಪ್ರತಿರೂಪ. 
ನಮಸ್ಕಾರ, ನಿನಗೆ 


96 7 ರುಜುವಾತು 


సంచాదరస బచ్చణిగరు 


ಈ ನಮ್ಮ ಸಂಸ್ಕೃತಿ 


ಸದ್ಯದ ಮೂಡನ್ನು ಅವಲಂಬಿಸಿ ನಾವು ಭಾರತದ ಸಂಸ್ಕೃತಿಯನ್ನು 
ಕುರಿತಂತೆ ಧೋರಣೆಯ ಮಾತುಗಳನ್ನಾಡಿ ಬಿಡುವುದೇ ಹೆಚ್ಚು ; ಒಂದೋ 
ಸಿನಿಕರಂತೆ, ಅಥವಾ ಭೋಳೆಗಳಂತೆ. ಸದ್ಯದಲ್ಲಿ ನಮ್ಮ ಎದುರಾಳಿ ಯಾರು 
ಎಂಬ ಅರಿವಿನಿಂದಲೂ ಈ ಮೂಡು ನಿರ್ಧರಿಸಲ್ಪಡುತ್ತದೆ. ನಿದರ್ಶನವಾಗಿ 
ಕೇರಳದಲ್ಲಿ ನಡೆದ ಸಂಕಿರಣವೊಂದರ ಅನುಭವ ಹೇಳುವೆ : ಗತಿಸಿದ ಶ್ರೀ 
ದೀನ್ ದಯಾಳ್ ಉಪಾಧ್ಯಾಯರ ಶಿಷ್ಯರೊಬ್ಬರು ಹಿಂದೂ ಸಂಸ್ಕೃತಿಯ 
ಪ್ರಾಚೀನ ಮೌಲ್ಯಗಳಿಗೆ ನಾವು ಹಿಂದಿರುಗಬೇಕೆಂದೂ , ರಾಜಕೀಯ 
ಆಧ್ಯಾತ್ಮಿಕವಾಗಬೇಕೆಂದೂ ಉಬ್ಬಿದ ಪದಪುಂಜಗಳಲ್ಲಿ ಯಥಾಪ್ರಕಾರವೆನ್ನಿ 
ಸುವ ವಾದ ಮಂಡಿಸಿದರು. ಅವರ ಪುನರುತ್ಥಾನದ ಭಾವುಕತೆಗೆ ನಿಲುಕುತ್ತಿ 
ದ್ದುದು ಶಿವಾಜಿ ಕಾಲದನಂತರದ ಇತಿಹಾಸ ಮಾತ್ರ . ಈ ಬಗೆಯ ಮನಸ್ಸಿಗೆ 
ತನ್ನ ಸ್ಮತಿ ಇನ್ನೂ ಹಿಂದೆ ಹೋಗಿ ಯಾಜ್ಞವಲ್ಕನ ಕಳವಳದಿಂದ 
ಹುಟ್ಟಿದ ಬೌದ್ದಿಕಶೋಧವನ್ನು ಈ ಕಾಲಕ್ಕೂ ಅನ್ವಯಿಸುವಂತೆ ಅರಿಯ 
ಬೇಕೆಂಬ ತುರ್ತು ಇದ್ದಂತೆ ನನಗೆ ತೋರಲಿಲ್ಲ . ನಮ್ಮ ಹಿಂದನ್ನು ಚಿಂತಿಸು 
ವಾಗ ಗರ್ವವಾಗಲೀ , ಆರಾಧನಾಭಾವವಾಗಲೀ , ರಸಿಕತೆಯಾಗಲೀ , ರಾಜ 
ಕೀಯ ಯುಕ್ತಿಯಾಗಲೀ ನಮ್ಮ ಚಿಂತನಾಕ್ರಮವನ್ನೆ ನಿರ್ದೆಶಿಸತೊಡಗಿದಾಗ 
ಅವುಗಳಿಂದ ಹುಟ್ಟುವ ಮಾತುಗಳ ಸುಖದಲ್ಲಿ ನಾವು ಮೈಮರೆಯುತ್ತೇವೆ. 
ಅಷ್ಟಕ್ಕೆ ಕೃತಾರ್ಥರಾದೆವೆಂಬ ಭ್ರಮೆಯಲ್ಲಿ ನಮ್ಮನ್ನೇ ನಾವು ಮೆರೆದುಕೊಂಡು 
ಬಿಡುತ್ತೇವೆ. ಉಬ್ಬು ಮಾತು, ಉಕ್ಕುವ ಧ್ವನಿ, ಗದ್ದ ದಕಂಠಸದ್ಯದ 
ಬಿಕ್ಕಟ್ಟುಗಳನ್ನು ಮರಸಲು ಇವು ನೆರವಾಗುತ್ತವೆ. ರಸಿಕಭಾವದಿಂದ ಹಿಂದಿನ 
ವೈಭವವನ್ನು ಆಸ್ವಾದಿಸುವುದು , ಹೀಗೆ ಆಸ್ವಾದಿಸುತ್ತಿರುವ ಸಂದರ್ಭದಲ್ಲಿ 
ಹಿಗ್ಗು ವುದು ಆಪ್ಯಾಯಮಾನವಾದ್ದು . " ಯದ್ಭಾವಂ ತದ್ಭವತಿ” - ತಾನು 
ಭಾವಿಸಿದಂತೆ ಸತ್ಯವೂ ಇದೆ ಎಂದು ಕೊಳ್ಳುವುದು ಆಸ್ವಾದವೇ ಮುಖ್ಯ ಗುರಿ 
ಯಾದ ರಸಿಕದೃಷ್ಟಿ ಅರಿಯುವಕ್ರಮ, ಇಂಗ್ಲಿಷ್ ಶಬ್ದವಾದ “ ಏಸ್ತೆಟ್ ? 
ಅಂಥ ಪ್ರವೃತ್ತಿಯಲ್ಲಿನ ಉಚ್ಚ -ಹೀನ ಅಂಶಗಳೆರಡನ್ನೂ ಧ್ವನಿಸುತ್ತದೆ. 
ಭಾರತೀಯರಾದ ನಾವು ಪ್ರಾಚೀನ' ದ ರಸಿಕರಾಗಿರುವುದೇ ಹೆಚ್ಚಾದ್ದರಿಂದ 
ಪ್ರಾಚೀನವನ್ನು ಇಂದಿಗೂ ಹೇಗೆ ಎಷ್ಟು ಉಪಯುಕ್ತವೆಂದು ಕಾಣಲಾರದವ 

ಜನವರಿ- ಮಾರ್ಚ್ 83 097 


ರಾಗಿದ್ದೇವೆ. ಪ್ರಾಚೀನದಿಂದ ಹಿಗ್ಗುವ ಸಂಭ್ರಮದಲ್ಲಿ ನಾವು ಇಂದಿನ ಹಲವು ಹೊಲಸುಗಳನ್ನು ಕಡೆ 
ಗಣಿಸುತ್ತೇವೆ. ನಮ್ಮನ್ನು ಪೀಡಿಸುತ್ತಿರುವ ಇಂದಿನ ಸಮಸ್ಯೆಗಳು ಅಗಾಧವಾದವು. ಅವುಗಳಲ್ಲಿ ಕೆಲವು 
ಪ್ರಾಚೀನಕ್ಕೂ ಚಾಚಿದಂಥವು - ಎಲ್ಲವೂ ಒಂದಕ್ಕೊಂದು ಸಂಬಂಧಿಗಳು ಕೂಡ, ಅಸ್ಪೃಶ್ಯತೆ, ಹರಿಜನ 
ರನ್ನು ಸಜೀವ ಸುಡುವುದು , ಉಚ್ಚೆ ವಾಸನೆಯಿಂದ ಅಸಹ್ಯವಾದೆಡೆಗಳಲ್ಲಿ ಅಮೃತಶಿಲೆಯ ಮನೆಗಳನ್ನು 
ಕಟ್ಟುವುದು , ಶ್ರೀಮಂತರ ಅಟ್ಟಹಾಸ, ಉನ್ನತ ಪದವಿಯಲ್ಲಿರುವವರ ಭ್ರಷ್ಟಾಚಾರ, ಈ ಭ್ರಷ್ಟಾ 
ಚಾರಗಳನ್ನು ಅಗತ್ಯಗೊಳಿಸುವ ಪ್ರೇಮವಿಲ್ಲದ ಅದ್ದೂರಿ ಮದುವೆಗಳು, ಯಾಂತ್ರಿಕ ಧರ್ಮಾ 
ಚರಣೆಗಳು, ಕಣ್ಣಿಗೆ ಅಸಹ್ಯವಾದ ಸಿಮೆಂಟ್ ಮನೆಗಳು, ಹಾದಿಬೀದಿಗಳಲ್ಲಿ ಧುತ್ತೆಂದು ತಲೆಎತ್ತುವ 
ಕೌರ್ಯ , ಮತದ್ವೇಷದಲ್ಲಿ ಮಕ್ಕಳನ್ನೂ ಹೆಂಗಸರನ್ನೂ ಕೊಲ್ಲುವುದು, ಸಾರ್ವಜನಿಕ ಸ್ಥಳಗಳಲ್ಲಿ 
ಮತ್ತು ಆಫೀಸು ಕಚೇರಿಗಳಲ್ಲಿ ಸಜ್ಜನಿಕೆಯ ಅಭಾವ - ಇವೆಲ್ಲವೂ ನಮ್ಮ ಪ್ರಸ್ತುತದ ಚಿತ್ರಗಳೇ , 
ನಾವು ಉಬ್ಬುವಾಗೆಲ್ಲ ಇವೆಲ್ಲವನ್ನೂ ಮನಸ್ಸಿಂದ ತಳ್ಳಿ ಬಿಟ್ಟಿರುತ್ತೇವೆ. ಇಂಥ ವಾಸ್ತವಗಳಿಗೆ 
ಪ್ರತಿಕ್ರಿಯಿಸುತ್ತಲೇ ಪ್ರಾಚೀನ ಸಂಸ್ಕೃತಿಗೆ ಸ್ಪಂದಿಸಿದ್ದ ಗಾಂಧೀಜಿಯವರ ವ್ಯಕ್ತಿತ್ವ ಮಾತ್ರ ಕೇವಲ 
ರಸಿಕನದೋ , ಭಕ್ತನ , ಆರಾಧಕನದೋ , ಸಿನಿಕನದೋ ಆಗದೇ ಹೋಯಿತು. ಪಾಶ್ಚಾತ್ಯರ 
ಆಧುನಿಕ ಸಂಸ್ಕೃತಿಯನ್ನು ಅವರು ಟೀಕಿಸುವಾಗಲೂ , ಅದಕ್ಕೆ ನಾವ್ಯಾಕೆ ಮನಸೋತೆನೆಂಬುದನ್ನು 
ಚಿಂತಿಸಿದರು. ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ನೈಜ ಪ್ರತಿರೋಧಕ ಶಕ್ತಿಯುಳ್ಳ ಅಂಶಗಳನ್ನು 
ನಿತ್ಯಜೀವನದ ಪ್ರಸ್ತುತದಲ್ಲೇ ಅವು ಸಜೀವವಾಗಿ ಉಳಿದಲ್ಲಿ ಹುಡುಕಿದರು: ತಾಯಿಯಿಂದ ಸತ್ಯಾಗ್ರಹ 
ಕಲಿತರು ; ಇನ್ನೇನು ಗೆದ್ದಲು ಹತ್ತಬಹುದಾಗಿದ್ದ ಚರಕಾವನ್ನು ಹಳ್ಳಿ ಹಳ್ಳಿ ಅಲೆದು ಹುಡುಕಿ : 
ಚಾಲೂ ಮಾಡಿದರು ; ರಾಮಸ್ಮರಣೆಗೆ ಸ್ವರಾಜ್ಯದ ಉಸಿರು ತುಂಬಿದರು. ಅಂದರೆ ಪ್ರಾಚೀನಕ್ಕೆ 
ನಾವು ಋಷಿ/ ಸಂತರಂತೆ ಸ್ಪಂದಿಸುತ್ತೇವೆಯೋ , ರಾಜಕಾರಣಿಯಂತೆಯೋ , ಅಥವಾ ರಸಿಕರಂತೆಯೋ 
ಎಂಬುದು ನಮ್ಮ ಸದ್ಯದ ಸ್ಥಿತಿ ಎಷ್ಟು ನಮ್ಮನ್ನು ಬಾಧಿಸುತ್ತಿದೆ ಎಂಬುದರಿಂದ ನಿರ್ಣಯಿತವಾಗು 
ಇದೆ. ಸ್ಮತಿ ಸತತವೆಂಬಂತೆ ಈ ನಮ್ಮ ಪ್ರಸ್ತುತದಲ್ಲ ಹರಿಯಬೇಕೆಂಬುದು ಖುಷಿ / ಸಂತರ 
ಅಪೇಕ್ಷೆಯಾಗಿರುತ್ತದೆ. ರಾಜಕಾರಣಿಗೆ ನಮ್ಮ ಪೂರ್ವಿಕರು ಕೇವಲ ದಾಳಗಳು ; ರಸಿಕರಿಗೆ ಅವರು 
ಪ್ರಾಚೀನದ ರಂಜಕ ಚೌಕಟ್ಟಿನಲ್ಲಿ ಮೆರೆಯುವ ಚಿತ್ರಗಳು, 
ಈ ಗತಿಸಿದ ದೀನ್ ದಯಾಳರ ಶಿಷ್ಯರಿಗೆ ವಿರೋಧಿಯಾಗಿ ಅವತ್ತಿನಕೇರಳದ ಸಭೆಯಲ್ಲಿ ಕಮ್ಯೂನಿಸ್ಟ್ 
ಬುದ್ದಿ ಜೀವಿಯೊಬ್ಬರು ಆಡಿದ ಮಾತುಗಳು ಸಹ ಇಂಥ ವಾದಕ್ಕೆ ಹುಟ್ಟಿ ಕೊಂಡ ಪ್ರತಿವಾದ 
ಮಾತ್ರವಾಗಿತ್ತು . ಭಾರತದ ಧರ್ಮ ಸಂಸ್ಕೃತಿಗಳು ಕೇವಲ ಜಾತಿಯ ಧರ್ಮ ಸಂಸ್ಕೃತಿಗಳು ; 
ಪ್ರಾಚೀನರ ದರ್ಶನ ಕೇವಲ ಸ್ಕೂಡಲ್ ಯುಗದ ಆಳುವ ವರ್ಗದ ಆಸಕ್ತಿಗಳನ್ನು ಪ್ರತಿಬಿಂಬಿಸು 
ತದೆ ; ಪ್ರಸ್ತುತದ ಬಿಕ್ಕಟ್ಟುಗಳ ನಿವಾರಣೆಗೆ ಅಗತ್ಯವಾದ್ದು ವೈಜ್ಞಾನಿಕ ಸಮಾಜವಾದ 
ಉಪನಿಷತ್ತುಗಳು ಅಧ್ಯಯನಕ್ಕೆ ಮಾತ್ರ ಯೋಗ್ಯ, ಅನುಸರಣೆಗಲ್ಲ....' ಹೀಗೆ ಇನ್ನೊಂದು 
ಪ್ರತಿವಾದ ಹುಟ್ಟಿಸುವಂತೆ ಸಂಸ್ಕೃತಿಯನ್ನು ಚರ್ಚಿಸುವ ಸಂದರ್ಭ ನನ್ನಂಥವರ ಬಾಯಿಕಟ್ಟಿ ಸಿ 
ಬಿಡುತ್ತದೆ. ಯಾಕೆಂದರೆ ಇಬ್ಬರ ಕಣ್ಣೂ ರಾಜಕೀಯ ಗೆಲುವಿನ ಮೇಲೆ.. 
- ಯಾವ ಕಾಲದ ಮನುಷ್ಯನೇ ಆಗಲಿ , ತನ್ನ ಪಾಲಿಗೆ ಬಂದ ಸುಖದುಃಖಗಳನ್ನು ಉಣ್ಣು 
ವಾಗಲೂ , ಸ್ವಹಿತಕ್ಕೆ ಬದ್ಧನಾಗಿ ಯೋಚಿಸಲೇಬೇಕಾದ ಅನಿವಾರ್ಯದಲ್ಲೂ , ಸದ್ಯದಿಂದ ನಿವೃತ್ತ 
ನಾಗಿ, ದೃಷ್ಟಾರನೂ ಆಗಬಲ್ಲನೆಂದು ತಿಳಿಯುವವನಿಗೆ ಪ್ರಾಚೀನ ಪಳೆಯುಳಿಕೆಯಲ್ಲ ; ಅಂತೆಯೇ 
ಗೋಜುಗೊಂದಲಗಳಿಂದ ಅಬಾಧಿತವಾದ ದೇಶ- ಕಾಲಾತೀತ ಸತ್ಯವೂ ಅಲ್ಲ. ಮನುಷ್ಯನಿಗೆ ಕಷ್ಟ 
ಗಳಿದ್ದೇ ಇವೆ. ಎಲ್ಲ ಕಾಲದಲ್ಲ , ಹಾಗೆಯೇ ತನ್ನ ಮೂಲಕ ದಿವ್ಯವನ್ನು ಹೊಳೆಯಿಸುತ್ತಾನೆ 

- ಎಲ್ಲ ಕಾಲದಲ್ಲ , ಮಾತ್ರವಲ್ಲ. ಎಲ್ಲ ದೇಶದಲ್ಲ , ಅಥವಾ ಹೀಗೂ ಹೇಳಬಹುದು : ತನ್ನ 
ಮೂಲಕ ಸತ್ಯವನ್ನು ಹೊಳೆಯಿಸಲಾರದಂತೆ ಮನುಷ್ಯ ತೊಳಲಿದ ಕಾಲಗಳೂ ಇವೆ, ದೇಶಗಳೂ 


98 0 ರುಜುವಾತು 


ಇವೆ - ಅಂದರೆ ಮೀರುವ - ತಿಳಿಯುವ ಸಾಮರ್ಥ್ಯಪಡೆದಿದ್ದು ಅವನು ಸೋಲಲೂಬಹುದೆಂದು 
ಹೇಳಿದಂತಾಗುತ್ತದೆ. ಆದ್ದರಿಂದಲೇ ಮನುಷ್ಯ ತನ್ನನ್ನು ಕುರೂಪಗೊಳಿಸುವ ಕೇಡುಗಳ ವಿರುದ್ಧ , 
ಅನಿಷ್ಟಗಳ ವಿರುದ್ಧ , ಜಡತೆಯ ವಿರುದ್ದ ( ಅವು ಅವನ ಒಳಗೂ ಇರುವಂಥವಾದ್ದರಿಂದ) ಹೋರಾ 
ಡುತ್ತಲೇ ಇರುವುದು ಅನಿವಾರ್ - ವ್ಯಕ್ತಿಯಾಗಿಯೂ , ಸಮುದಾಯವಾಗಿಯೂ , 
0 0 0 


ಮೇಲಿನ ಮಾತುಗಳನ್ನು ಬರೆಯುತ್ತ ಕೂತಿರುವ ನನಗೆ ಹೊರಗಿನ ಗದ್ದಲದಿಂದ ಕಿರಿಕಿರಿಯಾಗು 
ತಿದೆ. ಈಗ ರಾತ್ರಿ 11ರ ಸಮಯ. ನಾನಿರುವ ಮೊಹಲ್ಲಾದ ಅಯ್ಯಪ್ಪ ಭಕ್ತರು ಮೈಕಿನಲ್ಲಿ 
ಅಯ್ಯಪ್ಪ ಕೀರ್ತಿಯನ್ನು ಕಿರುಚುತ್ತಿದ್ದಾರೆ. ಸುರತೋನ್ಮಾದದ ಬಗೆಯಲ್ಲಿ ಹಲಬುತ್ತ ಚೀರುತ್ತ 
ತಂಪಾದ ರಾತ್ರೆಯ ಮೌನವನ್ನು ಕೆಡಿಸುತ್ತಿದ್ದಾರೆ. ಕಮ್ಯೂನಿಸ್ಟ್ ಕೇರಳದ ಹೃದಯದಲ್ಲಿ ಹುಟ್ಟಿದ 
ಈ ಅಯ್ಯಪ್ಪ ಚಳುವಳಿಯ ಬಗ್ಗೆ ನಾನು ಹೇಗೆ ಪ್ರತಿಕ್ರಿಯಿಸುತ್ತೇನೆಂಬುದು ಭಾರತೀಯ ಸಂಸ್ಕೃತಿ 
ಕುರಿತು ಬರೆಯುತ್ತಿರುವ ನನಗೆ ನಿಕಷವಾಗಿದೆ. ನನಗೆ ಗೊತ್ತಿರುವ ಎಷ್ಟೋ ಯುವಕರಿಗ ಸಮಾಜ 
ವಾದಿ ಸಿದ್ಧಾಂತದ ದಳಗಳನ್ನು ಸೇರುವ ಬದಲು ಅಯ್ಯಪ್ಪ ಮಂಡಳಿಯನ್ನೇ ಸೇರಿಯಾರೆಂದು 
ನನಗನ್ನಿಸುತ್ತದೆ. ನಲವತ್ತು ದಿನಗಳವರೆಗಂತೆ - ಕೌರಮಾಡಿಕೊಳ್ಳದೆ, ಕಪ್ಪು ಲುಂಗಿಯುಟ್ಟು , 
ಅಬ್ಬರದ ಭಜನೆಗಳನ್ನು ಮಾಡುತ್ತ ಮಧ್ಯರಾತ್ರೆಯ ತನಕ ಕೂತಿದ್ದು , ಮುಟ್ಟಾದ ಹೆಂಗಸರಿಂದ 
ಮಲಿನವಾಗಬಾರದೆಂಬ ಎಚ್ಚರದಲ್ಲಿ ಹೆಂಗಸರಿಂದಲೇ ದೂರವಿದ್ದು , ಬೀಡಿ ಸಿಗರೇಟುಗಳನ್ನು ಸೇದದೆ, 
ಹೆಂಡ ಕುಡಿಯದೆನಿಷ್ಟುರವ್ರತಿಗಳಾಗುವ ಈ ಸರ್ವೆಸಾಮಾನ್ಯರಾಗಿ ಕಾಣುವ ಯುವಕರ 
ಮನಸ್ಸಲ್ಲಿ ಏನು ಆಗುತ್ತಿದೆ ನನಗೆ ತಿಳಿಯದು. ಈ ನಿಷ್ಟುರ ವ್ರತದ ಕೊನೆಯಲ್ಲಿ ಪರ್ವತಾರೋಹಣ 
ವಿದೆ, ಅಯ್ಯಪ್ಪನ ಬೆಳಕು ಆಕಾಶದಲ್ಲಿ ಮಿಂಚಿದ್ದನ್ನು ಕಾಣುವುದಿದೆ. ಅಯ್ಯಪ್ಪನಾದರೋ ಎರಡು 
ಗಂಡುದೇವರುಗಳ ಸಂಗಮದ ಫಲ . ಭಸ್ಮಾಸುರನ ಸಂಹಾರಕ್ಕಾಗಿ ಮೋಹಿನಿಯ ರೂಪತಾಳಿದ 
ವಿಷ್ಣು ವಿನಲ್ಲಿ ಶಿವ ಮೋಹಿತನಾಗಿ ಅಯ್ಯಪ್ಪ ಜನಿಸಿದ್ದು . ಇವೆಲ್ಲದರ ಆಕರ್ಷಣೆ ತರ್ಕಾತೀತವಾದದ್ದು . 
ಅದರಿಂದ ಉತ್ಪನ್ನವಾಗುವ ಅಬ್ಬರ ಎಷ್ಟೆಂದರೆ ನಾನದನ್ನು ಕುಲ್ಲಕವೆಂದು ಕಡೆಗಣಿಸಲಾರೆ . 

ಅಂತೆಯೇ ಅದರಿಂದ ಗಂಭೀರವಾಗಿ ಆಕರ್ಷಿತನೂ ಆಗಲಾರೆ, ಕರ್ನಾಟಕದಲ್ಲಿ 12ನೇ ಶತಮಾನದ 
ಭಕ್ತಿ ಆಂದೋಲನ ಮಹತ್ವದ ವಚನಕಾರರನ್ನು ಕೊಟ್ಟಿತು. ಆಮೇಲೆ ಬಂದ ದಾಸರ ಭಕ್ತಿಯೂ 
ಮೃದುವಾದ ಸುಂದರವಾದ ಅಭಿವ್ಯಕ್ತಿ ಪಡೆಯಿತು. ನಿತ್ಯಜೀವನದ ಸುಖದುಃಖಗಳನ್ನು ಒಳಗೊಳ್ಳು 
ತಲೇ ಮೀರುವ ಆಶಯದ ಸಾಹಿತ್ಯ ಸೃಷ್ಟಿಗೆ ಇವು ಕಾರಣವಾದವು. ಬಹಿರಂಗದಲ್ಲಿ ಈ ಆಂದೋಲನ 
ಗಳ ಸ್ವರೂಪವನ್ನು ಪಡೆದ ಅಯ್ಯಪ್ಪ ಭಕ್ತಿ ಏನನ್ನು ಸೃಷ್ಟಿಸುತ್ತಿದೆ ? ಖಾಲಿ ಜಾಗಗಳಲ್ಲೆಲ್ಲ 
ತಲೆಯೆತ್ತುವ ಪೆಂಡಾಲ್‌ಗಳು, ಕಣ್ಣು ಕುಕ್ಕುವ ನಿಯಾನ್ ದೀಪಗಳು , ಕರ್ಕಶ ಚೀತ್ಕಾರಗಳು , 
ಸಿನಿಮಾ ಸಂಗೀತದ ಕಾಸಿಗಳಾದ ಭಾವಾತಿರೇಕದ ಹಾಡುಗಳು , ಅರಿವಿಗೆ ನಿದ್ದೆ ತರುವಂಥ ಗುಂಗು 
ಹುಟ್ಟಿಸುವ ಭಜನೆಗಳು - ಇಷ್ಟಲ್ಲದೆ ಇನ್ನೇನನ್ನು ಅಯ್ಯಪ್ಪ ಆಂದೋಲನ ಸೃಷ್ಟಿಸುತ್ತಿದೆ ? 

ಆದರೂ ಈ ಅಯ್ಯಪ್ಪನನ್ನು ಕಡೆಗಣಿಸುವಂತಿಲ್ಲ. ನಮ್ಮ ಸಂಸ್ಕೃತಿಗೆ ಸಹಜವೆನ್ನಿ ಸುವ ಅನೇಕ 
ಸಂಗತಿಗಳು ಹಿಂದಿನ ಭಕ್ತಿಪಂಥಗಳ ಆಂದೋಲನಗಳಲ್ಲಿ ಕಂಡಂಥವೂ ಈ ಅಯ್ಯಪ್ಪ ಪಂಥದಲ್ಲೂ 
ಇವೆ, ಎಲ್ಲ ಜಾತಿ ಪಂಗಡಗಳ ಜನರೂ ಅಯ್ಯಪ್ಪ ಭಕ್ತರಾಗುತ್ತಾರೆ - ಸಂಚಮರೂ ಸೇರಿದಂತೆ, ನಿತ್ಯ 
ಕುಡಿಯುವವರೂ ಆ ಸಮಯದಲ್ಲಿ ತನ್ನ ಚಟದಿಂದ ದೂರವಿರುತ್ತಾರೆ. ತಮ್ಮ ಜಾತಿಗೂ ಕಸುಬಿಗೂ 
ಅಂಟಿಕೊಂಡ ತಮ್ಮ ವ್ಯಕ್ತಿತ್ವದ ಮಿತಿಗಳನ್ನು ಆ ಸಮಯದಲ್ಲಿ ಅವರು ನೀರಿಬಿಡುತ್ತಾರೆ. ತಮ್ಮ 
ಎಂದಿನ ಹೆಸರು ಕುಲ ಗೋತ್ರಗಳಿಗೆ ಅವರು ಆಗ ಹೊರತಾಗಿ ಕೇವಲ ' ಸ್ವಾಮಿ ' ಗಳಾಗುತ್ತಾರೆ. 


ಜನವರಿ - ಮಾರ್ಚ್ 83 0 99 


ಆಗ ಅವರನ್ನು ನಾವೂ ಹಾಗೇ ಕರೆಯಬೇಕು. ಎಲ್ಲರೂ ಆಗ ಒ೦ದೇ ಅನುಭಾವೀ ಕುಟುಂಬಕ್ಕೆ 
ಸೇರಿದ ಸದಸ್ಯರು ತಮ್ಮ ಪ್ರತ್ಯೇಕ ಜಾತಿ, ಕುಲ , ಗೋತ್ರಗಳನ್ನು ಕಳಕೊಂಡವರು. 

ನಮ್ಮ ಯೂನಿವರ್ಸಿಟಿಯಲ್ಲಿತೋಟಿಯಾಗಿ ಕೆಲಸ ಮಾಡುವವನೊಬ್ಬ ಹೀಗೆ 'ಸ್ವಾಮಿ ' ಯಾದಾಗ 
ನಾನು ಅವನ ಹೆಂಡತಿಯನ್ನು ಕೇಳಿದೆ. ಅವಳ ಗಂಡನ ಹೊಸ ವ್ಯಕ್ತಿತ್ವ ಏನು ಪರಿಣಾಮ 
ಮಾಡುತ್ತದೆ ಅವನ ಸ್ವಭಾವದಲ್ಲಿ ? ಎಂದು. ಮನೆಯಲ್ಲಿ ಅವನು ಮಲಗುವುದಿಲ್ಲ, ಕುಡಿಯು 
ವುದಿಲ್ಲ. ಕುಡಿದು ಹೆಂಡತಿ ಮಕ್ಕಳನ್ನು ಚಚ್ಚುವುದಿಲ್ಲ. ಇವೆಲ್ಲ ಅವಳಿಗೆ ಸಂತೋಷದ ವಿಷಯಗಳೇ 
ಅಗಿದ್ದು ವು. ಆದರೆ 40 ದಿನಗಳನಂತರ ? ( ಅಯ್ಯೋ , ನಾಯಿಬಾಲ ಡೊಂಕೇ ಅಲ್ಲವೆ ?” ಎಂದಳು . 
ಅವಳು ಅಂದದ್ದು ನಿಜವಿರಲೇಬೇಕು. ಆದರೂ ( ಅಯ್ಯಪ್ಪ' ಅವನ ಪಾಲಿಗೆ ನಿಷ್ಪ ಯೋಜಕ 
ವೆಂದು ನಾನು ತಿಳಿಯಲಾರೆ. ಅವನಿಗೆ ತನ್ನ ನಿತ್ಯಜೀವನದ ಕುಲ್ಲಕತೆಯನ್ನು ಮೀರಲು ಇದಲ್ಲದೆ 
ಬೇರೆ ಯಾವ ಉಪಾಯವಿದೆ ನಮ್ಮ ಸಂದರ್ಭದಲ್ಲಿ ? ಹೊಸ ವ್ಯಕ್ತಿತ್ವ , ಹೊಸ ಗೆಣೆತನ, ಸಾಹಸ, 
ನಿಗ್ರಹದ ಸಮಾಧಾನ - ಇನ್ನೆಲ್ಲಿ ಅವನಿಗೆ ಸಿಗಬಲ್ಲವು ? ಪುರಾತನ ಭಕ್ತಿಪಂಥಗಳಲ್ಲಿನ ಉಜ್ವಲವೆನ್ನಿ 
ಸುವ ಯಾವ ಅಂಶವನ್ನೂ ಪಡೆಯದ, ನನ್ನ ಕಿವಿಗೂ ಮನಸ್ಸಿಗೂ ಕರ್ಕಶವೆನ್ನಿಸುವ ಆದರೂ ಹಿಂದಿನವು 
ಗಳ ಸ್ವರೂಪದಲ್ಲೇ ಈಗ ತಲೆಯೆತ್ತಿರುವ ( ಅಯ್ಯಪ್ಪ' ನ ಬಗ್ಗೆ ಹೀಗೆ ಯೋಚಿಸುತ್ತಿದ್ದಂತೆ ನಾನು 
ಗೊಂದಲಕ್ಕೊಳಗಾಗುತ್ತೇನೆ. 
- ಹೀಗೆಯೇ , ನಮ್ಮ ಸಂಸ್ಕೃತಿಯ ಹಲವು ಆಧುನಿಕ ಅಭಿವ್ಯಕ್ತಿಗಳು ಶುಷ್ಕವೆನ್ನಿಸುತ್ತವೆ. ನಿದರ್ಶನ 
ವಾಗಿ , ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಬಗೆಗಿನ ಭಕ್ತಿ ಮತ್ತು ಅದನ್ನು ತಣಿಸಲು 
ಹುಟ್ಟಿಕೊಂಡಿರುವ ರೆಕಾರೆಡ್ ಹಾಡುಗಳು , ಅವುಗಳ ಇಂಪು ರಂಜನೀಯ ಸಿನಿಮಾದ್ದೆ . ನಮ್ಮ 
ಸೌಂದಯ್ಯ ಪ್ರಜ್ಞೆಗೆ ಕಿರಿಕಿರಿಯುಂಟುಮಾಡುವಂಥದು ನಮ್ಮ ಅರಿವನ್ನು ಹೇಗೆ ತಾನೇ ಹಿಗ್ಗಿ ಸೀತು ? 
ಅವುಗಳಿಂದ ಹುಟ್ಟುವುದು ಖಂಡಿತ ಧಾರ್ಮಿಕ ಭಾವನೆಯಲ್ಲ. ಶೇಷಶಾಯಿಯಾದ ಸಾಯಿಬಾಬ 
ರನ್ನು ನೋಡಿದಾಗಂತೂ ಈ ಐದು ಹೆಡೆಯ ಸರ್ಪ ರಟ್ಟಿನದೆಂದು ನಾನು ಆಲೋಚಿಸದೆ ಇರಲಾರೆ. 
ಈ ಅವತಾರಪುರುಷ ರಟ್ಟಿನ ಮೇಲೆ ಮಲಗಿ ಕ್ಯಾಮರಾದ ಕ್ಲಿಕ್ಕಿಗೆ ಮುಗುಳಗುವುದಲ್ಲವೆ ? ಆದರೂ 
ನಮ್ಮ ಕಾಲದ ಮಹತ್ವದ ಕವಿಯೊಬ್ಬರು ರಟ್ಟಿನ ಶೇಷನ ಮೇಲೆ ಮಲಗಿದವನನ್ನು ಪೊಳ್ಳೆಂದು 
ತಿಳಿಯಲಿಲ್ಲ. ನಾನು ತುಂಬ ಗೌರವಿಸುವ ಈ ಕವಿಗೆ ಧಾರ್ಮಿಕ ವಿಷಯದಲ್ಲಿ ವಿಮರ್ಶಾಪ್ರಜ್ಞೆಯ 
ಅಗತ್ಯವೇ ಇರಲಿಲ್ಲವೆಂಬುದು, ಮತ್ತು ಅಂತಹ ಅವರ ಪ್ರವೃತ್ತಿ ಈ ನಮ್ಮ ಸಂಸ್ಕೃತಿಗೆ ಸಹಜವಿರ 
ಬಹುದು ಎಂಬುದು ನಮ್ಮನ್ನು ಯೋಚನೆಗೀಡುಮಾಡುತ್ತದೆ. ಯಾಕೆಂದರೆ ಇದನ್ನು ಹಳಿದು 
ನಗೆಯಾಡಿ ಮರೆತುಬಿಡುವುದು ಸಾಧ್ಯವಿಲ್ಲ. ನಾನು ಮೆಚ್ಚುವ ಕವಿ ಮಹಾ ಪ್ರತಿಭಾಶಾಲಿ, ನನ್ನ 
ಗೆಳೆಯರೊಬ್ಬರು ಈ ಕವಿಯನ್ನು ಅವರು ಸಾಯಿಬಾಬರಿಂದ ಸನ್ಮಾನಿತರಾದ ಔಚಿತ್ಯ ಪ್ರಶ್ನಿಸಿದಾಗ 
ಕವಿ ಕೊಟ್ಟ ಉತ್ತರ ಆಶ್ಚಯ್ಯಕರವಾಗಿತ್ತು : ನಾಪಿತ ಜಾತಿಯಲ್ಲಿ ಜನಿಸಿದ ಸಂತನೊಬ್ಬ ಬ್ರಾಹ್ಮಣ 
ನಾದ ಈ ಕವಿಯನ್ನು ಕರೆದು ಸನ್ಮಾನಿಸಬೇಕು, ಕವಿ ಅದನ್ನು ಗೌರವದಿಂದ ಸ್ವೀಕರಿಸಬೇಕು 
ಇದು ಸನಾತನ ಧರ್ಮ - ಹೀಗೆ. ಈ ಬಗೆಯ ಆಲೋಚನಾಕ್ರಮಗಳಿಂದ ದೂರವಾಗಿಬಿಟ್ಟ 
ನನ್ನಂಥವರಿಗೆ ಈ ಉತ್ತರ ಬೆರಗುಗೊಳಿಸುತ್ತದೆ- ಅಷ್ಟೆ .. 

ಹಿಗೆ ದೂರವಾದ್ದು ನನ್ನ ತಪ್ಪೆ ? ನನ್ನ ಆಂಗ್ಲ ವಿದ್ಯಾಭ್ಯಾಸದ ಪರಿಣಾಮವೆ ? ಅಲ್ಲವೆಂದು 
ನಾನು ತಿಳಿದಿರುವೆ . ನಮ್ಮ ಹಿಂದಿನ ಆಚಾರರು ಅಯ್ಯಪ್ಪನನ್ನೂ ಸಾಯಿಬಾಬರನ್ನೂ ನಿರಾಕರಿಸು 
ತಿದ್ದರು ಎಂದು ನನ್ನ ನಂಬುಗೆ. ಮತಾಚಾರ್ಯರ ವೈಚಾರಿಕತೆಯನ್ನು ಆಳವಾಗಿ ಬಲ್ಲವರು ಅವರ 
ಬಗೆಗಿನ ನನ್ನ ಈ ಅಭಿಪ್ರಾಯ ಸರಿಯೇ ಹೇಳಬೇಕು. ನಾನು ತಿಳಿದಂತೆ ಶಂಕರ ರಾಮಾನುಜ ಮಧ್ವರು 
ತಮ್ಮ ಸ್ವಾನುಭವದ ಅರಿವಿಗೂ , ಶೃತಿಸ್ಕೃತಿಗಳಲ್ಲಿ ದಾಖಲಾದ ಕಾಣೆಗೂ ನಡುವಿನಸಂಬಂಧ 
ವನ್ನು ಅತ್ಯಂತ ಹರಿತವಾದ ತರ್ಕದ ಶಿಸ್ತಿನಲ್ಲಿ ಸ್ಥಾಪಿಸಲು ಹೆಣಗಿದವರು . ತಮ್ಮ ಅನುಯಾಯಿ 


1000 ರುಜುವಾತು 


* ವ ಯಳೊ 


ಒಸ್ಸು 


ನಿಜವೇ 


ಗಳ ಒಪ್ಪಿಗೆಯನ್ನು ಅವರ ಅರಿವಿನ ಮಟ್ಟವನ್ನು ಏರಿಸುವ ಮುಖೇನ ಪಡೆಯಲು ಯತ್ನಿಸಿದರೇ 
ವಿನಹ ಕುಗಿ ಸುವ ಮೂಲಕವಲ್ಲ . ನಮ್ಮ ಕಾಲದವರೇ ಆದ ಗಾಂಧೀಜಿಯವರು ತಮ್ಮ ಸತ್ಯಾ 
ನ್ವೇಷಣೆಯ ವಿಮರ್ಶಾತ್ಮಕ ಅರಿವಿನಲ್ಲಿ ನಮ್ಮ ಸಂಸ್ಕೃತಿಯ ಸಜೀವ ಆಚರಣೆಗಳಲ್ಲಿ ತಮಗೆ ನೈಜ 
ವೆನಿಸಿದ್ದನ್ನು ಮಾತ್ರ ಆಯ್ದರು. ದಕ್ಷಿಣ ಆಫ್ರಿಕದಿಂದ ಅವರು ಭಾರತಕ್ಕೆ ಹಿಂದಿರುಗಿ, ಹಳ್ಳಿಗಳಲ್ಲಿ 
ಸಂಚರಿಸುತ್ತ , ತ್ರಿಕರಣಶುದ್ಧಿಯಲ್ಲಿ ತನ್ನ ಜನರಿಗಾಗಿ ದುಡಿಯುವ ಮಾರ್ಗವನ್ನವರು ಹುಡುಕು 
ತಿದ್ದಾಗ ಪಂಡಿತನೊಬ್ಬ ಅವರನ್ನು ಭೇಟಿಯಾಗಿ ಹೀಗೆ ಹೇಳುತ್ತಾನೆ : ನೀವು ಮಹಾತ್ಮರಾಗಲಿದ್ದೀರಿ; 
ನಿಮ್ಮಂಥವರಿಗೆ ಈ ಐರೋಪ್ಯ ಕ್ರಾಪು ಸಲ್ಲದು ; ನೀವು ಯಜ್ಯೋಪವೀತ ಹಾಕಿಕೊಂಡು ಜುಟ್ಟು 
ಬಿಡಬೇಕು ಎಂದು. ಕ್ಯಾಪಿನ ಬಗ್ಗೆ ಆತ ಹೇಳಿದ್ದನ್ನು ಗಾಂಧೀಜಿ ಒಪ್ಪುತ್ತಾರೆ. ಐರೋಪ್ಯರ 
ನಡುವೆ ತಾನು ಹಾಸ್ಯಾಸ್ಪದನಾಗಿ ಕಂಡೆನೆಂಬ ಮುಜುಗರದಿಂದ ಕ್ರಾಪುಬಿಟ್ಟದ್ದು ನಿಜವೇ . 
ಆದರೆ ಲಕ್ಷಾಂತರ ದೀನದಲಿತರು ಯಜ್ಯೋಪವೀತದ ಅಧಿಕಾರ ಪಡೆಯದೆಯ ಧರ್ಮಿಷ್ಠ ಜೀವನ 
ನಡೆಸುತ್ತಿರುವಾಗ ತಾನೊಬ್ಬ ದ್ವಿಜನೆಂಬ ಮಾತ್ರಕ್ಕೆ ಯಜ್ಯೋಪವೀತ ಧರಿಸಬೇಕಿಲ್ಲ. ಹೀಗೆ 
ಭಾರತೀಯ ಸಂಸ್ಕೃತಿಯ ಜುಟ್ಟನ್ನು ಮಾತ್ರ ಆಯ್ತು , ಜನಿವಾರವನ್ನು ತ್ಯಜಿಸಿದ ಗಾಂಧೀಜಿಯ 
ನೈತಿಕ ವಿಮರ್ಶಾಪ್ರಜ್ಞೆಯಲ್ಲಿ ಸೃಜನಶೀಲತೆಯಿದೆ; ಸಾರಾಸಗಟಾಗಿ ಭಾರತೀಯತೆಯನ್ನು 
ಒಪ್ಪಿಕೊಳ್ಳುವ, ಅಥವಾ ನಿರಾಕರಿಸುವ ಗೊಡ್ಡು ತನವಾಗಲೀ ಸಿನಿಕತನವಾಗಲೀ ಗಾಂಧೀಜಿಯಲ್ಲಿ - 
ಇರಲಿಲ್ಲವೆಂಬುದು ಈ ಸಣ್ಣ ನಿದರ್ಶನಕ್ಕೆ ಮಹತ್ವದ ಸಾಂಕೇತಿಕ ಅರ್ಥವನ್ನು ತಂದುಕೊಡುತ್ತದೆ. 
ಬ್ರಾಹ್ಮಣೀಕರಣ ಅಥವಾ ಐರೋಪೀಕರಣಗಳ ವಿಪರೀತಗಳಲ್ಲಿ ಮಾತ್ರ ಭಾರತದ ಭವಿಷ್ಯವನ್ನು 
ಕಾಣುವಂಥವರಿಗೆ ಪ್ರಾಚೀನದಲ್ಲಿ ಯಾವುದು ಉಳಿಯಬೇಕು, ಯಾವುದು ಬೇಡ ಎಂಬ ಸತತ 
ಜಾಗೃತಪ್ರಜ್ಞೆ ಇರುವುದಿಲ್ಲ. ಸಂಸ್ಕೃತಿಯ ಸಜೀವತೆ ಇರುವುದು ಇಂಥ ಹಲವು ಆಯ್ಕೆಗಳ ನೈತಿಕ 
ಪ್ರಜ್ಞೆ ನಮ್ಮೆಲ್ಲರಲ್ಲೂ ಕೆಲಸಮಾಡುತ್ತಿರುವಾಗ, ಏಕಕಾಲದಲ್ಲಿ ಮಡಿವಂತರ ಪೊಳ್ಳುಶ್ರೇಷ್ಠತೆ 
ಯನ್ನೂ , ಶೂದ್ರನ ಪೆದ್ದು ಮೌಡ್ಯವನ್ನೂ , ಸಾಮ್ರಾಜ್ಯವಾದಿಯ ದುರಾಶೆಯನ್ನೂ ಕಿತ್ತು ಹಾಕು 
ನಂತೆ ಹೋರಾಡುವುದು ಗಾಂಧೀಜಿಗೆ ಸಾಧ್ಯವಾದ್ದು ಈ ಬಗೆಯ ಪ್ರಜ್ಞೆಯಿಂದ, ರಸಿಕ, ಸಿನಿಕ , 
ಆರಾಧಕರಲೋಲುಪತೆಯ ಸುಖ ಬಿಟ್ಟುಕೊಟ್ಟ ಮನಸ್ಸಿಗೆ ಮಾತ್ರ ಇಂಥ ಪ್ರಜ್ಞೆ ಸಾಧ್ಯವಾಗುವುದು . 
ಆಚರಣೆಯಲ್ಲಿ ಯಾವುದು ಸಾಚ , ಯಾವುದು ಮೋಸವೆಂಬ ಎಚ್ಚರ ಕನ್ನಡದ ಹನ್ನೆರಡನೇ 
ಶತಮಾನದ ಆಂದೋಲನದಲ್ಲ , ನಂತರ ದಾಸರಲ್ಲೂ ಕಾಣಬಹುದು. ಅಲ್ಲಮ , ಬಸವ , ಪುರಂದರ , 
ಕಬೀರ - ಇವರೆಲ್ಲ ಎಷ್ಟು ನಿಷ್ಟುರರು , ನಿರ್ಮಮ ಶೋಧಕರು ಎಂಬುದನ್ನು ಅರಿತಾಗ ನನ್ನ 
ಕಾಲದ ಧಾರ್ಮಿಕತೆಯ ಬರಡುತನದ ಅರಿವಾಗುತ್ತದೆ. 

ಒಂದು ಬಗೆಯ ವೈಚಾರಿಕ ಮನಸ್ಸಿಗೆ ನಾನು ಮೇಲೆ ಎತ್ತಿದ ಪ್ರಶ್ನೆಗಳು ಅಪ್ರಕೃತವೆನ್ನಿಸ 
ಬಹುದು. ಸಾಮ್ರಾಜ್ಯಶಾಹಿಯ ಶಕ್ತಿ ಮತ್ತು ಸಂಪತ್ತುಗಳಿಂದ ಪುಷ್ಟಿ ಪಡೆದು ಬೆಳೆದ ಐರೋಪ್ಯರ 
ವೈಜ್ಞಾನಿಕ ಪ್ರಗತಿ ಮಾತ್ರ ಜಗತ್ತಿಗಿರುವ ಭವಿಷ್ಯದ ಮಾರ್ಗವೆಂದು ತಿಳಿದವರಿಗೆ ಯಾವ ಗೊಂದಲವೂ 
ಇರದು. ಅಯ್ಯಪ್ಪ ಸಾಯಿಬಾಬರು ಪ್ರತಿನಿಧಿಸುವ ಪ್ರಜ್ಞೆ ಆಗ ಕೇವಲ ಹುಸಿಯೆನ್ನಿಸುತ್ತದೆ. 
ಆದರೂ ಜನ ಅಂಥವುಗಳಿಂದ ಯಾಕೆ ಆಕರ್ಷಿತರಾಗುತ್ತಾರೆಂಬುದನ್ನು ಯಾವ ದಾಹವನ್ನು ಈ 
ಬಗೆಯ ಧಾರ್ಮಿಕ ಪಂಥಗಳು ಹಿಂಗಿಸುತ್ತವೆ ಎಂಬುದನ್ನು ಚಿಂತಿಸಿದಾಗ ನಾವು ತಲೆಕೆಡಿಸಿಕೊಳ್ಳ 
ಬೇಕಾಗುತ್ತದೆ. ಹುಸಿಧಾರ್ಮಿಕತೆಯ ಬದಲು ನೈಜವಾದ್ರೂ ಇರಲು ಸಾಧ್ಯವಿಲ್ಲವೆ ? ಮನುಷ್ಯನ 
ಅಂಥ ಅಗತ್ಯದ ಪೂರೈಕೆ ಆಳವಾದ ಕಾಣೆಗಳಿಂದ ಆಗಬಹುದಲ್ಲವೆ ? ಆದರೂ ಈ ಕಾಲದಲ್ಲಿ 
ಯಾಕೆ ಆಗುತ್ತಿಲ್ಲ. ಇದೇ ನಮ್ಮನ್ನು ಕಾಡಬೇಕಾದ ಪ್ರಶ್ನೆ , 

ಇನ್ನೂ ಜೀವಂತವಾಗಿರುವ ನೆನಪಿನಲ್ಲಿ ಭಾರತದಲ್ಲಿ ಆಳವಾದ್ದು , ಗಹನವಾದ್ದು ಇತ್ತೆಂದು 
ಅನ್ನಿಸುತ್ತದೆ. ಅಲೆಯುವ ಕರ್ಮಯೋಗಿಯಾಗಿ ಗಾಂಧೀಜಿಯಿದ್ದರು ; ಕೂತ ಜ್ಞಾನಯೋಗಿಯಾಗಿ 

ಜನವರಿ- ಮಾರ್ಚ್ 83 0 101 


ರಮಣರಿದ್ದರು ; ಉತ್ಕಟತೆಯಲ್ಲಿ ಹಾಡಿ ಕುಣಿಯುವ ಭಕ್ತಿಯೋಗಿಯಾಗಿ ರಾಮಕೃಷ್ಣರಿದ್ದರು. 
ಭಾರತದ ಮೂರು ಮಹತ್ವದ ಮಾರ್ಗಗಳ ಪ್ರತಿನಿಧಿಗಳು ಇವರು. 

ಇವರ ನಂತರವೂ ಪ್ರಾಚೀನರ ಎಷ್ಟೋ ಆಚರಣೆಗಳು ಹಾಗೇ ಭಾರತದಲ್ಲಿ ಉಳಿದುಬಂದಿವೆ . 
ವಿನೋಬಾರು ( ಅಲೆದಾಡುವ' ಸಂತರಾಗಿದ್ದು , ಕ್ಷೇತ್ರ ಸನ್ಯಾಸದಲ್ಲಿ ಕೂತ' ಸಂತರಾದರು. 
ಪ್ರಾಯೋಪವೇಶದಲ್ಲಿ ಇಚ್ಛಿಸಿ ಸತ್ತರು - ಭೀಷ್ಮರಂತೆ. ಪುರಾಣದ ಜನಕ - ದಶರಥರಂತೆ ನಮ್ಮನ್ನು 
ಈಗ ಆಳುವ ರಾಜಕೀಯದ ಜನ ತಮ್ಮ ಹಲವು ಕಾಷ್ಠ ವ್ಯಸನಗಳ ನಡುವೆಯೂ ಹೆಲಿಕಾಪ್ಟರುಗಳಲ್ಲಿ 
ಸಂತರ ದರ್ಶನ ಮಾಡಿಹೋಗುತ್ತಾರೆ. ದೆಹಲಿ ಗ್ರೀಸುಗಳನ್ನು ಆಳಿದವರು , ಆಳುವವರು 
ಚಾತುರ್ಮಾಸ್ಯದಲ್ಲಿ ಕೂತ ಕಂಚಿ ಜಗದ್ಗುರುಗಳನ್ನು ಅವರು ಇರುವಲ್ಲೇ ಬಂದು ನೋಡಿ ಆಶೀರ್ವಾದ 
ಪಡೆಯುತ್ತಾರೆ ; ರಾಷ್ಟ್ರಾಧ್ಯಕ್ಷರು ವಾನಪ್ರಸ್ಥಾಶ್ರಮ ಸ್ವೀಕರಿಸುವ ಮುಂಚೆ ಅವರ ದರ್ಶನ 
ಪಡೆಯುತ್ತಾರೆ. ಇಲ್ಲಿ ನಾನು ಕೂತಿರುವ ಕಿಟಕಿಯ ಹೊರಗಿನ ಚಳಿಯ ಕತ್ತಲಿನಲ್ಲಿ ಅಯ್ಯಪ್ಪ ಭಕ್ತರು 
ಆವೇಶದಿಂದ ಹಾಡುತ್ತಿದ್ದಾರೆ. ಲೋಕಾಯತ ಮಾರ್ಗದ ಖುಷಿಯಂತೆ ಕಾಣುತ್ತಿದ್ದ ಪೆರಿಯಾ 
ರರ ತಮಿಳುನಾಡಿನಲ್ಲಿ ಎಷ್ಟೋ ರಿಕ್ಷಾಚಾಲಕರು ಸ್ನಾನಮಾಡಿ ಕಪ್ಪು ಮುಂಡುಟ್ಟು , ಹಣೆಯ 
ಮೇಲೆ ವಿಭೂತಿ ಧರಿಸಿ ಕುರುಚಲು ಗಡ್ಡ ಬೆಳೆದ ಮುಖದಲ್ಲಿ ಮುನಿಗಳಂತೆ ಕಾಣುತ್ತಾರೆ. ಇವರ 
ಜೊತೆ ನಾನೂ ಒಬ್ಬನಾಗಲಾರೆ ಇದಕ್ಕೆ ಕಾರಣ ನನ್ನ ಪಾಶ್ಚಿಮಾತ್ಯ ವಿದ್ಯಾಭ್ಯಾಸವೆ ? ಅಥವಾ 
ಪಾಶ್ಚಿಮಾತ್ಯ ಸಂಸ್ಕೃತಿಯ ಬಗ್ಗೆ ನಮ್ಮಂಥ ಹಲವರಲ್ಲಿ ಈಚೆಗೆ ಕಾಣಿಸಿಕೊಳ್ಳುತ್ತಿರುವ ಅತೃಪ್ತಿ 
ಕೂಡ, ಪಾಶ್ಚಿಮಾತ್ಯರಲ್ಲಿ ತನ್ನ ಬಗ್ಗೆ ಈಗೀಗ ಬಲವಾಗುತ್ತಿರುವ ಅತೃಪ್ತಿಯ ಅನುಕರಣೆಯೆ ? 
0 0 0 

ಪುರಾಣದ ಭಾರತ ಈಗಲೂ ನಮ್ಮನ್ನು ಕವಿದು ಕೂತಿದೆ , ಎಂಬುದಕ್ಕೆ ನಮ್ಮ ಸಿನಿಮಾ 
ಸಂಸ್ಕೃತಿಯಿಂದ ಬೆಳೆದುಬಂದ ನಟರಿಗಿರುವ ಜನಪ್ರಿಯತೆಯ ಒಂದು ನಿದರ್ಶನ. ಅಯ್ಯಪ್ಪ, 
ರಾಘವೇಂದ್ರಸ್ವಾಮಿ , ಸಾಯಿಬಾಬರ ಜೊತೆಗೆ ಕರ್ನಾಟಕದ ರಾಜಕುಮಾರ್ , ಅಂಧ ದ 
ಎನ್ . ಟಿ. ಆರ್ ., ತಮಿಳ್ಳಾಡಿನ ಎಂ . ಜಿ. ಆರ್ . ಕೂಡ ನಮ್ಮ ಜನಪ್ರಿಯ ಸಂಸ್ಕೃತಿಯ ವೈಶಿಷ್ಟ 
ಗಳಾಗಿದ್ದಾರೆ. ಬಾಹುಬಲಿಯನಂತರ ಡಾ . ರಾಜಕುಮಾರರೇ ಅತ್ಯಂತ ಎತ್ತರದ ವಿಗ್ರಹ 
ಅವರ ಕಔಟ್ ಚಿತ್ರಕ್ಕೆ ನಕತ್ರಗಳ ತೋರಣ ಕಟ್ಟಲು ಮುಂದಾಗುವ ಅವರ ಅಭಿಮಾನಿಗಳು 
ಅಸಂಖ್ಯ . ರಾಘವೇಂದ್ರಸ್ವಾಮಿಯಾಗಿ , ಬೇಡರ ಕಣ್ಣಪ್ಪನಾಗಿ , ಕಳ್ಳಸಾಗಾಣಿಕೆಯ ವಿರುದ್ದ 
ಹೋರಾಡುವ ಶೂರನಾಗಿ, ಬಡವಿಯ ಪ್ರೇಮದ ಪುತ್ರನಾಗಿ , ಕನ್ನಡಿಗರ ಅಭಿಮಾನದ ಶ್ರೀಕೃಷ್ಣ 
ದೇವರಾಯನಾಗಿ ಜನತೆಯ ಪುರಾಣ ಪುರುಷನಾದ ರಾಜಕುಮಾರರಿಗೆ ಯೂನಿವರ್ಸಿಟಿ ಡಾಕ್ಟರೇಟ್ 
ಕೊಟ್ಟಿದೆ. ಗೋಕಾಕ್ ಚಳುವಳಿಯಲ್ಲಿ ಕನ್ನಡಿಗರನ್ನು ಹುರಿದುಂಬಿಸಿದ ಡಾ . ರಾಜಕುಮಾರರನ್ನು 
ಶ್ರೀ ತೇಜಸ್ವಿಯವರು ಬಟ್ರ್ರಾಂಡ್ ರಸೆಲ್ , ಅರವಿಂದರ ನಿದರ್ಶನಗಳನ್ನು ಕೊಟ್ಟು ರಾಜಕೀ 
ಯದ ನಾಯಕರಾಗುವಂತೆಯೂ ಕೋರಿ ಬರೆದಿದ್ದಾರೆ. ಲಂಕೇಶ್ , ತೇಜಸ್ವಿ , ಡಾ . ಚಿದಾನಂದ 
ಮೂರ್ತಿ, ಚಂದ್ರಶೇಖರ ಪಾಟೀಲರಂಥ ಸಾಹಿತಿಗಳಿಗೂ , ವಿಶ್ವವಿದ್ಯಾಲಯಗಳಿಗೂ , ಸರ್ಕಾರಕ್ಕೂ , 
ಜನತೆಗೂ ಏಕಕಾಲದಲ್ಲಿ ಮಹಾಪುರುಷರಾದವರು ಡಾ ರಾಜಕುಮಾರ್ ಒಬ್ಬರೇ . 

ಸಿನಿಮಾದಲ್ಲಿ ಡಾ . ರಾಜಕುಮಾರ್ ಆದರ್ಶವ್ಯಕ್ತಿಯಾಗಿ ಜನತೆಗೆ ಕಾಣುತ್ತಾರೆ - ಎಂ . ಜಿ . ಆರ್ ., 
ಎನ್ . ಟಿ, ಆರ್ . ರಂತೆಯೇ ಅವರು ಕುಡಿಯುವುದಿಲ್ಲ, ಸೇದುವುದಿಲ್ಲ, ಪರನಾರಿಯನ್ನು ಬಯಸು 
ವುದಿಲ್ಲ. ಇವರ ನಡುವೆ ಎಂ . ಜಿ . ಆ‌ , ಕ್ರಾಂತಿಕಾರಿ ಇಮೇಜು ಪಡೆದವರು ಕೂಡ, ಎಂ . ಜಿ. ಆರ್ . 
ಸದ್ದುಣಸಪನ್ನರಾದ್ದರಿಂದ ಅವರು ಹೀರೋ ಆದ ಸಿನಿಮಾ ಸಪ್ಪೆಯಾಗುವುದಿಲ್ಲವೆ ? ಕ್ಯಾಬರೆ, 
ಪ್ರೇಮ ಪ್ರಕರಣಗಳು ಸಿನಿಮಾದಲ್ಲಿ ಅಗತ್ಯವಾದ ಮಸಾಲೆಗಳಲ್ಲವೆ ? ಇದನ್ನೊಂದು ಉಪಾಯದಿಂದ 
ನಿವಾರಿಸಲಾಗುತ್ತದೆಯೆಂದು ನಾನು ಕೇಳಿರುವೆ. ಎಂ . ಜಿ, ಆರ್‌ . ಪರನಾರಿಯನ್ನು ಬಯಸದಿದ್ದರೂ 


102 0 ರುಜುವಾತು 


ಪರನಾರಿ ಎಂ . ಜಿ ಆರ್ . ರನ್ನು ಬಯಸುವುದರಿಂದ ಅವಳ ಹಗಲುಗನಸಿನ ಸೀಕ್ವೆನ್ ಗಳಾಗಿ ಜನ 
ನೋಡಬಯಸುವುದನ್ನೆಲ್ಲನೋಡುತ್ತಾರೆ: ಎಂ . ಜಿ. ಆರ್ , ಹೀಗೆ ಪವಿತ್ರರಾಗಿಯೂ ಉಳಿಯುತ್ತಾರೆ. 
ಎನ್ . ಟಿ . ಆರ್‌ . ಗೆ ಅವರನ್ನು ಪೂಜಿಸುವ ಒಂದು ದೇವಾಲಯವೂ ಇದೆಯಂತೆ. 

ಈ ನಟರು ಪ್ರಾಚೀನ ಪುರಾಣಗಳ ಮೂಲಕ ಜನರ ಮನಸ್ಸಿನಲ್ಲಿ ಬೇರು ಬಿಟ್ಟಿದ್ದಾರೆ. ಜೊತೆಗೇ 
ಇವರು ಆಧುನಿಕ ಬಂಡವಾಳಶಾಹೀ ವ್ಯವಸ್ಥೆಯ ಹಣಗಳಿಸುವ ವಿಧಾನಗಳಲ್ಲಿ ನುರಿತವರೂ ಆಗಿರು 
ತಾರೆ. ಅಯ್ಯಪ್ಪ, ಸಾಯಿಬಾಬಾ , ತಿರುಪತಿ, ರಾಘವೇಂದ್ರ ಸ್ವಾಮಿಗಳಂತೆ ಇವರಲ್ಲ ಪುರಾಣ , 
ಆಧ್ಯಾತ್ಮ , ಹಣ , ರಾಜಕಾರಣ , ಜನಪ್ರಿಯ ಭಾವಾತಿರೇಕತೆ, ಆದರ್ಶಪ್ರಿಯತೆ ಇತ್ಯಾದಿಗಳು 
ಒಂದರೊಳಗೊಂದು ಮಿಳಿತವಾಗಿರುತ್ತವೆ. ಇಂಥದನ್ನು ಸ್ವೀಕರಿಸುವ ಅಪಾರ ಜನಕೋಟಿಯ 
ಮನಸ್ಸು ಅವಿಮರ್ಶಾತ್ಮಕವೂ , ಸಾಂತ್ವನಕ್ಕೆ ಹಾತೊರೆಯುವಂಥದೂ ಆಗಿರುತ್ತದೆ. ತಮ್ಮಿಂದ ದೂರ 
ವಿರುವವರ ಜೀವನವನ್ನೂ ಪ್ರವೇಶಿಸುವ ಶಕ್ತಿ ಅವರಿಗಿರುತ್ತದೆ. ಅವರ ಜನಪ್ರಿಯತೆಯ ಹಿಂದೆ 
ಸಾವಿರಾರು ವರ್ಷಗಳ ಭಾರತೀಯ ಸಂಸ್ಕೃತಿಯ ಪುರಾಣಗಳಿವೆಯಾದ್ದರಿಂದ ಒಳಿತಿಗಾಗಲೀ ಕೆಡುಕಿ 
ಗಾಗಲೀ ಅವರಿಗಿರುವ ಶಕ್ತಿ ಅಪಾರವಾದ್ದು . 

ಈಚಿನ ದಿನಗಳಲ್ಲಿ (ನೋಡಿ, ಡಿಸೆಂಬರ್ 17ರ 'ಪ್ರಜಾವಾಣಿ' ಮತ್ತು ' ಡೆಕನ್ ಹೆರಾಲ್ ) 
ಡಾ . ರಾಜಕುಮಾರ್‌ರಿಗೆ ಸಂಬಂಧಿಸಿದಂತೆ ನಡೆದೊಂದು ಘಟನೆ ನಮ್ಮ ಆತಂಕಗಳನ್ನು ಹೆಚ್ಚಿಸು 
ಇದೆ. ಸುಧಾ ವಾರಪತ್ರಿಕೆಯಲ್ಲಿ ಡಾ . ರಾಜಕುಮಾರ್‌ರು ಬಸವನ ಪಾತ್ರದಲ್ಲಿ ಹೇಗೆ ಕಾಣುತ್ತಾ 
ರೆಂಬ ಚಿತ್ರವನ್ನು ಪ್ರಕಟಿಸಿದರೆಂದು ಶ್ರೀ ಗಂಗಾಧರ ಮೊದಲಿಯಾರ್‌ ಮತ್ತು ಶಿವಯೋಗಿಯವರನ್ನು 
ಹಾರಿಸಿಕೊಂಡು ಹೋಗಲಾಯಿತು. ವರದಿಯ ಪ್ರಕಾರ ಅವರನ್ನು ಬೆದರಿಸಲಾಯಿತು. ಇಲ್ಲಿ ಅತ್ಯಂತ 
ಸೂಕ್ಷ್ಮವಾಗಿ ನಮ್ಮ ಧಾರ್ಮಿಕ ನಂಬಿಕೆಗಳು ಕೆಲಸಮಾಡಿದ ಕ್ರಮ ದಿಗಿಲುಹುಟ್ಟಿಸುವಂಥದು. 
ಹಿಂಸಕರಲ್ಲಿ ಒಬ್ಬರು ಅಯ್ಯಪ್ಪ ವ್ರತದಲ್ಲಿದ್ದವರು , ತಾನು ಶ್ರೀ ಮೊದಲಿಯಾರ್‌ಗೆ ಅಯ್ಯಪ್ಪ 
ಪ್ರಸಾದವನ್ನು ಕೊಟ್ಟೆನೆಂದು ಅವರು ಸ್ವಸಮರ್ಥನೆಯಲ್ಲಿ ಹೇಳಿಕೊಂಡಿದ್ದಾರೆ. ಹಾರಿಸಿಕೊಂಡು 
ಹೋಗುವುದು, ಬೆದರಿಸುವುದು ಅವರಿಗೆ ಅಗತ್ಯವೆನ್ನಿಸಲಿಲ್ಲ ; ಆದರೆ ಕಿಡ್ನ್ಯಾಪ್ ಆಗಿ ಬೆದರಿಕೆ 
ಯಲ್ಲಿದ್ದವರಿಗೆ ಒತ್ತಾಯಮಾಡಿ ಊಟಮಾಡಿಸಿದ ಡಾ . ರಾಜಕುಮಾರರ ಆತಿಥ್ಯಕ್ಕೆ ಗಂಗಾಧರ 
ಮೊದಲಿಯಾರ್ ದೊಹಬಗೆದರೆಂದು ನಿಂದಿಸಲಾಯಿತು. ಬಸವಣ್ಣನ ಪಾತ್ರವನ್ನು ಡಾ . ರಾಜ 
ಕುಮಾರರು ಮಾಡುತ್ತಾರೋ ಇಲ್ಲವೋ ಎಂಬುದು ಎಷ್ಟು ರಾಜಕುಮಾರರ ಧಾರ್ಮಿಕ ನಿಷ್ಠೆಯ 
ಪ್ರಶ್ನೆಯೋ , ಅಷ್ಟೇ ಅದು ಸಿನಿಮಾರಂಗದ ಆರ್ಥಿಕ ವ್ಯವಹಾರಕ್ಕೂ ಸಂಬಂಧಿಸಿದ್ದಾಗಿತ್ತು . ಸುಧಾದ 
ಚಿತ್ರಲೇಖನ ಡಾ . ರಾಜಕುಮಾರ್‌ರನ್ನು ಇತರೇ ಎರಡು ನಟರಿಗೆ ಹೋಲಿಸಿದಾಗ ವಯಸ್ಸಾದವ 
ರಂತೆ ಕಾಣುವಂತೆ ಚಿತ್ರಿಸಿತೆಂದೂ , ಗೋಕಾಕ್ ಚಳವಳಿಯ ಸಮಯದಲ್ಲಿ ಮಹಾಪುರುಷ ಬಸವಣ್ಣ 
ನಾಗಿ ಕಾಣಿಸಿಕೊಳ್ಳುವನೆಂದ ಡಾ . ರಾಜಕುಮಾರರ ವಾಗ್ದಾನವನ್ನು ಸಂಶಯದಿಂದ ಕಂಡಿತೆಂದೂ 
ರಾಜಕುಮಾರ್ ಅಭಿಮಾನಿಗಳಿಗೆ ಸಿಟ್ಟು ಬಂದದ್ದು . ಹೀಗೆ ಈ ಪ್ರಸಂಗದಲ್ಲಿ ಧಾರ್ಮಿಕ ನಂಬಿಕೆ, 
ಆರ್ಥಿಕ ವ್ಯವಹಾರ, ಅತಿಥಿಸತ್ಕಾರ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಜನರಿಗಿರುವ ಭಾವನೆಗಳು 
ಎಲ್ಲ ಕಲಸುಮೇಲೋಗರವಾಗಿ ಒಟ್ಟಿನಲ್ಲಿ ಅಸಹನೆ ಮತ್ತು ಹಿಂಸೆಗಳಾಗಿ ವ್ಯಕ್ತವಾದವು. ಗೋಕಾಕ್ 
ಚಳವಳಿಯನ್ನು ವಿರೋಧಿಸಿದ್ದ ಶ್ರೀ ಹರಿಕುಮಾರ್‌ರನ್ನು ಮುಗಿಸಿಬಿಡುತ್ತೇವೆಂದು ಬೆದರಿಸಲೂ 
ಒಬ್ಬ ಅಭಿಮಾನಿ ಅಂಜಲಿಲ್ಲ. ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಈ ಸಂದರ್ಭದಲ್ಲಿ ತನ್ನ 
ಗಂಡನ ಕೌಟುಂಬಿಕ ಗುಣಗಳನ್ನು ಎತ್ತಿ ಹಿಡಿದು ಆಡಿದ ಮಾತಂತೂ ಈ ಲೇಖನದ ವಿಶ್ಲೇಷಣೆಯ 
ಚೌಕಟ್ಟಿನಲ್ಲಿ ಅರ್ಥಪೂರ್ಣ ವಿವರವಾಗುತ್ತದೆ. ಅಯ್ಯಪ್ಪ, ರಾಘವೇಂದ್ರಸ್ವಾಮಿ , ಸಾಯಿಬಾಬ 
ರನ್ನು ಖಂಡಿಸುವ ನಮ್ಮ ಕೆಲವು ಸಾಹಿತಿಗಳು , ಅದೇ ಪುರಾಣಲೋಕದಿಂದ ಪೊಷಿತರಾದ 
ಡಾ . ರಾಜಕುಮಾರರ ಅನುಯಾಯಿಗಳಾದರೆಂಬುದು ಒಂದು ಮುಖ್ಯ ಸತ್ಯವನ್ನು ಹೇಳುತ್ತದೆ : 


ಜನವರಿ- ಮಾರ್ಚ್ 83 0 103 


ನಮ್ಮ ಸಂಸ್ಕೃತಿಯನ್ನು ಪ್ರಜ್ಞಾಪೂರ್ವಕವಾಗಿ ಅರಿತು, ವಿಶ್ಲೇಷಿಸಿ, ಅದರಲ್ಲಿ ಜೀವಪೋಷಕವಾದ್ದನ್ನು 
ಆಯುವ ಜವಾಬ್ದಾರಿಯನ್ನು ಬಿಟ್ಟು ಕೊಟ್ಟ ನಮ್ಮ ಆಧುನಿಕ ಶಿಕ್ಷಿತ ವರ್ಗವೂ ಒಂದಲ್ಲ ಒಂದು 
ಬಗೆಯಲ್ಲಿ ವಿಮರ್ಶೆಗೆ ಅತೀತವೆಂಬಂತೆ ಬೆಳೆಯುತ್ತಿರುವ ಈ ಅಪ್ರಜ್ಞಾಪ್ರವಾಹಕ್ಕೆ ಬಲಿಯಾಗುತ್ತದೆ. * 
೦ ೦ ೦ 
- ತನ್ನ ಸಂಸ್ಕೃತಿಯಲ್ಲಿ ಬೇರೂರಿದ ಮನಸ್ಸು ಆ ಸಂಸ್ಕೃತಿಯನ್ನು ನಿಷ್ಟುರವಾಗಿ ವಿಮರ್ಶಿಸದ 
ಹೊರತು - ಹೀಗೆ ಸತತವಾಗಿ ನಡೆಯುವ ವಿಮರ್ಶೆಯಲ್ಲಿ ಜೀವಪೋಷಕ ಅಂಶಗಳನ್ನು ಬಲಪಡಿಸುತ್ತ 
ಹೋಗದ ಹೊರತು ವ್ಯಕ್ತಿ ಕುಬ್ಬನಾಗುತ್ತಾನೆ, ಸಮುದಾಯ ರೋಗಪೀಡಿತವಾಗುತ್ತದೆ. ಔದ್ಯೋಗೀ 
ಕರಣದಿಂದಾಗಿ ಬಿರುಸಿನ ಬದಲಾವಣೆಗಳಿಗೆ ಒಳಗಾದ ಸಮಾಜದಲ್ಲಂತೂ ಈ ಬಗೆಯ ವಿಮರ್ಶಾ 
ಪ್ರಜ್ಞೆ , ಪ್ರವಾಹಕ್ಕೆ ಇದಿರು ನಿಲ್ಲುವ ಧೈರ್ಯ ಅತ್ಯಗತ್ಯವಾಗುತ್ತದೆಂದು ಇಂಗ್ಲೆಂಡಿನ ಧೀಮಂತ 
ಕವಿ ಮ್ಯಾಥ್ಯ ಆರಾಲ್ಫ್ ಅರಿತಿದ್ದ . ಸುಮಾರು 30 ವರ್ಷಗಳ ಹಿಂದೆಯೇ ಡಿ. ವಿ . ಜಿ . ಯವರು 
ಆರಾಲ್ಡ್ನ ನ್ನು ಅತ್ಯಂತ ಮನೋಜ್ಞವಾಗಿ ಕನ್ನಡಿಗರಿಗೆ ತಮ್ಮ ಪುಸ್ತಕ ' ಸಂಸ್ಕೃತಿ' ಯಲ್ಲಿ ಪರಿಚಯ 
ಮಾಡಿಕೊಟ್ಟಿದ್ದರು. ಆಲ್ಫಾಲ್ಸ್ ಮತ್ತು ಡಿ. ವಿ. ಜಿ. ಯವರು ' ಸಂಸ್ಕೃತಿ' ಪದವನ್ನು ಅದರ ಶ್ರೇಷ್ಠ 
ವಾದ, ಅಂದರೆ, ಯಾವುದು ಇರಬೇಕಾದದ್ದು , ಎಂಬ ಅರ್ಥದಲ್ಲಿ ಬಳಸುತ್ತಾರೆ. ಆದರೆ ನಾನು ಈ 
ಪದವನ್ನು ಈವರೆಗೆ ಬಳಸಿರುವುದು ಆಂಥೋಪಾಲಜಿಯಲ್ಲಿ ಬಳಸಿದಂತೆ : ಜನರ ನಂಬಿಕೆ ನಡಾವಳಿ 
ಗಳಲ್ಲಿ, ದೈನಿಕಗಳಲ್ಲಿ ವ್ಯಕ್ತವಾಗಿಯೂ ಇಂಗಿತವಾಗಿಯೂ ಕಾಣುವುದೆಲ್ಲವೂ ಸಂಸ್ಕೃತಿ, ಎಂಬ 
ಅರ್ಥದಲ್ಲಿ. ರೇಮಂಡ್ ವಿಲಿಯಮ್ ಎಂಬ ಈ ಕಾಲದ ಮುಖ್ಯ ಅಂಗ್ಲ ವಿಮರ್ಶಕ ಇಂಗ್ಲಿಷಿನ 
ಕಲ್ಪರ್‌ (culture ) ಎಂಬ ಪದ, ಇತಿಹಾಸದಲ್ಲಿ ಪಡೆದ ವಿವಿಧ ಅರ್ಥಗಳ ಬೆಳವಣಿಗೆಯನ್ನೂ , ಕೊನೆ 
ಯಲ್ಲಿ ನಾನು ಮೇಲೆಹೇಳಿದ ಅರ್ಥವನ್ನೂ ಹೇಗೆ ಪಡೆಯಿತೆಂಬುದನ್ನೂ ಮನೋಜ್ಞವಾಗಿ ವಿವರಿಸಿ 
ದ್ದಾನೆ. ಅದು ಹೀಗಿದೆ : ಕೈಗಾರಿಕಾ ಕ್ರಾಂತಿಗೆ ಮುನ್ನ ' ಕಲ್ಪರ್ ' ಪದಕ್ಕೆ ಜೈವಿಕ ಬೆಳವಣಿಗೆಯ 
ಪೊಷಣೆ ಎಂಬ ಅರ್ಥವಿತ್ತು . ಅಗ್ರಿಕಲ್ಸರ್‌ , ಹಾರ್ಟಿಕಲ್ಪರ್ , ಸಿರಿಕಲ್ಪರ್‌ - ಪದಗಳ ಉದ್ಭವ 
ವಾದದ್ದು ಹೀಗೆ. ಈ ನೈಸರ್ಗಿಕ ಕ್ರಿಯೆಯನ್ನು ಸಾಂಕೇತಿಕವಾಗಿ ಮನುಷ್ಯನ ಅಭಿವರ್ಧನೆಗೂ 
ಅನ್ವಯಿಸುವುದರ ಮೂಲಕ, 18 ಮತ್ತು 19ನೇ ಶತಮಾನಗಳಲ್ಲಿ ' ಕಲ್ಪರ್‌ ' ಪದ ಸ್ವಯಂ ಇರುವ , 
ಅಂದರೆ ಪ್ರತ್ಯೇಕ ಅಸ್ತಿತ್ವ ಪಡೆದ ತತ್ವವಾಯಿತು. ಹೀಗೆ ಒಂದು ಪರಿಪಕ್ವ ಮನೋಸ್ಥಿತಿ ಎಂಬ 
ಅರ್ಥಪಡೆದ ಈ ಶಬ್ಬ ಮನುಷ್ಯನ ಪೂರ್ಣತ್ವದ ಅಪೇಕ್ಷೆಯನ್ನು ಪ್ರತಿನಿಧಿಸಿತು. ನಂತರ ಇಡೀ 
ಸಮಾಜದ ಬೌದ್ಧಿಕ ಪ್ರಗತಿ ಎಂಬ ಅರ್ಥ ಪಡೆಯಿತು. ಆಮೇಲೆ ಕಲೆಗಳಿಗೆ ಅನ್ವಯವಾಗುವ 
ಪದವಾಯಿತು. ಕೊನೆಯಲ್ಲಿ ಬೌದ್ಧಿಕ, ಆಧ್ಯಾತ್ಮಿಕ ಹಾಗೂ ಪ್ರಾಪಂಚಿಕ ವಿದ್ಯಮಾನಗಳನ್ನು 
ಒಳಗೊಂಡಂತೆ ಇಡೀ ಜೀವನದ ರೀತಿಯನ್ನು ಹೇಳಬಲ್ಲ ಪದವಾಯಿತು. * * 

ಅಂದರೆ ಇಂಗ್ಲೆಂಡ್ ಲ್ಲಾಗುತ್ತಿದ್ದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಬದಲಾವಣೆಗಳಿಗೆ 
ಉತ್ತರವಾಗಿ ಕಲ್ಪರ್‌ ' ಪದವೂ ಬೇರೆ ಬೇರೆ ಅರ್ಥಗಳನ್ನು ಒಳಗೊಳ್ಳುತ್ತಹೋಯಿತು. ಜೈವಿಕ 
* * ಡಾ . ರಾಜಕುಮಾರರ ಪ್ರಕರಣ ' ಪ್ರಜಾವಾಣಿ' ' ಡೆಕನ್ ಹೆರಾಲ್ಡ್ ' ಗಳಲ್ಲಿ ಪ್ರಕಟವಾಗುವಂತೆ ಶ್ರೀ 
ಹರಿಕುಮಾರ್‌ರನ್ನು ನಾನು ನನ್ನ ಮನೆಗೆ ಕರೆಸಿಕೊಂಡು ಒತ್ತಾಯಿಸಿದೆನೆಂಬ ವದಂತಿ' ಯಿದೆಯೆಂದು 
{ ಲಂಕೇಶ್ ಪತ್ರಿಕೆ' ಯಲ್ಲಿ ಬರೆಯಲಾಯಿತು. ಕನ್ನಡದ ಗಣ್ಯ ಲೇಖಕರೊಬ್ಬರು ಸಂಪಾದಿಸುವ ಪತ್ರಿಕೆ ಈ 
ಮಟ್ಟಕ್ಕೆ ಇಳಿದದ್ದು ವಿಷಾದನೀಯವೆಂದು ಅನ್ನಿಸಬಹುದು. ಆದರೆ ' ಪಾಪುಲಿಸ್ ' ಸಂಸ್ಕೃತಿಯಿಂದ ಪ್ರಸಾರ 
ವನ್ನು ಹೆಚ್ಚಿಸಿಕೊಳ್ಳಬಯಸುವ ಸಾಹಿತಿ ಕೂಡಹೀಗಾಗುವುದು ಅನಿವಾರ್ಯ 
- # * * ಸಂಸ್ಕೃತಿ' ನಾವು ಬಳಸುವ ಅರ್ಥದಲ್ಲಿ ನನಗೂ ಹೊಸ ಪದವೇ . ಸಮುದಾಯಕ್ಕೂ ವ್ಯಕ್ತಿಗೂ 
ಒಟ್ಟಾಗಿ ಅನ್ವಯವಾಗುವ ಈ ಪದದ ಬದಲು ನಮ್ಮಲ್ಲಿದು ದು ವ್ಯಕ್ತಿಗೆ ಮಾತ್ರ ಅನ್ವಯವಾಗುವ ' ಸಂಸ್ಕಾರ' 
ಎಂಬ ಪದ. 


104 0 ರುಜುವಾತು 


ಕ್ರಿಯೆಯನ್ನು ವಿವರಿಸುವ ಈ ಶಬ್ದ , ಮಾನವಸಮುದಾಯಕ್ಕೂ / ವೈಯಕ್ತಿಕ ಜೀವನಕ್ಕೂ , 
ಪೂರ್ಣತೆಯ ಹಂಬಲಕ್ಕೂ / ಜೀವನದ ಒಟ್ಟು ವಾಸ್ತವಕ್ಕೂ ಅನ್ವಯವಾಗುವ ಸಾಮರ್ಥ್ಯಪಡೆದದ್ದು 
ಹೀಗೆ, ಆರಾಲ್ಪನೂ ಕಲ್ಬರ್‌' ಶಬ್ದವನ್ನು ಮನುಷ್ಯನ ವೈಯಕ್ತಿಕ ವಿಶಿಷ್ಟ ಸಾಧನೆಗೂ 
ಸಮುದಾಯದ ಒಟ್ಟು ಸಾಧನೆಗೂ ಏಕಕಾಲಕ್ಕೆ ಅನ್ವಯವಾಗುವಂತೆ, ಒಂದು ಇನ್ನೊಂದರ 
ಮಗು ಲೆಂಬಂತೆ ತಿಳಿದು ಬಳಸುತ್ತಾನೆ. ಸಮರಸವಾಗಿ ನಮ್ಮ ವ್ಯಕ್ತಿತ್ವದ ವಿಭಿನ್ನ ಅಂಶಗಳನ್ನು 
ಬೆಳೆಸುವಂತೆಯೇ , ಹೀಗೆ ಬೆಳೆಸಿಕೊಳ್ಳುವ ಪ್ರಕ್ರಿಯೆಯಲ್ಲೇ , ಇಡೀ ಸಮಾಜದ ಎಲ್ಲ ಭಾಗಗಳನ್ನೂ 
ಬೆಳೆಸುವುದೇ ' ಕಲ್ಪರ್ ' ಆರಾಲ್ಸ್ ತಿಳಿದಂತೆ. ಆದ್ದರಿಂದ, ರಾಜಕೀಯ ರಂಗದಲ್ಲಿನ ವಿನಾಶ 
ಕಾರೀ ಪ್ರವೃತ್ತಿಗಳನ್ನೂ , ( ಅನಾರ್ಕಿ' ಯನ್ನೂ - ಅಂದರೆ ಅರಾಜಕ ಬೇಕಾಬಿಟ್ಟಿ ತನವನ್ನೂ 
ನಿವಾರಿಸಲು ಇರುವ ಏಕೈಕ ಮಾರ್ಗ , ಆಲ್ಫಾಲ್ಸ್ ಗೆ ಕಲ್ಪರ್‌ , ಅವನ Culture and 
Anarchy ಯ ವಾದದ ಒಟ್ಟು ತಿರುಳು ಇದು. 

ಆರಾಲ್ಡ್ ಪ್ರಕಾರ ಯಾವ ವ್ಯಕ್ತಿಯ ದ್ವೀಪವಲ್ಲ ; ತನ್ನಷ್ಟಕ್ಕೆ ತನ್ನಲ್ಲಿ ಅವನು ಕಲ್ಪರ್ ? 
ಪಡೆಯಲಾರ , ಉಳಿದವರನ್ನೂ ತನ್ನ ಜೊತೆಒಯ್ಯದೇನೆ ಅವನು ಪರಿಪೂರ್ಣತೆಯತ್ತ ನಡೆಯಲಾರ , 
ಆದರೂ , 'ಕುರ್‌' ಎಂದರೆ ವ್ಯಕ್ತಿಯ ಒಳಜೀವನದಲ್ಲಿ ನಡೆಯುವ ಕ್ರಿಯೆ ; ಒಳಜೀವನ ಪಡೆವ 
ಒಂದು ಸಾಮರಸ್ಯದ ಸ್ಥಿತಿ ಉಳಿದವರನ್ನೂ ತನ್ನ ಜೊತೆ ಒಯ್ಯುವ ಮೂಲಕ ಮಾತ್ರ ಈ 
ತನ್ನೊಳಗಿನ ಸ್ಥಿತಿಯನ್ನು ಅವನು ಪಡೆಯಬಲ್ಲ , ಸಮುದಾಯ ಮುಕ್ಕಾಗಿದ್ದರೆ ವ್ಯಕ್ತಿ ಪರಿಪೂರ್ಣ 
ನಾಗಲಾರ ; ನಿಜ , ಆದರೆ ಒಳಜೀವನದ ಪರಿಪೂರ್ಣತೆಯ ವಾಂಛಯಲ್ಲಿಯೇ ಈ ವ್ಯಕ್ತಿ - ಸಮಷ್ಟಿ, 
ಕ್ರಿಯೆಯ ಉಗಮವಿರುವುದು. 

ಹೀಗೆ ವ್ಯಕ್ತಿಯ ಪರಿಪೂರ್ಣತೆಯ ಹಂಬಲ, ಈ ಹಂಬಲದಿಂದಲೇ ಹುಟ್ಟಿದ ಒಟ್ಟು ಸಮಾಜದ 
ಒಳಿತಿಗಾಗಿನ ಕಳಕಳಿ ಆರಾಲ್ಡ್ನ ಯೋಚನಾಕ್ರಮವನ್ನು ನಿರ್ಧರಿಸುತ್ತದೆ. ಆದ್ದರಿಂದಲೇ ' ಸಂಸ್ಕೃತಿ , 
ವಿಮರ್ಶೆ' ಎಂದು ಕರೆಯಬಹುದಾದ ಬರವಣಿಗೆಗೆ ಅವನ ಬರಹ ಮಾದರಿಯಾಗಿ ಉಳಿದಿದೆ. 

ಪ್ರಜಾಸತ್ತೆ ಎಂದರೆ ತಮಗಿಷ್ಟ ಬಂದಂತೆ ವರ್ತಿಸುವುದು ಎಂದು ತಿಳಿದಿದ್ದ ತನ್ನ ಕಾಲದ 
ಇಂಗ್ಲಿಷ್ ಜನರನ್ನು ಅವನು ನಿರ್ದಯವಾಗಿ ಟೀಕಿಸುತ್ತಾನೆ. ಅರಾಜಕತೆಯನ್ನು ಎದುರಿಸಲು 
ಪ್ರಭುತ್ವಕ್ಕೆ ಯಾವ ವರ್ಗ ವಾರಸುದಾರ ಎಂಬ ಹುಡುಕಾಟದಲ್ಲಿ ಅವನಿಗೆ ಇಂಗ್ಲೆಂಡಿನ ಎಲ್ಲ 
ವರ್ಗದ ಜನರೂ ಅ ಪೂರ್ಣವಾಗಿ ಕಾಣುತ್ತಾರೆ. ನಡತೆಯ ಮಾಧುರ ಮತ್ತು ತಿಳುವಳಿಕೆಯ 
ಬೆಳಕನ್ನು ಒಟ್ಟಾಗಿ ಪಡೆದ ಯಾವ ವರ್ಗವೂ ಇಂಗ್ಲೆಂಡಲ್ಲಿ ಇಲ್ಲವೆಂದು ಅವನು ಹೇಳುತ್ತಾನೆ. 
ಮನುಷ್ಯನಿಗೆ ನೈತಿಕ ಕೆಚ್ಚು ಬೇಕು; ಆದರೆ ಜ್ಞಾನದಿಂದ ವಂಚಿತವಾದ ನೈತಿಕ ಕೆಚ್ಚು 
ಹುಂಬತನವಾದೀತು. ತನ್ನ ಮೂಗಿನ ನೇರ ಮಾತ್ರ ನೋಡಬಲ್ಲವರ ನೈತಿಕ ಕೆಯ್ದು ದುರಹಂಕಾರ 
ಬೆಳೆಸೀತು. ಅಂತೆಯೇ ಸಾಕಷ್ಟು ಜ್ಞಾನವಿದ್ದೂ , ನೈತಿಕ ಕೆಚ್ಚಿಲ್ಲದೇ ಹೋದವನದು ಡೋಲಾಯ 
ಮಾನ ವ್ಯಕ್ತಿತ್ವವಾದೀತು. ಇಂಗ್ಲೆಂಡಿನ ' ಕಲ್ಕರ್‌ ' ಒಂದು ಕಡೆ ಹೀಬ ಮೂಲದಿಂದ 
ನೈತಿಕತೆ ಪಡೆಯುತ್ತದೆ; ಇನ್ನೊಂದುಕಡೆ ಹೆಲನಿಕ್ (ಗ್ರೀಕ್ ) ಮೂಲದಿಂದ ಜ್ಞಾನ 
ಪಡೆಯುತ್ತದೆ. ಯಹೂದ್ಯ, ಕ್ರೈಸ್ತ ಧರ್ಮಗಳನ್ನು ಯೂರೋಪಿಗೆ ಕೊಟ್ಟ ಹೀಬ್ರೂ ಮಲ 
ಅಂತಸ್ಸಾಕ್ಷಿಗೆ ನಿಷ್ಠನಾಗಿರುವುದನ್ನು , ( ನೈತಿಕತೆಯನ್ನು ) ಕಲಿಸುತ್ತದೆ; ಯೂರೋಪಿನ ಕಾವ್ಯ , 
ತತ್ವಜ್ಞಾನಗಳಿಗೆ ಪ್ರೇರಣೆ ಕೊಟ್ಟ ಹೆಲನಿಕ್ ಮೂಲ ಅರಿವಿನ ಉಲ್ಲಾಸದಲ್ಲಿ ಕೃತಾರ್ಥತೆ 
ಕಾಣುತ್ತದೆ. ಮುಂಬತ್ತಿಯ ದೀಪಕ್ಕೂ , ಜೇನಿನ ಮಾಧುಯ್ಯಕ್ಕೂ ಕಾರಣವಾದ ಜೇನುಹುಳದ 
ಉಪಮೆಯಿಂದ ಸ್ವಿಫ್ಟ್ ಎಂಬ ಲೇಖಕ Sweetness and Light ಎಂಬ ಕಲ್ಪನೆಯನ್ನು ಪಡೆದ. 
ಈ ಕಲ್ಪನೆಯನ್ನು ಆರಾಲ್ಸ್ ಬೆಳೆಸುತ್ತಾನೆ. ನಡತೆಯ ಮಾಧುರವನ್ನೂ , ತಿಳಿವಿನ ಬೆಳಕನ್ನೂ , 

ಜನವರಿ - ಮಾರ್ಚ್ 83 0 105 


ಅಂತೆಯೇ ಹೀಬ್ರಾಯಿಕ್ ನೈತಿಕ ಕೆಚ್ಚನ್ನೂ , ಹೆಲನಿಕ್ ಅರಿವಿನ ಉಲ್ಲಾಸವನ್ನೂ ಒಳಗೊಂಡ 
ವರ್ಗವೆಲ್ಲಿದೆ ಎಂದು ಆರಾಲ್ ಹುಡುಕುತ್ತಾನೆ. 

ಅವನ ಕಾಲದ ಶ್ರೀಮಂತರು ಒಂದು ವರ್ಗವಾಗಿ ( ಬಾರ್ಬೆರಿಯನ್ನರು' ಎಂದು ಆರಾಲ್ 
ಹೇಳುತ್ತಾನೆ. ಅವರದು ಅರ್ಥಹೀನ ಸಭ್ಯತೆ, ಬದಲಾವಣೆಗೆ ಅವರು ವಿರೋಧಿಗಳು , ಅವರ ಒರಟು 
ಮನಸ್ಸಿಗೆ ಹೊಸ ವಿಚಾರಗಳು ಒಗ್ಗುವುದಿಲ್ಲ . ದೈಹಿಕ ಪುಷ್ಟಿ , ಶಿಷ್ಟ ನಡವಳಿಕೆ - ಇವುಗಳಿಗೆ ಮಾತ್ರ 
ಅವರ ಆಸಕ್ತಿ ಸೀಮಿತ, ಮಧ್ಯಮ ವರ್ಗದವರಾದರೋ ( ಫಿಲಿಸ್ಟೈನರು ' ಪಡೆಯುವುದೇ ಅವರ 
ಗುರಿ ; ಆಗುವುದಲ್ಲ, ಆಸ್ತಿ , ಕೈಗಾರಿಕೆ , ಉತ್ಪನ್ನ , ಪ್ರಗತಿ - ಇತ್ಯಾದಿಗಳು ಮನುಷ್ಯನ ಪರಿ 
ಪೂರ್ಣತೆಯ ಹಂಬಲಕ್ಕೆ ಸಾಧನಗಳು ಮಾತ್ರ ಎಂದು ಅವರು ತಿಳಿಯುವುದಿಲ್ಲ. ಅವುಗಳನ್ನು 
ಹೇಗಾದರೂ ಪಡೆದುಬಿಡಬೇಕು. ಇಷ್ಟೇ ಅವರ ಗುರಿ. ವಸ್ತುಗಳ ಗಳಿಕೆಯಷ್ಟಕ್ಕೇ ಅವರ 
ಬಡಿದಾಟ ; ಅವರ ರಾಜಕೀಯ , ಕೂಲಿಕಾರ್ಮಿಕ ವರ್ಗವನ್ನು ಅರಾಲ್ ( ಪಾಪುಲೇಸ್ ' ಎಂದು 
ಕರೆಯುತ್ತಾನೆ. ಇವರ ಹಂಬಲ ಮಧ್ಯಮ ವರ್ಗಕ್ಕೆ ಏರಬೇಕೆಂಬುದು ; ಆದರೂ ಇವರ ಶಕ್ತಿ 
ಪ್ರಚ್ಛನ್ನವಾದ್ದು ಎಂದು ಆರಾಲ್ಸ್ ತಿಳಿಯುತ್ತಾನೆ. ಶಿಕ್ಷಕನಾಗಿದ್ದ ಆರಾಲ್ಡ್ಗೆ ಇವರ ಬೆಳವಣಿಗೆ 
ಯಲ್ಲಿ, ಸಾಧ್ಯತೆಗಳಲ್ಲಿ ವಿಶೇಷ ಆಸಕ್ತಿ ಇತ್ತು . 

ಆರಾಲ್ಡ್ ಪ್ರಕಾರ ಜ್ಞಾನದ ಮುಖ್ಯ ಗುಣ : ಯಾವ ವಿಷಯವನ್ನೇ ಆಗಲಿ ಅದರ ನಿಜ 
ಸ್ಥಿತಿಯಲ್ಲಿ ಅರಿಯುವುದು, ಒಳ್ಳೆಯದಕ್ಕಾಗಿ ಹಂಬಲಿಸುವ ನೈತಿಕ ಕೆಚ್ಚು ಈ ವಸ್ತುನಿಷ್ಠತೆಯ 
ಜೊತೆ ಸೇರಿಕೊಳ್ಳಬೇಕು. ಆದರೆ ತನ್ನ ಕಾಲದ ಹುಂಬ ಧಾರ್ಮಿಕ ಆಂದೋಳನಗಳಿಂದ ರೋಸಿ 
ಹೋಗಿದ್ದ ಆರಾಲ್ ಗೆ ಮಧ್ಯಮ ವರ್ಗದ ಧಾರ್ಮಿಕತೆ ಇನ್ನೊಂದು ಗಳಿಕೆಯಾಗಿ ಮಾತ್ರ 
ಕಂಡಿತ್ತು . ಧನಸಂಪಾದನೆ + ಪುಣ್ಯ ಸಂಪಾದನೆ - ಇದೇ ಮಧ್ಯಮ ವರ್ಗದ ಜೀವನದ ಗುರಿ. 
ಬಡವನಾಗಿಬಿಡಬಹುದೆಂಬ ದಿಗಿಲು ಹಾಗೂ ನರಕಕ್ಕೆ ಹೋದೇನೆಂಬ ಭಯ . ಇವುಗಳಿಂದಾಗಿ 
ಮಧ್ಯಮವರ್ಗದವರು ಸದಾ ನಿರತರಾಗಿರುತ್ತಿದ್ದುದು: ಆಗುವುದರಲ್ಲಿ ಅಲ್ಲ, ಗಳಿಸುವುದರಲ್ಲಿ. 
ಚರಿತ್ರೆಯಲ್ಲಿ ಹೀಬ್ರಾಯಿಕ ಮೂಲದ ನೈತಿಕ ನಿಷ್ಠಾವಂತಿಕೆಯ , ಹೆಲನಿಕ್ ಮೂಲದ ಅರಿವಿನ 
ಉಲ್ಲಾಸವೂ ಹೆಣೆದುಕೊಳ್ಳುತ್ತವೆ. ಕೆಲವೊಮ್ಮೆ ಒಂದರ ಅವಶ್ಯಕತೆ ಹೆಚ್ಚಿರುತ್ತದೆ ; ಇನ್ನು 
ಕೆಲವೊಮ್ಮೆ ಇನ್ನೊಂದು ಹೆಚ್ಚು ಮುಖ್ಯವಾಗುತ್ತದೆ. ಮನಸ್ಸು ಹೊಸ ವಿಚಾರಗಳಿಗೆ ತೆರೆದುಕೊಳ್ಳ 
ಬೇಕಾದ ತನ್ನ ಕಾಲದಲ್ಲಿ ಹೀಬ್ರಾಯಿಕ್ ಅಂಶ ಅತಿಯಾಯಿತೇನೆ ಎಂದು ಅಲ್ವಾಳ್ ಭಾವಿಸು 
ತಾನೆ. ಯಾವ ವಿಷಯವನ್ನೇ ಆಗಲಿ ಅದನ್ನು ಅದರ ನಿಜಸ್ವರೂಪದಲ್ಲಿ ಅರಿಯುವುದೇ ಮುಖ್ಯವೆಂದು 
ತಿಳಿದಿದ್ದ ಆರಾಲ್ಡ್ ಒಟ್ಟಿನಲ್ಲಿ ಹೆಲನಿಕ್ ಅಂಶಕ್ಕೆ ವಾಲಿದ್ದಾನೆ ಎಂದು ನಮಗೆ ಅನ್ನಿಸುತ್ತದೆ. 

ಜ್ಞಾನದ ಉಲ್ಲಾಸವೇನೂ ಅನೈತಿಕವಲ್ಲ . ಸತ್ಯ ಮತ್ತು ಅಹಿಂಸೆ ಬೇರೆಬೇರೆಯಲ್ಲವೆಂದು 
ತಿಳಿದಿದ್ದ ಗಾಂಧೀಜಿ ಎರಡಕ್ಕೂ ತಾನು ಒಟ್ಟಾಗಿ ನಿಷ್ಠನಾಗಿರಬಲ್ಲನೆಂದು ತಿಳಿದಿದ್ದರು. ಆದರೂ , 
ಸತ್ಯ ಅಹಿಂಸೆಗಳು ಒಂದುವೇಳೆ ಬೇರೆಬೇರೆಯಾಗಿದ್ದ ಪಕ್ಷದಲ್ಲಿ, ಎರಡರಲ್ಲಿ ಯಾವುದಕ್ಕೆ ನಿಮ್ಮ 
ನಿಷ್ಠೆ ಎಂದು ಅವರನ್ನು ಕೇಳಿದಾಗ, ' ಸತ್ಯ ' ಎಂದಿದ್ದರು. ಇದು ಆರಾಲ್ಡ್ ಭಾಷೆಯಲ್ಲಿ 
“ ಹೆಲನಿಕ್ > ಉತ್ತರ. . 
೦ ೦ ೦ 
ಈಗ ಕೆಲವು ಪ್ರಶ್ನೆಗಳು : 
- 1, ಆಲ್ಫಾಲ್ಸ್ ಮಾಡಿದಂತೆ ನಮ್ಮ ಪ್ರಚಲಿತ ಸಂಸ್ಕೃತಿಯನ್ನೂ ತೀವ್ರವಾದ ವಿಮರ್ಶೆಗೆ ಗುರಿ 
ಪಡಿಸುವುದು ಹೇಗೆ ? 2. ನಮ್ಮ ವೈದಿಕ ಸಂಸ್ಕೃತಿ, ಜನಸಾಮಾನ್ಯರ ಸಂಸ್ಕೃತಿ, ಈಚೆಗೆ ತಲೆ 
ಯೆತ್ತುತ್ತಿರುವ ಧಾರ್ಮಿಕ ಪಂಥಗಳು - ಇವುಗಳನ್ನು ಒಟ್ಟಾಗಿ ಅರಿಯುವುದು ಹೇಗೆ ? 3, ನಮ್ಮ 


106 0 ರುಜುವಾತು 


ಪ್ರಜಾಸತ್ತೆ ಪಾಪ್ಯುಲಿಸ್ಟ್ ಆಗುತ್ತಿರುವುದರಲ್ಲಿನ ಅಪಾಯವೇನು ? 4 , ಈ ಅಪಾಯದ ಹಿಂದೆ 
ಅವ್ಯಕ್ತವಾಗಿ ಯಾವ್ಯಾವ ಪೌರಾಣಿಕ ನಂಬಿಕೆಗಳೂ ಕೆಲಸಮಾಡುತ್ತಿವೆ ? 5 , ಪಾಶ್ಚಿಮಾತ್ಯ 
ವಿದ್ಯಾಭ್ಯಾಸದಿಂದ ಪ್ರಭಾವಿತರಾಗಿ ವಿಚಾರವಾದಿಗಳೆಂದುಕೊಳ್ಳುವವರಲ್ಲ , ತಮ್ಮ ನಿಸ್ಸಹಾಯ 
ಕತೆಯಿಂದಾಗಿ , ಅಥವಾ ತಮ್ಮಲ್ಲಿ ಅಡಗಿರುವ ಹಳೆಯ ನಂಬಿಕೆಗಳಿಂದಾಗಿ, ಪಾಪುಲಿಸ್ಟ್ 
ಪ್ರವಾಹಕ್ಕೆ ಇದಿರಾಗುವ ಶಕ್ತಿ ಕುಂಠಿತವಾಗಿದೆಯೆ ? 6, ಹಿಂದಿನ ಕಾಲಗಳಲ್ಲಿ ಭಾರತದ ಬೌದ್ಧಿಕ 
ಪರಂಪರೆ ಜನಸಾಮಾನ್ಯರ ನಂಬಿಕೆ ಆಚರಣೆಗಳ ಜೊತೆ ಗುದ್ದಾಡಿದಂತೆ, ಅವನ್ನು ಒಳಗೊಳ್ಳುತ್ತಲೇ 
ಬದಲಾಯಿಸುತ್ತ ಬದಲಾಗುತ್ತ ಹೋದಂತೆ ಈಗೇಕೆ ಆಗುತ್ತಿಲ್ಲ ? 7 . ಆಂಗ್ಲ ವಿದ್ಯಾಭ್ಯಾಸದಿಂದ 
ಪಡೆದ ಬೌದ್ದಿಕತೆ ಈ ಜನರಿಗೂ ಸಾಮಾನ್ಯರಿಗೂ ಯಾವ ಕೊಂಡಿಯೂ ಇಲ್ಲದಂತೆ ಮಾಡಿದೆಯೆ ? 
ಇದರ ಪರಿಣಾಮ ಇತ್ಯ ಅನುಕರಣೆಯ ಶುಷ್ಕ ಬೌದ್ದಿ ಕತೆಯಾಗಿ, ಅತ್ರ ಹುಂಬ ರಾಜಕೀಯ 
ಧಾರ್ಮಿಕ ಚಳವಳಿಗಳಾಗಿ ವ್ಯಕ್ತವಾಗುತ್ತಿವೆಯೆ ? ಈ ಪ್ರಶ್ನೆಗಳ ಸರಮಾಲೆಯನ್ನು ನಾನು ಈಗ 
ಎತ್ತಬಲ್ಲೆ, ಉತ್ತರಿಸಲಾರೆ. ಪ್ರಶ್ನೆಗಳನ್ನು ನಮ್ಮ ಪರಿಸ್ಥಿತಿಗೆ ಪ್ರಕೃತವೆಂಬಂತೆ ಸರಿಯಾಗಿ 
ಎತ್ತಿದ್ದೇನೆಯೋ ಎಂಬುದರಲ್ಲ ನನಗೆ ಅನುಮಾನಗಳಿವೆ . ಏಟ್ಸ್ ಕವನದ ಸಾಲುಗಳು ಈ 
ಸಂದರ್ಭದಲ್ಲಿ ಅರ್ಥಪೂರ್ಣವೆನ್ನಿಸಬಹುದು : “ The best lack all conviction , while the 
worst are full of passionate intensity .” 
* ವೈಯಕ್ತಿಕವಾಗಿ ಹೇಳುವುದಾದರೆ ಭಾರತೀಯ ಪರಂಪರೆ ಬಗ್ಗೆ ನನ್ನ ತಿಳುವಳಿಕೆ ತೀರಾ ಕಡಿಮೆ 
ಯೆಂದು ನನಗೆ ನನ್ನ ಬಗ್ಗೆ ಯೇ ತೀವ್ರ ಅಸಮಾಧಾನವಿದೆ. ವೃತ್ತಿಯಿಂದಾಗಿ, ಜೀವನಕ್ರಮ 
ದಿಂದಾಗಿ ನಾನು ವಯಸ್ಕನಾದನಂತರ ಬಾಲ್ಯದಲ್ಲಿ ನಾನು ಕಿವಿಯಿಂದ ಕೇಳಿ ತಿಳಿದದ್ದನ್ನು 
ಕೂಲಂಕಷವಾಗಿ ಓದಿದ್ದೇ ಇಲ್ಲ, ಅಧ್ಯಯನಶೀಲತೆಯಿಂದ ಓದಲೇಬೇಕಾದ ರಾಮಾಯಣ, 
ಭಾರತ , ಬೃಹತ್ಕಥಾ, ಉಪನಿಷತ್ತುಗಳು , ಗೀತೆ, ಈ ಗ್ರಂಥಗಳಿಗೂ ನನಗೂ ನಡುವೆ ಹಲವು 
ಇಂಗ್ಲಿಷ್ ಪುಸ್ತಕಗಳು ಅಡ್ಡ ಬಂದಿವೆ. ಏಮ್ಸ್ ಸಾಲಿನ “ ಉತ್ತಮ 'ರಲ್ಲಿ ಭಾರತದ ನನ್ನಂಥವರು 
ಸೇರಿದ್ದಾರೆಂಬ ಅಹಂಕಾರವೂ ಹಾಸ್ಯಾಸ್ಪದವೇ . 
- ಈ ಲೇಖನವನ್ನು ತಯಾರಿಸುತ್ತಿದ್ದಂತೆ ಅದೃಷ್ಟವಶಾತ್ ಪದ್ಮನಾಭ ಎಸ್ . ಜೈನಿ ಎಂಬುವರು 
ಇಂಗ್ಲಿಷಲ್ಲಿ ಬರೆದೊಂದು ಲೇಖನ ನನಗೆ ಕಣ್ಣಿಗೆ ಬಿತ್ತು . ( Chapters in Indian Civilization, 
university of Wisconsin ) ಇಂಥ ವಿಷಯಗಳ ಬಗ್ಗೆ ನನ್ನ ಜ್ಞಾನ ತುಂಬ ತೆಳುವಾದ್ದರಿಂದಲೋ 
ಏನೋ ನಾನು ಓದಿದ್ದು ನನ್ನ ಮೇಲೆ ತುಂಬ ಪರಿಣಾಮ ಮಾಡಿತು. ಅಯ್ಯಪ್ಪ ಇತ್ಯಾದಿಗಳ ಬಗ್ಗೆ 
ನಾನು ಹಿಂದೆ ದಾಖಲು ಮಾಡುತ್ತ ಹೋದ ನನ್ನ ಸಹಜಪ್ರತಿಕ್ರಿಯೆಗಳನ್ನು ಒಂದು ವಿನ್ಯಾಸ 
ದಲ್ಲಿಟ್ಟು ನೋಡಬಹುದೆನ್ನಿಸಿತು. ಆರಾಗೆತನ್ನ ಸಂಸ್ಕೃತಿಯ ಮೂಲಾರ್ಕಗಳನ್ನು ಹೀಬ್ರಾಯಿಕ 
ಮತ್ತು ಹೆಲನಿಕ್ ಎಂದು ವಿಂಗಡಿಸಿ ನೋಡಿದ್ದರಿಂದ ದೊರೆತ ಪ್ರವೇಶ, ಸ್ಪಷ್ಟತೆಗಳು ನಮಗೂ 
ಭಾರತದ ಸಂಕೀರ್ಣ ಸಾಂಸ್ಕೃತಿಕ ಹೆಣಿಗೆಯಲ್ಲಿ ಮುಖ್ಯವಾದ ಎರಡು ಎಳೆಗಳನ್ನು ಬಿಡಿಸಿ ನೋಡು 
ವುದರ ಮುಖೇನ ದೊರೆಯಬಹುದೇನೋ ಎನ್ನಿಸಿತು. ಈ ಎರಡು ಮುಖ್ಯ ಎಳೆಗಳು ವೈದಿಕ ಮತ್ತು 
ಶ್ರಮಣ ಪರಂಪರೆಗಳು , ಹಿಂದೆ ಅರ್ಥಪೂರ್ಣ ಪರಂಪರೆಗಳಾಗಿದ್ದ ಈ ಎರಡರ ಇವತ್ತಿನ ಬಿಕನಾಸಿ 
ಪ್ರತಿನಿಧಿಗಳಾಗಿ ನ್ಯೂಯಾರ್ಕನ್ನು ತಾನು ಸೇರಬೇಕಾದ ಸ್ವರ್ಗವೆಂದು ಭಾವಿಸುವ, ಪ್ರಾಯಶಃ 
ತನ್ನ ಗುರಿ ಫಲಿಸಿದ ಮೇಲೆ ಟೆರಲಿನ್ ನೂಲಿನ ಜನಿವಾರ ಹಾಕಿಕೊಳ್ಳುವ ಬ್ರಾಹ್ಮಣನೂ , ಮೈಕಿನಲ್ಲಿ 
ಮಧ್ಯರಾತ್ರಿ ತನ್ನ ಭಕ್ತಿಯನ್ನು ಅರಚುವ ಅಯ್ಯಪ್ಪನ ಕುರುಚಲು ಗಡ್ಡದ ಭಕ್ತನೂ ನನಗೆ 
ಎದುರಾದರು. ಮುಖಾಮುಖಿಯಾಗದ ನಮ್ಮ ಸಂಸ್ಕೃತಿಯ ಈ ಎದುರು - ಬದರು ಪ್ರತಿನಿಧಿಗಳು 
ನನ್ನ ವಾದಕ್ಕೆ ತೀರಾ ನೀಟಾದ ನಾಟಕೀಯತೆಯನ್ನು ಒದಗಿಸಬಲ್ಲರೆಂಬ ಅನುಮಾನದಲ್ಲಿ ನನ್ನ 
ವಿಚಾರವನ್ನು ಮುಂದುವರಿಸುವೆ. ನಾನು ಸಮಾಜ ವಿಜ್ಞಾನಿಯಲ್ಲ - ಸಾಹಿತಿ, ಹೀಗೆ ಸಾಹಿತಿ 


ಜನವರಿ - ಮಾರ್ಚ್ 83 0 107 


ಯಾದವನೊಬ್ಬ ತನ್ನ ದೇ ಒಳನೋಟಗಳಿಗೆ ಬದ್ಧನಾಗಿದ್ದಾಗ ಅವನಿಂದ ಹೊಮ್ಮುವ ಊಹಾ 
ಪೋಹಗಳು ಪೊಳ್ಳಿರಲಾರವು ಎಂಬ ನಂಬಿಕೆಯನ್ನೂ ಇಲ್ಲಿ ನಾನು ಮುಚ್ಚಿಡುತ್ತಿಲ್ಲ. 

ಆರಾಲ್ಡ್ನ ' ಹೆಲನಿಕ್ ', 'ಹೀಬ್ರಾಯಿಕ್ ಅಂಶಗಳು ಬೆರೆಯುತ್ತ ಹೋದಂತೆ ಭಾರತದಲ್ಲಿ 
“ ವೈದಿಕ ' ಮತ್ತು 'ಶ್ರವಣ' ಅಂಶಗಳು ಸಂಸ್ಕೃತಿಯಲ್ಲಿ ಹೆಣೆದುಕೊಂಡಿದ್ದಾನೆಯೆ ಎಂಬುದರ ಅಧ್ಯ 
ಯನವಾಗಬೇಕಾಗಿದೆ. ಈಗಲೂ ನಮ್ಮ ವಿಚಾರಕ್ರಮಗಳನ್ನು , ಧಾರ್ಮಿಕ ಚಳುವಳಿಗಳನ್ನು ಇವು 
ನಿರ್ಣಯಿಸುವಂತೆ ಪ್ರಭಾವಶಾಲಿಯಾಗಿ ಉಳಿದಿವೆಯೆ ? 'ಶ್ರನ ' ಎನ್ನುವ ಶಬ್ದದಿಂದ ಹುಟ್ಟಿದ 
ಈ ಶ್ರಮಣರನ್ನು ವೇದದ ಋಷಿಗಳೂ ಬಲ್ಲರು ಎಂದು ಜೈನಿ ಹೇಳುತ್ತಾರೆ. ಈ ಶ್ರಮಣರು 
ಟಾಯನ್ ಬಿ ಹೇಳುವ internal proletariats ರಂತೆ ಕಾಣುತ್ತಾರೆ. ಎಲ್ಲ ಸಮಾಜಗಳ 
ಒಳಗೂ ಆಯಾ ಸಮಾಜ ನಿರ್ವೀಯ್ರವಾಗುತ್ತಿದ್ದಂತೆ ಅದಕ್ಕೆ ಜೀವಸ್ಪರ್ಶ ಮಾಡಬಲ್ಲ ಶಕ್ತಿ 
ಈ ಒಳದಲಿತರಿಗೆ ಇರುತ್ತದೆ. ಬುದ್ಧ , ಕ್ರಿಸ್ತ , ಬಸವ ಅಂಥವರು ; ತಮ್ಮ ತಮ್ಮ ಕಾಲದ 
ಯಜಮಾನ ಸಂಸ್ಕೃತಿಗಳಲ್ಲಿ ಸೃಜನಶೀಲ ಅಲ್ಪ ಸಂಖ್ಯಾತರೆಂದರೆ ಇವರು , ಮತ್ತು ಇವರ 
ಹಿಂದಿರುವ ಜನ, ಶ್ರಮಣರು ತಮ್ಮ ಸುವ್ಯವಸ್ಥಿತ ಸಮಾಜಗಳಿಂದ ಹೊರಗೆ ನಿಂತ ಕ್ರುದ್ಧರು. 
ಉದ್ದ ಕೂದಲಿನ ಈ 'ಕೇಶಿನ್ ' ರನ್ನು ಋಗ್ವೇದ ಹೀಗೆ ವರ್ಣಿಸುತ್ತದೆ : ಉದ್ದ ಕೂದಲಿ 
ನವರು ಅಗ್ನಿಯನ್ನು ಒಯ್ಯುವರು , ವಿಷವನ್ನು ಒಯ್ಯುವರು , ಭೂ ಮಿಸ್ವರ್ಗಗಳನ್ನು ಒಯ್ಯು 
ವರು , ಈ ಉದ್ದ ಕೂದಲಿನವರನ್ನು ಬೆಳಕನ್ನು ತ್ತಾರೆ. ಈ ಮುನಿಗಳು ಗಾಳಿಯಿಂದ ಆವೃತರು 
ಅಥವಾ ಮಲಿನ ಕಾವಿಯನ್ನು ಟ್ಟವರು * - ಇಂಥ ಮಾತುಗಳಲ್ಲಿ ಅಚ್ಚರಿಯಿಂದಲೂ ಅನುಮಾನ 
ದಿಂದಲೂ ಈ ಶ್ರಮಣರು ವರ್ಣಿತರಾಗುತ್ತಾರೆ. ಮನುಷ್ಯನ ಹಂಬಲಗಳು ಯಜ್ಞದಿಂದ ಫಲಪ್ರದ 
ವಾಗುತ್ತವೆ ಎಂಬ ವೈದಿಕ ಆಶಾವಾದವನ್ನು ಅದರ ಭಾವಗೀತಾತ್ಮಕ ಜೀವನ ಸಂತೋಷವನ್ನು 
ಕೆಣಕುವಂಥ ಜನ - ಈ ಶ್ರಮಣರು, ಜೈನಿಯ ಪ್ರಕಾರ ಈ ಶ್ರಮಣರು ಪ್ರಾಯಶಃ ಅವೈದಿಕರು 
(ಶೂದ್ರರು ?) - ಇವರೇ ಕರ್ಮ ಮತ್ತು ಪುನರ್ಜನ್ಮದ ವಾದಿಗಳು , ಸತ್ತನಂತರ ಪುರುಷನಿಗೆ 
ಏನಾಗುತ್ತದೆಂದು ಅರ್ಥಭಾಗನು ಯಾಜ್ಞವಲ್ಕನನ್ನು ಕೇಳಿದಾಗ , ಯಾಜ್ಞವಲ್ಕ ನು ಅವನನ್ನು 
ಕರೆದುಕೊಂಡುಹೋಗಿಗುಟ್ಟಿನಲ್ಲಿ ಹೀಗೆ ಹೇಳುತ್ತಾನೆ: ' ಇದು ಸಾರ್ವಜನಿಕವಾಗಿ ನಾವು ಮಾತಾಡ 
ಬಾರದ ವಿಷಯ ', ಉಪನಿಷತ್ತು ಅವರ ಉತ್ತರವನ್ನು ವಿವರಿಸುತ್ತದೆ: ಇಬ್ಬರೂ ದೂರ ಹೋಗಿ 
ಚರ್ಚಿಸಿದರು . ಅವರು ಚರ್ಚಿಸಿದ್ದು 'ಕರ್ಮ' ವನ್ನು ... .. ಜೈ ನಿಯ ಪ್ರಕಾರ ಈ ಗುಟ್ಟಿಗೆ ಕಾರಣ 
ಕರ್ಮದ ವಿಚಾರ ಶ್ರಮಣರದ್ದು ಎಂಬುದು, ಶ್ರಮಣರ ವಿಶಿಷ್ಟತೆಯಿರುವುದು ಅವರ ವಿರಕ್ತಿಯಲ್ಲಿ. 
( ಪುರುಷಸೂಕ್ತ' ದ ಆಶಾವಾದಕ್ಕೆ ಶ್ರಮಣರು ವಿರೋಧಿಗಳು, ಇವರಲ್ಲೆಲ್ಲ ಅತಿಶ್ರೇಷ್ಠನಾದ ಬುದ್ಧ 


* ಕೇಶ ಗ್ರೀಂ ಕೇಶೀ ವಿಷಂ ಕೇಶೀ ಬಿಭರ್ತಿ ರೋದಯೇ | | 
ಕೇಶೀ ವಿಶ್ವಂ ಸದೃಶೇ ಕೇಶೀದಂಜೊತಿರುಚ್ಯತೇ || 1 || 
ಮುನಯೋ ನಾತರಶನಾಃ ಪಿಶ್ಚಂಗಾ ವಸತೇ ಮಲಾ | 
ವಾತಸ್ಯಾನು ಧ್ಯಾಜಿಂ ಯಾತಿ ಯದ್ದೇ ವಾಸೋ ಅಕ್ಷತ 11211 

ನಂ . 10, ಅ 11. ಸೂ . 136 , 
ಈ ಸಾಲುಗಳಿಗೆ ಮೇಲೆ ನಾನು ಬಳಸಿರುವ ಅರ್ಥವಲ್ಲದೆ ಬೇರೆ ವಿವರಣೆಗಳೂ ಇವೆ. ಜೈನಿಯವರು 
ವೇದವನ್ನು ತಿಳಿಯುವ ದೃಷ್ಟಿ ಸಾಮಾಜಿಕ ಐತಿಹಾಸಿಕ ದೃಷ್ಟಿಕೋನವನ್ನು ಪಡೆದದ್ದು , ಇದಕ್ಕೆ ವಿರೋಧ 
ವಾಗಿ ವೇದವನ್ನು ಸಾಂಕೇತಿಕವಾಗಿ ಗ್ರಹಿಸುವ ಕ್ರಮವೂ ಇದೆ. ವೇದಗಳನ್ನು ಐತಿಹಾಸಿಕ ವಿಕಾಸ' ದ 
ದೃಷ್ಟಿಯಿಂದ ಗ್ರಹಿಸುವುದು ಒಂದು ಕ್ರಮವಾದರೆ , ' ಪ್ರಕಾಶ' ಗೊಂಡ ಸತ್ಯವೆಂದು ಆಧ್ಯಾತ್ಮಿಕವಾಗಿ ಗ್ರಹಿಸು 
ವುದು ಇನ್ನೊಂದು. ಈ ಎರಡರಲ್ಲಿ ನಾನು ಐತಿಹಾಸಿಕ ದೃಷ್ಟಿಯನ್ನು ನನ್ನ ಉದ್ದೇಶಕ್ಕೆ ಉಪಯುಕ್ತ ವೆಂದು 
ಆರಿಸಿಕೊಂಡಿದ್ದೇನೆ. ಈ ವಿಷಯದಲ್ಲಿ ನನಗಿರುವ ಪ್ರವೇಶ ಅಲ್ಪವಾದ್ದರಿಂದ ಇದೇ ಸರಿಯೆಂಬ ಹಟ ನನಗಿಲ್ಲ. 


108 ] ರುಜುವಾತು 


ಶ್ರಮಣರ ಅತಿಯಾದ ದೇಹದಂಡನೆಯನ್ನೂ ನಿಗ್ರಹವನ್ನೂ ವಿರೋಧಿಸಿದ. ( ವೈದಿಕ ಶ್ರಮಣಗಳನ್ನು 
ಬೆಸೆದ ?) ಶ್ರಮಣ ಮತ್ತು ವೈದಿಕರ ತಿಕ್ಕಾಟದಿಂದ ಭಾರತೀಯ ಪರಂಪರೆ ಸೃಜನಶೀಲವಾಗಿ 
ಉಳಿಯಿತು ಎನ್ನಬಹುದು. ಪ್ರಾಚೀನ ಕಾಲದಲ್ಲಿ ಬುದ್ಧ ಹುಟ್ಟಿ ದಂತೆಯೇ , ನಮ್ಮ ಕಾಲದಲ್ಲಿ 
ಗಾಂಧೀಜಿ ಈ ತಿಕ್ಕಾಟದ ಫಲವೆನ್ನಬಹುದೇನೋ ? ಉಪನಿಷತ್ತುಗಳ ಅತ್ಯಂತ ಗಹನ ವಿಚಾರಗಳೂ 
ಈ ಶ್ರಮಣರ ಸವಾಲಿನಿಂದ ಉದ್ಭವಿಸಿರಬಹುದು. ಶ್ರಮಣರಲ್ಲಿ ಕೆಲವರು - ಪುರಾಣಕಶ್ಯಪ, 
ಮಕ್ಕಲಿಗೋಸಾಲ, ಅಜಿತಕೇಶಕಂಬಲಿ, ಕಚ್ಚಾಯನರಂಥವರು ಅತ್ಯಂತ ಆಧುನಿಕ ಅಸ್ತಿತ್ವವಾದಿ 
ಗಳನ್ನು ನೆನಪಿಗೆ ತರುತ್ತಾರೆ. ಅಂಬೇಡ್ಕರ್‌ರಂತಹ ಆಧುನಿಕ ಮಹಾವ್ಯಕ್ತಿಯೊಬ್ಬರು ಅಸ್ಪೃಶ್ಯರ 
ಬಿಡುಗಡೆಗಾಗಿ ಹಲವು ಮಾರ್ಗಗಳನ್ನು ಹುಡುಕಿ , ಕೊನೆಯಲ್ಲಿ ಬುದ್ಧನಿಗೆ ಶರಣಾದರೆಂಬುದು 
ಭಾರತೀಯ ಪರಂಪರೆಯಲ್ಲಿನ ಈ ಶ್ರಮಣ ಅಂಶ ಈ ಕಾಲದ ಬಿಕ್ಕಟ್ಟುಗಳಿಗೂ ಜವಾಬಾಗಬಲ್ಲ 
ದೆಂಬ ನಂಬಿಕೆಯನ್ನು ಹುಟ್ಟಿಸುತ್ತದೆ. 
- ಈ ಕಾಲದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಂದೋಳನಗಳನ್ನು ವೈದಿಕ -ಶ್ರಮಣ ಚೌಕಟ್ಟಿ 
ನಲ್ಲಿಟ್ಟು ನೋಡುವುದರಲ್ಲಿ ಸಂಕೀರ್ಣವಾದ್ದನ್ನು ಸರಳಗೊಳಿಸುವ ಅಪಾಯವಿದೆಯೆಂಬುದು, 
ಶ್ರಮಣರನ್ನು ನೆನಪಿಗೆ ತರುವ ಅಯ್ಯಪ್ಪ ಪಂಥ ತೀರಾ ಜುಜುಬಿಯಾಗಿ ವ್ಯಕ್ತವಾಗುತ್ತಿದೆಯೆಂಬುದು 
ನನ್ನ ಆಲೋಚನಾಕ್ರಮವನ್ನು ಅಲ್ಲಗೆಳೆಯುವುದಿಲ್ಲ. ಸಾಂಸ್ಕೃತಿಕ ಅಭಿವ್ಯಕ್ತಿ ಕುಲ್ಲಕವಾದ್ದಾಗಲೂ , 
ಅವು ಯಾವ ಮೂಲದಿಂದ ಹೊಮ್ಮುತ್ತಿದ್ದಾನೆ ಎಂಬುದರ ಅರಿವು ನಮ್ಮ ವಿಚಾರಕ್ಕೆ ಸೂಕ್ಷ್ಮತೆಯನ್ನು 
ತಂದುಕೊಡಬಲ್ಲುದು. ನನ್ನ ವಾದಕ್ಕೆ ಮುಖ್ಯವಾದ ವಿಚಾರವೆಂದರೆ ಇದು : ವೈದಿಕ -ಶ್ರಮಣಗಳು 
ಈ ನಮ್ಮ ಕಾಲದಲ್ಲಿ ಮುಖಾಮುಖಿಯಾಗುತ್ತಿಲ್ಲ. ಐರೋಪ್ಯ ವಿದ್ಯೆಯಿಂದಾಗಿ ವೈದಿಕದ ವಾರಸು 
ದಾರರು ಈ ದೇಶದ ಮಣ್ಣಿಗೆ ಅನ್ಯರಾಗಿಬಿಡುತ್ತಿದ್ದಾರೆ. ಸುತ್ತಲಿನ ಜನರಿಂದ ಅವರ ಕೊಡುಕೊಳ್ಳುವಿಕೆ 
ನಿಂತುಹೋಗುತ್ತಿದೆ. ಆದರೆ ಭಾರತದ ಅವೈದಿಕ ಮಂದಿ ಇಂದಿಗೂ ತೀವ್ರವಾದ ಧರ್ಮನಿಷ್ಠರಾಗಿ 
ಉಳಿದಿದ್ದಾರೆ. ಶ್ರಮಣದಿಂದ ದೂರವಾಗಿ ವೈದಿಕ ಶುಷ್ಕವಾಗಿದೆ ; ವೈದಿಕದಿಂದ ವಂಚಿತವಾದ 
ಶ್ರಮಣ ಒರಟಾಗಿದೆ. ಹೀಗಾಗಿ ಈ ಎರಡು ಪರಂಪರೆಗಳೂ ಉತ್ಕಟತೆಯನ್ನೂ ಜ್ಞಾನವನ್ನೂ 
ಬೆಸೆಯಲಾರದೆಹೋಗಿ ಬರಡಾಗುತ್ತಿವೆ. 


ಭೋಪಾಲಿನಲ್ಲಿ ಡಿಸೆಂಬರ್‌ ತಿಂಗಳಿನ ಕೊನೆಯ ವಾರದಲ್ಲಿ ನಡೆದ ಸಂಕಿರಣಕ್ಕಾಗಿ ಸಿದ್ದ ಪಡಿಸಿದ 
ಇನ್ನೂ ವಿಸ್ತ್ರತವಾದ ಲಹರಿಯೊಂದರ ಸುಕ್ಷಿಪ್ತರೂಪ ಮೇಲಿನದು. ಈ ಮಾತುಗಳನ್ನು ಆಡಿದ 
ನಂತರ ನನ್ನ ವಿಚಾರವನ್ನು ಚರ್ಚೆಗೆ ಎತ್ತಿಕೊಂಡವರು ಖ್ಯಾತ ಮಾನವಶಾಸ್ತ್ರಜ್ಞ ಡಾ . ರಾಮ್ 
ಬರನ್ , ಸಮಾಜಶಾಸ್ತ್ರಜ್ಞ ಪ್ರೊ . ಇಂದ್ರದೇವ್ , ಬಂಗಾಳದ ಕಲಾವಿಮರ್ಶಕ ಪ್ರಣಾಬ್ ರಂಜನ್ 
ರಾಮ್ ಮತ್ತು ಗಾಂಧೀಜಿಯವರ ಮೊಮ್ಮಗ ತತ್ವಶಾಸ್ತ್ರಜ್ಞ ರಾಮಚಂದ್ರ ಗಾಂಧಿ . ರಾಮಚಂದ್ರ 
ಗಾಂಧಿ ತೀವ್ರವಾಗಿ ನನ್ನ ಮಾತುಗಳನ್ನು ಚರ್ಚಿಸುತ್ತ ನನ್ನ ಮಾತಿನ ಹಿಂದಿನ ಆರ್ತ ಧಾಟಿಯೇ 
ನನ್ನ ಕಾಣುವ ಶಕ್ತಿಯನ್ನು ಕುಗ್ಗಿಸಬಲ್ಲುದು ಎಂದರು . ನಾನೊಬ್ಬ ಅತಿಯಾಗಿ ನೋಡಿದ್ದಲ್ಲಿ 
ನಾನು ಹಂಗಿಸುವ “ ಅವರು ನನ್ನಿಂದ ಪ್ರತ್ಯೇಕರಾದವರು ಎಂಬ ಭ್ರಮೆ ನನಗಿರುತ್ತಿರಲಿಲ್ಲ 
ಎಂದರು. ಮೇಲಿನ ಆತಂಕದ ಧಾಟಿಯ ನನ್ನ ಬರವಣಿಗೆಯೂ ಪಾಶ್ಚಾತ್ಯರ ಈಚೀನ ಪರಂಪರೆ 
ಯೊಂದರಿಂದ ಪ್ರೇರಿತವೆಂದೂ , ಈ ಬಗೆಯ ಆತಂಕದಿಂದ ನೋಡುವುದರ ಬದಲು ಅತಿಯಾಗಿ 
ನೋಡಿದಲ್ಲಿ ಮನಸ್ಸು ಹೆಚ್ಚು ಆದ್ರ್ರವಾಗಿ ಅರಿಯಬಲ್ಲದೆಂದೂ ಅಂದರು. ಅವರ ಟೀಕೆ ಉತ್ಕಟ 
ವಾದ ಅವರ ವ್ಯಕ್ತಿತ್ವದ ಅತ್ಯಂತ ಆಕರ್ಷಕ ಪ್ರದರ್ಶನವೂ ಆಗಿತ್ತು . ಇದು ಅವರ ಅದೈತದ 


ಜನವರಿ- ಮಾರ್ಚ್ 


83 0 109 


ಜೊತೆ ಹೇಗೆ ಸಮರ್ಪಕವೆನಿಸುತ್ತದೆ ಎಂದು ನಾನು ಅವರನ್ನು ಕೇಳಿದೆ, ತಾನು ಹೇಳುತ್ತಿರುವ 
ವಿಷಯದಷ್ಟೇ ತಾನು ಹೇಳುವ ಕ್ರಮವೂ ಚೆನ್ನಾಗಿರಬೇಕೆಂಬ ಮೋಹ ನನಗೆ ಪ್ರಿಯರಾದ ಈ 
ವ್ಯಕ್ತಿಗೆ ಇರಬಹುದೆನ್ನುವ ಸಂಶಯ ನನ್ನನ್ನು ಕಾಡಿತು. ಅಷ್ಟು ಆಕರ್ಷಕವಾಗಿತ್ತು ಅವರ 
ಮಾತಿನ ಚಕಮಕಿ, ತನ್ನ ಮಾತಿನಿಂದ ತಾನೇ ಮತ್ತಾಗುವ ಅವರ ಹಾವಭಾವಗಳು, ಅವರು 
ಇಷ್ಟ ಪಡುವ ರಮಣನ ಆಭಿವ್ಯಕ್ತಿಯ ಕ್ರಮ ಮಾತ್ರ ಅವರ ಈ ಬಗೆಗೆ ತದ್ವಿರುದ್ದ, 

ಪ್ರಣಾಬ್ ರಂಜನ್ ರಾಮ್ ಬಂಗಾಳದ ಪಾಪ್ಯುಲಿಸ್ಟ್ ಸಂಸ್ಕೃತಿಯೂ ಕನ್ನಡದ ಬಗೆಯಲ್ಲಿ 
ಮತಿಹೀನವಾಗುತ್ತಿದೆಯೆಂದೂ , ಸಿನಿಮಾದಿಂದ ಪ್ರೇರಿತವಾದ ಧಾರ್ಮಿಕ ಚಳವಳಿಗಳು ಅಲ್ಲ 
ಬೆಳೆಯುತ್ತಿದೆಯೆಂದೂ ನನ್ನನ್ನು ಸಮರ್ಥಿಸಿದರು. ಪ್ರೊಫೆಸರ್ ಇಂದ್ರದೇವ್ ಮತ್ತು ಡಾ . ರಾಮ್ 
ಬರ್ಮನ್‌ರಿ೦ದಲೂ ಬಲವಾದ ಬೆಂಬಲ ನನ್ನ ಆತಂಕಕ್ಕೆ ಸಿಕ್ಕಿತು. ರಾಮಚಂದ್ರ ಗಾಂಧಿಯಂತೆ ಈ 
ಸಮೂಹ ಸನ್ನಿಗಳನ್ನು ಅದೈತದ ಉಲ್ಲಾಸದಲ್ಲಿ ಸಹಿಸಲು ಉಳಿದವರು ತಯಾರಿರಲಿಲ್ಲ . ಪ್ರಸಿದ್ದ 
ಹಿಂದೀ ಸಾಹಿತಿ ನಿರ್ಮಲ್ ವರ್ಮರು ಮೂರ್ತಪ್ರಪಂಚದಿಂದ ಬಾಧಿತವಾಗದಂತೆ ಅದೈತಕ್ಕೆ ವಕೀಲಿ 
ವಹಿಸುವ ರಾಮಚಂದ್ರ ಗಾಂಧಿಯ ವಾದಸರಣಿಯಿಂದ ಕುಪಿತರಾದರು. 

ನನ್ನ ಇಡೀ ಲೇಖನ ನಾನು ಬರೆಯುತ್ತಿದ್ದಾಗಿನ ಸನ್ನಿವೇಶಕ್ಕೆ ಅತ್ಯಂತ ಸದ್ಯವೆನ್ನುವಂತೆ ಪ್ರತಿ 
ಕ್ರಿಯಿಸುತ್ತ ಹುಟ್ಟಿ ದ್ದಾಗಿತ್ತು . ನಾನು ಬರೆಯುವಾಗ ಅಯ್ಯಪ್ಪ ಭಜನೆ ನಡೆಯುತ್ತಿತ್ತು , ಡಾ . 
ರಾಜಕುಮಾರ್ ಹಗರಣ ಪ್ರಕಟವಾಯಿತು. ಜೊತೆಗೇ ನನ್ನ ಓದುಬರಹಗಳು ನಡೆದಿದ್ದು ವು. 
ಮೂರ್ತದಿಂದ ಅಮೂರ್ತಕ್ಕೆ , ಮತ್ತೆ ಮೂರ್ತಕ್ಕೆ ಚಲಿಸುತ್ತ , ಈ ಬಗೆಯಲ್ಲಿ ನನ್ನ ವಿಚಾರಗಳನ್ನು 
ಕ್ರಮೇಣ ಸ್ಪಷ್ಟ ಪಡಿಸಿಕೊಳ್ಳುತ್ತ , ನನ್ನ ಭಾವನೆಯ ಎಲ್ಲ ಗಂಟುಗೋಜಲುಗಳನ್ನೂ ಎದುರಿಸುವಂತೆ 
ನಾನು ಬರೆದಿದ್ದ ಲೇಖನದ ಹಿಂದಿದ್ದ ಆತಂಕ ಕೆಲವರಿಗೆ ಇಷ್ಟವಾಯಿತು, ಇನ್ನು ಕೆಲವರಿಗೆ ಅದೂ 
ಒಂದು ಆತ್ಮ ಪ್ರದರ್ಶನವೆನ್ನಿಸಿತು. ನನಗೆ ರಾಮಚಂದ್ರ ಗಾಂಧಿಯದೂ ಆತ್ಮ ಪ್ರದರ್ಶನವೆನ್ನಿಸಿದಂತೆ. 
ಹೀಗಾಗಿ ಚರ್ಚಿತವಾಗಬೇಕಾದ್ದು ಚರ್ಚೆಗೆ ದಕ್ಕಲಿಲ್ಲ. ನನ್ನ ಮನಸ್ಸಲ್ಲಿ ಈಗ ಉಳಿದಿರುವುದು 
ರಾಮಚಂದ್ರ ಗಾಂಧಿ ಗಣೇಶನನ್ನು ಅದ್ಭುತವಾಗಿ ಸ್ತುತಿಸುವಂತೆ ವರ್ಣಿಸಿ ಓದಿದ ಒಂದು ಲೇಖನ . 
೦ ೦ ೦ 
- ನನ್ನ ಈ ಟಿಪ್ಪಣಿಗಳು ಎತ್ತಲೋ ಹರಿದು ಈಗ ಕರ್ನಾಟಕ ಆಂಧ್ರಗಳ ಚುನಾವಣೆ ಬಗ್ಗೆ 
ಅಂತ್ಯವಾಗುತ್ತಿರುವುದು ನನ್ನ ಲಹರಿಗೆ ಅಪ್ರಸ್ತುತವಲ್ಲ. ಬಹಳ ದಿನಗಳಿಂದ ನಾನು ಅನುಭವಿಸದೇ 
ಇದ್ದ ಸಂತೋಷ ವಿರೋಧಪಕ್ಷಗಳ ಗೆಲುವಿನಿಂದ ನನಗೆ ಆಗಿದೆ, ಭಾರತ ಒಂದು ಸಮುದಾಯವಾಗಿ 
ಉಳಿಯಬೇಕಾದರೆ ಅದರ ಅಸ್ತಿವಾರಗಳು : ಪ್ರಜಾತಂತ್ರ , ಜಾತ್ಯಾತೀತ ಸರ್ಕಾರ ಮತ್ತು 
ಫೆಡರಲ್ ವ್ಯವಸ್ಥೆಯ ಮಾದರಿಯ ರಾಜ್ಯಗಳ ಸ್ವಾಯತ್ತತೆ, ಪ್ರಜಾತಂತ್ರವನ್ನು ಕೆಣಕಲು ಹೋಗಿ 
ತುರ್ತುಪರಿಸ್ಥಿತಿಯನಂತರ ಶ್ರೀಮತಿ ಇಂದಿರಾಗಾಂಧಿ ಸೋಲನ್ನು ಅನುಭವಿಸಿದರು . ಸರ್ಕಾರದ 
ಜಾತ್ಯಾತೀತ ( ಸೆಕ್ಯೂಲರ್ ) ನೀತಿಗೆ ಕಂಟಕವಾದಾರೆಂದು ಕೆಲವರು ಆರೆಸ್ಸೆಸ್ ಹಿಡಿತದಿಂದ 
ಬೆದರಿ ಜನತಾ ಸರ್ಕಾರವನ್ನು ಒಡೆದರು. ರಾಜ್ಯಗಳ ಸ್ವಾಯತ್ತತೆಯ ಅಭಿಮಾನಕ್ಕೆ ನೋವಾಗು 
ವಂತೆ ಇಂದಿರಾ ಹೈಕಮಾಂಡ್ ವರ್ತಿಸುತ್ತ ಬಂದಿದ್ದರಿಂದ ಹಲವು ರಾಜ್ಯಗಳು ಈಗ ಬಂಡೆದ್ದಿವೆ. 

ಆಂಧ್ರದಲ್ಲಿ ಎನ್ . ಟಿ. ಆರ್‌ . ರ ಪೌರಾಣಿಕ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಜನ ಮಾಡಿದ ಬದ 
ಲಾವಣೆಗಿಂತಲೂ , ಕರ್ನಾಟಕದಲ್ಲಿ ಆದ ಬದಲಾವಣೆ ಹೆಚ್ಚು ಪಕ್ವವಾದ್ದು ; ರಾಜಕೀಯವಾಗಿ ಪ್ರಬುದ್ಧ 
ವಾದ್ದು , ಆದರೂ ನನ್ನ ಲೇಖನದಲ್ಲಿರುವ ಅನುಮಾನಗಳನ್ನು ಬಿಟ್ಟು ಕೊಡದಂತೆ ಎನ್ . ಟಿ, ಆರ್‌ . ರ ದಿಟ್ಟ 
ಹೆಜ್ಜೆಗಳನ್ನು ಅಭಿನಂದಿಸಬೇಕೆನಿಸುತ್ತದೆ, ರಾಮನನ್ನು ಧಾರ್ಮಿಕವಾಗಿ ಮೆಚ್ಚುತ ರಾಜಕೀಯವಾಗಿ 
ಕೃಷ್ಣನನ್ನು ತಾನು ಮಾದರಿಯಾಗಿಟ್ಟುಕೊಂಡಿದ್ದೇನೆಂಬ ಎನ್‌ಟಿಆರ್ ಕೇವಲ ಪಾಪ್ಯುಲಿಸ್ಟ್ 


110 0 ರುಜುವಾತು 


ಸ್ಟಂಟ್ ಗಳನ್ನು ಮಾಡುತ್ತ ತೃಪ್ತರಾಗುತ್ತಾರೋ , ಅಥವಾ ಜನಜೀವನದ ಈಗ ಅಭದ್ರವಾದ ಅಡಿ 
ಪಾಯಗಳನ್ನೆ , ಅಗತ್ಯವಿದ್ದಲ್ಲಿ ಬದಲಾಯಿಸುತ್ತಾರೋ ಕಾದುನೋಡಬೇಕಾಗಿದೆ. ನಮ್ಮ ಪುರಾಣಗಳ 
ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ ಎಂಬುದಂತೂ ಆಂಧ್ರದಲ್ಲಿ ಸ್ಪಷ್ಟವಾಗಿದೆ ; ಆದರೆ ಈ ಜೀವಂತಿಕೆ 
ಇರುವುದನ್ನು ಅದರ ನಿಜಸ್ಥಿತಿಯಲ್ಲಿ ಅರಿಯಬಲ್ಲ? ಜ್ಞಾನದಿಂದ ಪೋಷಿತವಾಗುತ್ತದೋ ಅದು 
ನಮ್ಮ ಎದುರಿರುವ ಪ್ರಶ್ನೆ , ಕರ್ನಾಟಕದ ಶ್ರೀ ರಾಮಕೃಷ್ಣ ಹೆಗ್ಗಡೆಯವರಲ್ಲಿ ಯಥೇಚ್ಛವಾದ ವಿವೇಕ, 
ಪ್ರಾಮಾಣಿಕತೆ, ಮುತ್ಸದ್ದಿತನಗಳಿವೆ. ಈ ಗುಣಗಳು ನೈತಿಕ ಕಚ್ಚು ಭಾವುಕತೆಗಳಿಂದ ಉದ್ದೀಪನ 
ಗೊಳ್ಳಬೇಕಾಗಿದೆ . ನಿಷ್ಠಾವಂತ ನೈತಿಕತೆ , ಶ್ರದ್ಧೆ , ಪ್ರೇಮ, ವಸ್ತುನಿಷ್ಠ ಜ್ಞಾನ - ಇವುಗಳ ಸಂಗಮ 
ದಿಂದ ನಮ್ಮನ್ನು ಹಿಗ್ಗಿಸಬಲ್ಲ ಕೆಚ್ಚಿನ ಅರಿವು ಹುಟ್ಟುತ್ತದೆ. ಶ್ರಮಣ ವೈದಿಕಗಳು ಹೀಗೆ ಕೂಡು 
ಇವೆ. ಈ ಕೂಡುವಿಕೆಯಲ್ಲೇ ನಮ್ಮ ಸಂಸ್ಕೃತಿಯ ಸೃಜನಶೀಲ ಜೀವಂತಿಕ ಅಡಗಿದೆ. ಜೊತೆಗೇ 
ಜನಮರುಳು (populist) ರಾಜಕೀಯದ ಪ್ರಲೋಭನೆಯಿಂದ ನಮ್ಮ ಪ್ರಜಾತಂತ್ರವನ್ನು ಪಾರು 
ಮಾಡುವ ಶಕ್ತಿಯೂ ಅದಕ್ಕಿದೆ. 


ಯು . ಆರ್ . ಅನಂತಮೂರ್ತಿ 


ಜನವರಿ - ಮಾರ್ಚ್ 


0 111 


ಬೆಳಕಿನೆಡೆಗೆ ನನ್ನ ನಡೆ 
ಹರಿಜನ ಗಿರಿಜನ ಕಲ್ಯಾಣಕ್ಕಾಗಿ ಕಂಕಣಬದ್ದವಾಗಿರುವ ಕರ್ನಾಟಕ , ವಾರ್ಷಿಕ ಬಜೆಟ್ಟಿನಲ್ಲಿ ಹೆಚ್ಚು ಹಣ 
ವನ್ನು ಖರ್ಚು ಮಾಡುತ್ತಿರುವ ಕೆಲವೇ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿದೆ. ಇದಲ್ಲದೇ ಆರ್ಥಿಕ ಹಾಗೂ 
ಸಾಮಾಜಿಕ ಸಮಾನತೆಯನ್ನು ಸಾಧಿಸುವುದಕ್ಕಾಗಿ ಹರಿಜನ ಗಿರಿಜನರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ, 
ಜಾರಿಗೊಳಿಸಲಾಗುತ್ತಿದೆ. 
- ಸಮಗ್ರ ಗ್ರಾ ವಿವಾಣ ಅಭಿವೃದ್ಧಿ ಯೋಜನೆಯನ್ನಯ ಆರನೆಯ ವಾರ್ಷಿಕ ಯೋಜನೆಯಲ್ಲಿ 5576 ಲಕ್ಷ ಹರಿ 
ಜನ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲಕ್ಕೆತ್ತುವ ಗುರಿ ಹೊಂದಲಾಗಿದೆ. ಇಲ್ಲಿಯವರೆಗೆ 1 .50 
ಲಕ್ಷ ಕುಟುಂಬಗಳಿಗೆ ಈ ಸಹಾಯ ನೀಡುವ ಗುರಿ ದೊರಕಿದೆ. ಈ ವರ್ಷ 1. 60 ಲಕ್ಷ ಕುಟುಂಬಗಳು ಈ 
ಸೌಲಭ್ಯ ಪಡೆಯಲಿವೆ. 

ಈಗಾಗಲೇ ಇರುವ 410 ವಸತಿಗೃಹಗಳ ಜೊತೆಗೆ ಈ ವರ್ಷ ಇನ್ನೂ 1²0 ವಸತಿಗೃಹಗಳನ್ನು ತೆರೆಯ 
ಲಾಗಿದೆ. ಇದಲ್ಲದೇ ಹಿಂದುಳಿದ ವರ್ಗಗಳಿಗಾಗಿರುವ ವಸತಿ ಗೃಹಗಳಲ್ಲಿಯೂ ಶೇ . 25ರಷ್ಟು ಸ್ಥಾನಗಳನ್ನು ಹರಿ 
ಜನರಿಗೆ ನೀಡಲಾಗುತ್ತಿದೆ. ಹೀಗಾಗಿ ರಾಷ್ಟ್ರದಲ್ಲಿ ಒಟ್ಟು 7000 ಹರಿಜನ - ಗಿರಿಜನ ವಿದ್ಯಾರ್ಥಿ ವಿದ್ಯಾರ್ಥಿನಿ 
ಯರಿಗೆ ವಸತಿ ಸೌಲಭ್ಯ ಉಂಟು. ಹರಿಜನ - ಗಿರಿಜನರಿಗಾಗಿ ನಾಲ್ಕು ಸೈನಿಕ ಶಾಲೆ ಮಾದರಿಯ ವಸತಿ ಶಾಲೆ 
ಗಳನ್ನು ಸ್ಥಾಪಿಸಲಾಗುವುದು 
- ಹರಿಜನ - ಗಿರಿಜನರು ಉದ್ಯೋಗಗಳಲ್ಲಿ ನಿಗದಿತ ಶೇಕಡಾ 18 ರಷ್ಟು ಸ್ಥಾನಗಳನ್ನು ಪಡೆಯುವುದನ್ನು ಖಚಿತ 
ಪಡಿಸಲಾಗುತ್ತಿದೆಯಲ್ಲದೆ ಬಡ್ಡಿ ಯಲ್ಲಿಯೂ ಕೂಡಾ ಸ್ಥಾನಗಳನ್ನು ವಿರಾಸಲಿಡಲಾಗಿದೆ ಇದನ್ನು ಖಚಿತಪಡಿಸಿ 
ಕೊಳ್ಳಲು ಎಲ್ಲ ನೇಮಕಾತಿ ಸಮಿತಿಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಸದಸ್ಯರಾಗಿದ್ದಾರಲ್ಲದೆ 
ಮುಖ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಸಮಿತಿಯನ್ನು ಕೂಡರಚಿಸಲಾಗಿದೆ. 
- ಹರಿಜನರ ಮೇಲಿನ ದೌರ್ಜನ್ಯಗಳನ್ನು ಕಂಡುಹಿಡಿದು ಅವರಿಗೆ ನ್ಯಾಯ ದೊರಕಿಸಿಕೊಡಲು ವಿಶೇಷ 
ಪೊಲೀಸ್ ಘಟಕಗಳನ್ನು ರಚಿಸಲಾಗಿದೆ. ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ 16050 ಪ್ರಕರಣಗಳನ್ನು 
ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಾಗಿದೆ. 
- ಭೂ ಸುಧಾರಣೆ ಕಾಯ್ದೆ ಪ್ರಕಾರ ರಾಜ್ಯದಲ್ಲಿ ಹೆಚ್ಚುವರಿ ಭೂಮಿಯನ್ನು ಗುರುತಿಸಿ ಹಂಚಲಾಗಿರುವ 
61873 ಎಕರೆ ಭೂಮಿಯಲ್ಲಿ 7717 ಹರಿಜನ- ಗಿರಿಜನ ಕುಟುಂಬಗಳಿಗೆ 34 , 273 ಎಕರೆ ಭೂಮಿ ದೊರಕಿದೆ. 
ಹೆಚ್ಚುವರಿ ಭೂಮಿಯ ಕನಿಷ್ಟ ಶೇಕಡಾ 50 ರಷ್ಟನ್ನಾದರೂ ಹರಿಜನ - ಗಿರಿಜನರಿಗೆ ಹಂಚುವುದು ಸರ್ಕಾರದ 
ಉದೆಶ 
- ನಿವೇಶನರಹಿತ ಕುಟುಂಬಗಳಿಗೆ ಹಂಚಲಾಗಿರುವ 9 . 81 ಲಕ್ಷ ನಿವೇಶನಗಳ ಪೈಕಿ ಶೇ . 44 ರಷ್ಟು ಎಂದರೆ 
3.97 ಲಕ್ಷ ನಿವೇಶನಗಳನ್ನು ಹರಿಜನ - ಗಿರಿಜನರಿಗೆ ನೀಡಲಾಗಿದೆ. ವಿತರಣೆ ಮಾಡಲಾಗಿರುವ 5 :27 ಲಕ್ಷ 
ಜನತಾ ಮನೆಗಳಲ್ಲಿ 1.38 ಲಕ್ಷ ಮನೆಗಳನ್ನು ಹರಿಜನರಿಗೆ ಕೊಡಲಾಗಿದೆ. 

ಪೌರ ಕಾರ್ಮಿಕರ ಬದುಕಿನಲ್ಲಿ ಉತ್ಸಾಹ ಮತ್ತು ನೆಮ್ಮದಿಮೂಡುವಂತೆ ಉತ್ತಮ ಸೇವಾ ಸೌಲಭ್ಯಗಳ 
ವಿಸ್ತರಣೆ . 

ಹರಿಜನ - ಗಿರಿಜನರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯವನ್ನೊದಗಿಸಲು ಈ ವರ್ಷ ಇನ್ನೂ 2 ಸಾವಿರ ಗ್ರಾಮಗಳು 
ಮತ್ತು ಸಣ್ಣ ಪಟ್ಟಣಗಳಲ್ಲಿ ಜಾ ನಮಂದಿರಗಳ ನಿರ್ಮಾಣ, 

ಹರಿಜನ - ಗಿರಿಜನ ಅಭಿವೃದ್ಧಿ ನಿಗಮದ ಮೂಲಕ ಈ ವರ್ಷ ಇಪ್ಪತ್ತು ಸಾವಿರ ಜನರಿಗೆ ಸಾಲ ಮತ್ತು 
ಸಹಾಯಧನರೂಪದಲ್ಲಿ ನೆರವು. 
- ಮಾಜಿತೋಟ ತಳವಾರ ಮತ್ತು ನೀರುಗಂಟಿಗಳಿಗೆ ತಿಂಗಳಿಗೆ 75 ರೂ . ಗಳ ಮಾಸಿಕ ಭತ್ಯೆ , 

ಇದಲ್ಲದೆ ಉದ್ಯೋಗ ಸ್ಥಾಪನೆಗೆ ವಿಶೇಷ ನೆರವು. ಅಂತರ್ಜಾತೀಯ ವಿವಾಹಗಳಿಗೆ ಧನಸಹಾಯ 
ಅಂಬೇಡ್ಕರ್ ಪ್ರತಿಮೆಯ ಸ್ಥಾಪನೆ. ಅಂಬೇಡ್ಕರ್ ಜನ್ಮದಿನದಂದು ರಜಾಘೋಷಣೆ ; ಹರಿಜನ ವಿದ್ಯಾ ಸಂಸ್ಥೆ 
ಗಳಿಗೆ ವಿಶೇಷ ಧನಸಹಾಯ , ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮತಿ, ನಗರಸಭೆ ಮುಂತಾದ ಸ್ಥಳೀಯ 
ಸಂಸ್ಥೆಗಳಲ್ಲಿ 18 ಪ್ರತಿಶತ ಹಣದ ವೆಚ್ಚದ ಮೇಲೆ ನಿಗಾ ಇಡುವುದಕ್ಕಾಗಿ ವಿಶೇಷ ಸಮಿತಿಗಳ ರಚನೆ ಮುಂತಾದ 
ಕ್ರಮಗಳು ಹರಿಜನರ ಬಗ್ಗೆ ಸರ್ಕಾರಕ್ಕಿರುವ ಕಳಕಳಿಯ ದ್ಯೋತಕ. 

ಪ್ರಕಟಣೆ: ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆ 


With best compliments from : 


Viswesvarayya Iron & Steel Limited 
BHADRAVATHI-577 301 Karnataka State 

(A Public Sector Undertaking) 
WE BRING OUT THE BEST IN STEELS 


700 grades of alloy and special steels 


High speed steels Die steels Stainless Steels Tool steels 
Roller bearing steels Free cutting steels Spring steels 
Construction steels Ferro - silicon Ferro -molybdenum 

Ferro - titanium Ferro - boron . 


IN ADDITION TO THE SUBSIDISED EXERCISE AND 

STUDENT NOTE BOOKS 

NOW 
THE LEKHAK RANGE 

includes 


* 


* 


* 


* Graph Book and Drawing Book 
* Answer Paper and Duplicating Paper 
* Ball point Pen /Refills and Ink pen 
* Pencil and colour pencils 
* Gum and Paste 


* 


* 


MARKETED IN THE INTEREST OF THE STUDENT COMMUNITY BY : 


MYSORE SALES INTERNATIONAL LIMITED 
MSIL House , 36 , Cunningham Road 

BANGALORE - 560 052 


With Best Compliments 


DU 


Machinery Manufacturers Corporation 

Limited 


Corporate Office, Mahalaxmi Chambers 

9 /2 , Mahatma Gandhi Road , Bangalore - 560 001 


ಹೊಸತು ಹೊಚ್ಚ ಹೊಸತು 
ಮೊದಲು - ಮೊತ್ತ ಮೊದಲು 


ವರುಷ ವರುಷಗಳಲ್ಲೂ ಹೊಸ ಹೊಸ ಸೃಜನಾತ್ಮಕ ಅಭಿವೃದ್ಧಿ ಯೋಜನೆಗಳು ; 
ಬ್ಯಾಂಕಿಂಗ್ ಮೂಲಕ ನಾಡ ಸೇವೆ ಎಷ್ಟೆಲ್ಲ ಸಾಧ್ಯವೋ ಅಷ್ಟೆಲ್ಲವನ್ನೂ ಮಾಡಿ ಗೆದ್ದವರು 
ನಾವು. 


ನೆಲದ ಬೆಲೆಯನ್ನು, ಮಣ್ಣಿನ ಮಕ್ಕಳನ್ನು ಗೌರವದಿಂದ ಕಂಡವರು ; ಅವರಿಗಾಗಿಯೇ 
ಹಲವು ಹತ್ತು ಮತ್ತು ಹೊಸ - ಹೊಚ್ಚ ಹೊಸ ಯೋಜನೆಗಳನ್ನು ರೂಪಿಸಿದವರು. 


ಗೋಮಯ ಅನಿಲ ಸ್ಥಾವರಗಳು , ಕೃಷಿ ಚಿಕಿತ್ಸಾಲಯಗಳು, ಕೃಷಿ ವಿಚಾರ 
ವಿನಿಮಯ ಕೇಂದ್ರಗಳು , ನಾಳೆಯ ರೈತರಿಗಾಗಿ ಭಾವೀ ಕೃಷಿಕ ಸಂಸ್ಥೆಗಳು......... 
ಹೀಗೆ, ಎಲ್ಲದರಲ್ಲೂ ನಾವೇ ಮೊತ್ತ ಮೊದಲಿಗರು ; ಬೆವರ ಬೆಲೆಯನ್ನು ಬಲ್ಲವರು. 


YNDICATE BANK 


ಸಿಂಡಿಕೇಟ್ ಬ್ಯಾಂಕ್ 


ಸೇವೆ ಇಲ್ಲಿ ಜೀವನಕ್ರಮ 
ಪ್ರಧಾನ ಕಛೇರಿ, ಮಣಿಪಾಲ - 576119 


Power Packed Readership 

The Stamp of 
THE MATHRUBHUMI DAILY 
( Simultaneously published from 
Calicut, Cochin & Trivandrum ) 


THE MATHRUBHUMI ILLUSTRATED WEEKLY 


GRIHALAKSHMI 
(Women 's Magazine) 


and 


CHITRABHUMI 
(Film Fortnightly ) 


The result of unmatched reader - orientation 


The Mathrubhumi Ptg. & Pbg . Co . Ltd . 
CALICUT COCHIN 

TRIVANDRUM 


Printed Published and Edited by U . R . Ananthamurthy, 849 , T . K . Layout, 
Mysore - 9 at Mysore Printing and Publishing House , Mysore . 


RUJUVATHU 


Registered with the Registrar of Newspapers of India . R . No . 36592 / 81 


With the best compliments from 


THE PRINTERS (MYSORE ) LIMITED 
75 , MAHATMA GANDHI ROAD 

BANGALORE -560 001 


Proprietors of 
DECCAN HERALD , PRAJAVANI, SUDHA AND MAYURA 


